ಶ್ರೀ ಜಯಚಾಮರಾಜೇಂದ್ರಗ್ರಂಥರತ್ನಮಾಲಾ 


ಪುಸ್ಪರತ್ನಸಂಖ್ಯಾ೫ ಡೇ 


ಶ್ರೀದೇವೀಭಾಗವತಂ & 
ಮಹಾಪುರಾಣಂ 
ತ ಮೂಲ ಕನ್ನಡದಲ್ಲಿ ಅರ್ಥಾನುನಾದವಿವರಣೆಗಳೊಡನೆ.) 


i ಪ 
ಮೊದಲನೆಯ ಸ್ವಂಧವು 


(ಸಂಸ್ಕ 


ಅನುವಾದಕ 


ಎಡತೊರೆ ಚಂದ್ರಶೇಖರಶಾಸ್ತ್ರೀ, ಎಂ.ಎ., 
ಸಾಹಿತೃವಿದ್ವಾನ್‌ 


ಮೈಸೂರು 
ಶ್ರೀ ಪಂಚಾಚಾರ್ಯ ಎಲೆಕ್ಟ್ರಿಕ್‌ ಪ್ರೆಸ್‌ 


ಕ ೧೯೪೨ ಈ 
ಜಾತಚ್‌ We 


ಮುನ್ನುಡಿ 


॥ ಶ್ರೀಗಣೇಶಶಾರದಾಗುರುಭ್ಯೋ ನಮಃ ॥ 


“ ಇತಿಹಾಸಪುರಾಣಾಭ್ಯಾಂ ವೇದಂ ಸಮುಪಬ್ಬಂಹೆಯೇತ್‌ |'' ಭಾರತಾರ್ಯರ 
ಸಂಸ್ಕೃತಿಯು ಧರ್ಮದ ಅರಿವು ಆಚರಣೆಗಳಿಂದ ಉಂಟಾಗಿ ಬೆಳೆದುಬಂದಿದೆ. ಆದುದ 
ರಿಂದ ಈ ಸಂಸ್ಕೃತಿಯು ಸಂಸ್ಕೃತಭಾಷೆಯಲ್ಲಿಯೂ ನಮ್ಮ ದಿನಗಟ್ಟಲೆಯ ಆಚರಣೆ 
ಯಲ್ಲೂ ರೂಪುಗೊಂಡಿರುತ್ತದೆ. ಈ ಭಾಷಾಸಂಸ್ಕೃತಿಗಳು ಪರಸ್ಪರವಾಗಿ ಮೇಲಾಗಿ 
ಹೊಂದಿಕೊಂಡಿರುವುದು ಇತರಾಸಾಧಾರಣವಾದ ಒಂದು ಹೆಚ್ಚುಗಾರಿಕೆಯಾಗಿದೆ. 
ವೇದಗಳಲ್ಲಿ ಧರ್ಮದ ಸ್ವರೂಪವನ್ನು ಸಂಗ್ರಹವಾಗಿ ಸೂಚಿಸಿದೆ. ಕೆಲವು ದೃಷ್ಟಾಂತ 
ಗಳನ್ನೂ ಸಂಕ್ಷೇಪವಾಗಿ ಹೇಳಿದೆ. ಅಲ್ಲದೆ ಪ್ರತಿಯೊಬ್ಬರ ಕರ್ತವ್ಯಕರ್ಮಗಳೇ ಧರ್ಮದ 
ನಿಶೇಷರೂಪವೆಂದೂ, ವಿಶ್ವನಿಶಾಲವಾದ ಸಾಮಾನ್ಯ ಧರ್ಮನೇ ಈ ಪ್ರಪಂಚವನ್ನು 
ಕಾಪಾಡಬಲ್ಲುದೆಂದೂ, ಅದನ್ನು ಕಡೆಗಣಿಸಿದರೆ ಕಡೆಗೆ ಸರ್ವನಾಶದುಃಖವು ತಪ್ಪ 
ದೆಂದ್ಕೂ ಧರ್ಮವೂ ವೇದಾಂತವೂ ಸಾಧನಸಾಧ್ಯಗಳಾಗಿವೆ ಎಂದೂ ಹೇಳಿದೆ. 
ಧರ್ಮಾಚರಣೆಯಿಂದ ಚಿತ್ತಶುದ್ಧಿಯೂ, ಅಜ್ಞಾನನಿವೃತ್ತಿಯೂ, ಜ್ಞಾನಪ್ರಾಪ್ತಿಯೂ 
ತಪ್ಪಜಿ ದೊರೆಯುತ್ತವೆ. “ ಧಕ್ಕೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ” “ಸತ್ಯಂ ವದ 
ಧರ್ಮಂ ಚರ” “ ಕುರ್ತನ್ನೇವೇಹ ಕರ್ಮಾಣಿ ಜಿಜೀವಿಸೇಚ್ಛತಂ ಸಮಾಃ |'' “ ಏಕಂ 
ಸದ್ವಿಪ್ರಾ ಬಹುಧಾ ವದಂತಿ '' ಎಂದು ಮುಂತಾದ ಶ್ರುತಿಗಳೂ “ ಧರ್ಮ ಏನ ಹತೋ 
ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ |'' “ ಧಾರಣಾದ್ಭರ್ಮ ಇತ್ಯಾಹುಃ ಧರ್ಮೋ ಧಾರಯತಿ 
ಪ್ರಜಾಃ |” ಎಂದು ಮುಂತಾದ ಸ್ಮೃತಿ ಮತ್ತು ಪುರಾಣವಾಕ್ಯಗಳೂ ಈ ಅಂಶವನ್ನೇ 
ಸಾರಿಹೇಳುತ್ತಿವೆ. 


ಅಲ್ಲದೆ ವೇದದಿಂದ ಬರುವ ಈ ತಿಳಿವಳಿಕೆಯನ್ನು ಪುರಾಣಗಳಲ್ಲೂ ಇತಿಹಾಸ 
ಗಳಲ್ಲೂ ವರ್ಣಿಸಿರುವ ವಿವರಗಳಿಂದಲೂ ಉದಾಹರಣೆಗಳಿಂದಲೂ ವಿಶ್ವವಿಶಾಲವಾಗು 
ವಂತೆ ಮಾಡಿಕೊಳ್ಳುತ್ತಾ ಈ ಪ್ರಪಂಚದ ಭವಿಷ್ಯದ ಯೋಗಕ್ಸೇಮಗಳನ್ನು ಸಾಧಿಸ 
ಬೇಕಾದುದು ವಿವೇಕಿಗಳಾದ ವಿದ್ಯಾವಂತರ ಧಾರ್ಮಿಕಕರ್ತವ್ಯವಾಗಿದೆ. ಇದರ 
ತಿಳಿವಳಿಕೆಯಿಂದ ಮನಸ್ಸು ವಿಶಾಲವಾಗಿ, ಇದರ ಆಚರಣೆಯಿಂದ ಹೃದಯವು 
ವಿಸ್ತಾರವಾಗಿ ಈ ಪ್ರಪಂಚಕ್ಕೆ ಕಲ್ಯಾಣವಾಗಬೇಕಾಗಿಡೆ, 


IV 

ಇಂತಹ ಒಳ್ಳೆಯ ಫಲವು ದೊರೆಯಬೇಕಾದರೆ ಜನರಲ್ಲಿ ಧರ್ಮದ, ವಿಶ್ವಧರ್ಮದ, 
ಅರಿವು ಆಚರಣೆಗಳು ಹೆಚ್ಚಾಗಿ ರೂಢಿಯಾಗಬೇಕು. ಅಲ್ಲದೆ “ ಖಣಾನಿ ಶ್ರೀಣ್ಯ 
ಪಾಕೃತ್ಯ ಮನೋ ಮೋಕ್ಷೇ ನಿವೇಶಯೇತ್‌ |'' ಎಂಬ ಧರ್ಮವನ್ನೂ ಎಲ್ಲರಿಗೂ 
ವಿಧಿಸಿದೆ. ಈ ಖುಣಗಳಲ್ಲಿ ಒಂದಾದ ಖುಹಿಖಣವನ್ನು ಗ್ರಂಥರಚನೆಯಿಂದಲೂ, 
ಪಾಠಪ್ರವಚನದಿಂದಲ್ಲೂ ತೀರಿಸುವಂತೆ, ಗ್ರಂಥಪ್ರಚಾರಣದಿಂದಲೂ ಮೇಲಾದ 
ರೀತಿಯಲ್ಲೇ ತೀರಿಸಲು ಅನುಕೂಲವಾಗುತ್ತದೆ. ಹೆಚ್ಚಾಗಿ ಹಣವನ್ನು ವೆಚ್ಚಮಾಡಿ 
ನೆರವೇರಿಸಬೇಕಾಗಿರುವ ಈ ಕಾರ್ಯವು ಮುಂದಾಲೋಚನೆಯುಳ್ಳ ಧಾರ್ಮಿಕರಾದ 
ಶ್ರೀಮಂತರನ್ನು ಅವಲಂಬಿಸಿದೆ. ಕೀರ್ತಿಶೇಷರೂ ಪೂಜ್ಯರೂ ಆಗಿರುವ ಆಳಿದ 
ಮಹಾಸ್ವಾಮಿಗಳವರ ಮಂಗಳಕರಗಳಾದ ಮಾದರಿಗಳನ್ನು ಅನುಸರಿಸಿ ರಾಜ್ಯಭಾರದ 
ಇತರ ಮಹಾಕಾರ್ಯಗಳನ್ನು ನೆರವೇರಿಸುತ್ತಿರುವಂತೆ, ಈ ಮಹಾಕಾರ್ಯವನ್ನೂ ನೆರವೇರಿ 
ಸುವ ಉದ್ದೇಶದಿಂದ ನಮ್ಮನ್ನಾಳುತ್ತಿರುವ ಮಹಾಪ್ರ ಭುಗಳಾದ ಶ್ರೀ ಜಯಚಾಮ 
ರಾಜೇಂದ್ರ ಒಡೆಯರ್‌ ಬಹದ್ದೂರ್‌ ಮಹಾಸ್ವಾಮಿಯವರು ಉದಾರಬುದ್ಧಿ 
ಯಿಂದ ಇಂತಹ ಸದ್ಸ್ಪಂಥಗಳ ಅರಿವು ಕನ್ನ ಡಿಗರಿಗೆಲ್ಲರಿಗೂ ದೊರೆಯಲೆಂದು ಈ 
ದೇವೀಭಾಗವತಮಹಾಪುರಾಣದ ಕನ್ನಡ ಅನುವಾದವನ್ನು ಬರೆಯಿಸಿ ಮುದ್ರಣ 
ಮಾಡಿಸಿ ಪ್ರಚಾರಮಾಡಲು ಅಪ್ಪಣೆಮಾಡಿರುವುದು ಎಲ್ಲ ಕನ್ನಡಿಗರಿಗೂ ಹೆಮ್ಮೆಯ 
ವಿಷಯವಾಗಿದೆ. ಈ ಘನವಾದ ಉದ್ದೆ (ಶವು ಸಂತತವಾಗಿ ಮತ್ತು ಸಫಲವಾಗಿ 
ನೆರವೇರುತ್ತಿರುವಂತಾಗಲೆಂದು ಸರ್ವಶಕ್ತಿ ಸ್ವರೂಪಳಾದ ಜೀವಿಯನ್ನು ಪ್ರಾರ್ಥಿಸುತ್ತೇನೆ. 


ಚಿತ್ರಭಾನುಸಂವತ್ಸರದ | ಎಡತೊರೆ ದೇವಯ್ಯದೀಶ್ಷಿತರ ಮಗ 


ತ್ರೀದೇವೀಭಾಗವತದ ಪ್ರಥಮಸ್ಕಂಧದ 
ನಿಷಯಸೂಚಿಕೆ 


——————— 


ಅಧ್ಯಾಯ ವಿಷಯ ಪುಟಿಸಂಖ್ಯಾ 


1. ಶೌನಕಾದಿಖಸಿಗಳು ಸೂತಪೌರಾಣಿಕರನ್ನು ಪುರಾಣಗಳ ವಿಷ 
ಯವಾಗಿ ಪ್ರಶ್ನೆಮಾಡಿದುದು. ಪುರಾಣಗಳು ಮೂರುಬಗೆ 


2. ದೇವೀಭಾಗವತದ ಒಟ್ಟು ಶ್ಲೋಕಸಂಖ್ಯೆ ಮತ್ತು ವಿಷಯಗಳು; 
ಸೂತನು ದೇವಿಯನ್ನು ಸ್ತೋತ್ರಮಾಡಿದುದು. ನೈಮಿ 
ಶಾರಣ್ಯಪದದ ಅರ್ಥವಿವರಣೆ Fn ೮-೨೧ 

3. ಹದಿನೆಂಟು ಮಹಾಪುರಾಣಗಳು, ಉಪಪುರಾಣಗಳ್ಳು ಅವುಗಳ 
ಗ್ರಂಥಸಂಖ್ಯೆಯು ಮತ್ತು ಆಯಾಯ  ಯುಗಗಳಿಗೆ 
ಸಂಬಂಧಿಸಿದ ವ್ಯಾಸರ ಹೆಸರುಗಳು ; ಜನಸಾಮಾನ್ಯದ ತಿಳಿ 


ವಳಿಕೆಗಾಗಿ ಪುರಾಣಗಳ ರಚನ ೨೨-೩೩ 


4. ದೇನೀಸರ್ವೋತ್ತಮತ್ವವಿಷಯವು. ಬ್ರಹ್ಮ, ವಿಷ್ಣು, ರುದ್ರ, 
ಇವರೆಲ್ಲರೂ ದೇವಿಗೆ ಅಧೀನರು ಮತ್ತು ಪ್ರಾಸಂಗಿಕವಾಗಿ 
ಮಗನಿಗಾಗಿ ವ್ಯಾಸನು ತಪಸ್ಪನ್ನು ಮಾಡಿದುದು. ಶುಕ 
ಮುನಿಯ ಉತ್ಪತ್ತಿಯ ಕಥೆಯ ಪ್ರಶ್ನೆ. ಹಯಗ್ರೀವನೆಂಬ 
ರಾಕ್ಷಸನ ಸಂಹಾರಕ್ಕಾಗಿ ನಿಷ್ಣುವಿನ ಹಯಗ್ರೀವಾವತಾರದ 
ಕಥೆ. ವಿಷ್ಣುವಿಗೆ ಲಕ್ಷಿಯಶಾಪ ಉಊಿಿ. "av 


5. ಮಹಾದೇವಿಯ ಸರ್ವೋತೃಷ್ಟತ್ವವು. ವೇದಗಳು ದೇವಿಯನ್ನು 
ಸ್ತೋತ್ರಮಾಡಿದುದು ೫೦-೮೦ 


6. ಪುರಾಣಶ್ರವಣದಲ್ಲಿನ ಮಾಹಾತ್ಮ್ಯ, ಮತ್ತು ಅದರ ಮೂರು 
ಬಗೆ. ಮಧುಕೈಟಭರ ಕಥೆ ಅನರ ತಪಸ್ಸು... ೪೧-೯೦ 


ಇ] 


ಅಧ್ಯಾಯ ವಿಷಯ ಪುಟಿಸಂಖ್ಯಾ 


ಕಾ 


1, 


10. 


11. 


12. 


13. 


ತನ್ನನ್ನು ಕೊಲ್ಲಲು ಬಂದ ಮಧುಕೈಟಭರಿಗೆ ಭಯಪಟ್ಟು 
ಬ್ರಹ್ಮನು, ವಿಷ್ಣುವು ನಿದ್ರೆಗೆ ಅಧೀನನಾಗಿದ್ದು ದನ್ನು ನೋಡಿ 
ಯೋಗನಿದ್ರಾರೂಪಳಾದ ಮಹಾದೇವಿಯನ್ನು. ಸ್ತೋತ್ರ 
ಮಾಡಿದುದು. ದೇವಿಯ ಅನುಗ್ರಹದಿಂದ ವಿಷ್ಣುವು 
ಎದ್ದುದು  ...-. ೯೧-೧೦೬ 

ಆರಾಧನೆಮಾಡಲು ಯೋಗ್ಯರಾದ ದೇವತೆಗಳಲ್ಲಿ ಸರ್ವಶಕ್ತಿ 
ಸ್ವರೂಪಳೂ, ಸರ್ವತೇಜೋಮಯಳೂ ಆದ ಆದಿಶಕ್ತಿಯೇ 
ಸರ್ವೋತ್ತಮವಾದ ಆರಾಧ್ಯದೇವಿಯೆಂಬ ವಿಷಯವು. 
ವಿಷ್ಣುವೂ, ಬ್ರಹ್ಮನೂ, ನಾರದನೂ, ವ್ಯಾಸನೂ ಆದಿಶಕ್ತಿ 


ಸ್ವರೂಪವನ್ನು ಪ್ರಚಾರಪಡಿಸಿದುದು ೧೦೭-೧೧೮ 


ದೇವೀಪ್ರಸಾದದಿಂದ ಎಚ್ಚರಗೊಂಡ ನಿಷ್ಣುವು ಮಧುಕೈಟಭ 
ಕೊಡಕೆ ಯುದ್ಧಮಾಡಿ ಬಳಲಿದುದು. ದೇವಿಯನ್ನು 
ಸ್ತೋತ್ರಮಾಡಿ ಯುಕ್ತಿಯಿಂದ ಮಧುಕೈಟಭರನ್ನು 


ಸಂುಹಾರಮಾಡುವುದು ೧೧೯-೧೪೦ 


ಈಶ್ವರನು ವ್ಯಾಸನಿಗೆ ಮಕ್ಕಳಾಗಲೆಂದು ವರವನ್ನು ಕೊಡು 
ವುದು. ಅಸ್ಸರಸ್ತ್ರೀಯು ತನಗೆ ಧರ್ಮನತ್ಲಿಯಾಗಿರಲಾರ 


ಕೆಂದು ವ್ಯಾಸನ ಆತಂಕ? 4444 4.44 5 , ೧೪೧-೧೪೯ 


ಊರ್ವಶೀಪುರೂರವರ ಪ್ರಣಯಕಥೆ. ಚಂದ್ರತಾರೆ ಇವರ 
ಪ್ರೇಮಸಮಾಗಮ. ಬುಧನ ಉತ್ಪತ್ತಿಯು. ಮಗನಿಗಾಗಿ 
ಗುರುಚಂದ್ರರಯುದ್ಧ. ಬ್ರಹ್ಮನು ಸಮಾಢಾನಪಡಿಸಿದುದು. ೧೫೦-೧೭೦ 


ಸುದ್ಯುಮ್ಮರಾಜನ ಕಥೆ, ಅವನು ಹೆಂಗಸಾದುದ್ಕು, ಅವನ 
ಜೀವೀಸ್ತೋತ್ರ, ಪುರೂರವನ ಉತ್ಪತ್ತಿ ೧೧ ಟಿ ೧೭೧-೧೮೪ 


ಪುರೂರವ ಮತ್ತು ಊರ್ವಶಿಯರ ವೃತ್ತಾಂತವು ಚ ೧೪೫-೧೯೩ 


vil 
ಅಧ್ಯಾಯ ವಿಷಯ ಪುಟಸಂಖ್ಯಾ 
14. ಧರ್ಮಪತ್ಲಿಯನ್ನು ಆತಿಸಿದ ವ್ಯಾಸನು ಫೈ ತಾಚಿಯನ್ನು 
ಸ್ವೀಕರಿಸದಿರಲು ಅವಳು ಗಿಣಿಯಾದುದು. ಶುಕಮುನಿಯು 
ಅರಣಿಯಿಂದ ಹುಟ್ಟಿದುದು. ವ್ಯಾಸನು ಶುಕನನ್ನು ಗೃಹ 
ಸ್ಥಾಶ್ರಮವನ್ನು ಸ್ವೀಕರಿಸೆಂದು ಕೇಳಿದುದು ..... ೧೯೪-೨೧೨ 


15. ಶುಕಮುನಿಗೆ ಸಂಸಾರದಲ್ಲಿ ವೆ ರಾಗ್ಯವು ವ್ಯಾಸಶುಕರಿಗೆ ಧರ್ಮದ 
ವಿಷಯದಲ್ಲಿ ಚರ್ಚೆ. ಶುಕನಿಗೆ ವ್ಯಾಸನ ಉಪದೇಶವು 
ಫಲಕಾರಿಯಾಗದೇಹೋದುದು ೨೧೩-೨೨೯ 


16.. ಶುಕನಿಗೆ ಈ ದೇವೀಭಾಗವತವನ್ನು ವ್ಯಾಸಯಷಿಯು ಉಪ 
ಜಿಶಿಸುವುದು ಲಲ ೨೩೦-೨೪೬ 


17. ಜನಕಮಹಾರಾಜನನ್ನು ನೋಡಲು ಶುಕಮುನಿಯು ಮಿಥಿಲಾ 
ನಗರಕ್ಕೆ ಹೋಗುವುದು... ೨೪೭-೨೬೩ 


18. ಶುಕಮುನಿಗೆ ಜನಕರಾಜನು ತತ್ತ್ಕ್ತೋಪದೇಶಮಾಡುವುದು. ೨೬೪-೨೮೦ 


19. ಶುಕಮುನಿಯು ಜನಕನನ್ನು ಪುನಃ ಪ್ರಶ್ನಿಸಿದುದು. ಮುಕ್ತಿ 
ಯೂ, ಸಂಸಾರವೂ ಆಡಳಿತವೂ ಪರಸ್ಪರ ವಿರೋಧಿಗಳು. 
ಈ ವಿಷಯದಲ್ಲಿ ಜನಕನ ಪ್ರತ್ಯುತ್ತರ. ಶುಕನು ಮನಸ್ಸ 
ಮಾಢಾನವನ್ನು ಪಡೆದು ವ್ಯಾಸನ ಸಮಾಸಕ್ಕೆ ಹಿಂತಿರು 
ಗುವುದು. ಶುಕನು ಗೃಹಸ್ಥನಾಗಿ ಕೆಲವು ಕಾಲವಿದ್ದು 
ಕಡೆಗೆ ಮುಕ್ತಿಯನ್ನೇ ಸಡೆದುದು ೨೮೧-೨೯೫ 


20. ಆ ಮೇಲೆ ವ್ಯಾಸಮುನಿಯು ಆಚರಿಸಿದ ಕಾರ್ಯಗಳು ..... ೨೯೬-೩೧೨ 


—e—— 


॥ ಶ್ರೀಗಣೇಶಶಾರದಾಗುರುಭ್ಯೋ ನಮಃ ॥ 


ಶ್ರೀಮದ್ದೇನೀಭಾಗವತಮಹಾಪುರಾಣಂ 


ರಾ, 


ಸರ್ವಚೈತನ್ಯರೂಪಾಂ ತಾಮಾದ್ಯಾಂ ವಿದ್ಯಾಂ ಚ ಧೀಮಹಿ । 
ಬುದ್ಧಿಂ ಯಾ ನಃ ಪ್ರಚೋದಯಾತ್‌ non 
ಆಕಾರಣಕೃ ಪಾನಿಧಿಂ ಸಗುಣನಿರ್ಗುಣಾಕಾರಿಣೀಂ 
ನತಾರ್ತಿಹರಣಕ್ಷಮಾಂ ಪ್ರಕೃತಿಮಾದಿಶಕ್ತಿಂ ಪರಾಂ | 


ಗುಣತ್ರಯಮಯಾಂ ದಯಾರಸಸುಧಾಂ ಜಗನ್ಮಾ ತರಂ 
ಮಹೇಶ್ವರಮನಃಪ್ರಿಯಾಂ ಮಹಿಷಮರ್ದಿನೀಮಾಶ್ರಯೇ | 


ಎಲ್ಲ ಪ್ರಾಣಿಗಳಲ್ಲೂ ವಿಶೇಷವಾಗಿ ತೋರುತ್ತಿರುವ ತಿಳಿವಳಿಕೆ ಮತ್ತು 
ತಿಳಿಯುವ ಶಕ್ತಿ ಇವುಗಳೇ ಸ್ವರೂಪವಾಗಿ ಉಳ್ಳ, ಎಲ್ಲಕ್ಕೂ ಮೊದಲಿನವಳಾದ, 
ಅನಾದಿಯಾಗಿರುವ, ಜ್ಞಾನಸ್ವರೂಪಳಾದ, ಚಿತ್‌ಶಕ್ತಿಸ್ವರೂಪಳಾದ, ಶ್ರುತಿಸ್ಕ್ರೃತಿ 
ಪುರಾಣೇತಿಹಾಸಕಾವ್ಯಗಳಲ್ಲಿ ಪ್ರಸಿದ್ಧಳಾಗಿರುವ ಆ ದೇವಿಯನ್ನು ಢ್ಯಾನಮಾಡು 
ತ್ತೇವೆ. ಆ ದೇವಿಯು ನಮ್ಮ ಬುದ್ಧಿಯನ್ನು ಯಾವಾಗಲೂ ಆ ತಾಯಿಯ 
ಸಗುಣಮೂರ್ತಿಯ ಅರ್ಚನೆ, ನಿಜಸ್ವರೂಪದ ಢ್ಯಾನ, ತತ್ತ್ವವಿಚಾರ, ಮುಂತಾದ 
ಧರ್ಮಾಚರಣೆಯಲ್ಲಿ ಆಸಕ್ತವಾಗಿರುವಂತೆ ಪ್ರೇರಿಸುತ್ತಿರಲಿ. ಇದು ಮಂಗಳಪದ್ಯವು. 


॥ ಶೌನಕ ಉವಾಚ ॥ 
ಸೂತ ಸೂತ ಮಹಾಭಾಗ ಧನ್ಯೋಃಸಿ ಪುರುಷರ್ಷಭ । 
ಯದಧೀತಾಸ್ತ್ವಯಾ ಸಮ್ಯಕ್‌ ಪುರಾಣಸಂಹಿತಾಃ ಶುಭಾಃ ॥೨॥ 
ಶೌನಕಯಸಿಯು ಹೇಳಿದನು--ಓ ಪುರುಷರಲ್ಲಿ ಶ್ರೇಷ್ಠನಾದ, ಮಹಾ 


3 ಸ್ವಂ. ೧. ಅ. ೧. ದೇವೀಭಾಗವತಮಹಾಪುರಾಣರಿ 


ಎಂದರೆ ಸಫಲವಾದ ಜನ್ಮವುಳ್ಳವನು, ಕೃತಕೃತ್ಯನೂ ಆಗಿರುವೆ. ಏಕೆಂದರೆ ಐಹಿಕ 
ಮತ್ತು ಆಮುಷ್ಮಿಕಗಳಾದ ಎಲ್ಲ ಬಗೆಯ ಕಲ್ಯಾಣಗಳನ್ನೂ ದೊರಕಿಸಿಕೊಡುವ, 
ವೇದದಂತೆ ಪವಿತ್ರಗಳಾದ ಎಲ್ಲ ಪುರಾಣಗಳನ್ನೂ ನೀನು ಚನ್ನಾಗಿ ಅಧ್ಯಯನ 
ಮಾಡಿರುವೆ, ಬಾದರಾಯಣವ್ಯಾಸನಿಂದ ಕೇಳಿ ತಿಳಿದುಕೊಂಡಿರುವೆ. 


ಅಷ್ಟಾದಶಪುರಾಣಾನಿ ಕೃಷ್ಣೇನ ಮುನಿನಾನಘ । 
ಕಥಿತಾನಿ ಸುದಿವ್ಯಾನಿ ಪಠಿತಾನಿ ತ್ವಯಾಃನಘ al 


ಮತ್ಸ್ಯ, ಮಾರ್ಕಂಡೇಯ, ಭವಿಷ್ಯ, ಭಾಗವತ, ಬ್ರಹ್ಮ, ಬ್ರಹ್ಮಾಂಡ, 
ಬ್ರಹ್ಮವೈವರ್ತ, ವಾಮನ, ವಾಯು, ವಿಷ್ಣು, ವಾರಾಹ, ಅಗ್ದಿ, ನಾರದ ಪದ್ಮ, 
ಲಿಂಗ್‌ ಗರುಡ, ಕೂರ್ಮ, ಸ್ವಾಂದ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿರುವ 
ಹದಿನೆಂಟು ಮಹಾಪುರಾಣಗಳನ್ನು ಕೃಷ್ಣಜ್ವೈಪಾಯನನೆಂದು ಪ್ರಸಿದ್ಧನಾಗಿರುವ 
ವ್ಯಾಸಮಹರ್ಷಿಯು ಹೇಳಿದನು. ಓ ದೋಷರಹಿತನಾಗಿರುವ ಸೂತಮಹರ್ಹ್ಷಿಯೇ, 
ನೀನು ಆ ಉತ್ತಮವಾದ ಪುರಾಣಗಳನ್ನು ಕೇಳಿ ಓದಿ ತಿಳಿದುಕೊಂಡಿರುತ್ತೀಯೆ. 

ಸಂಚಲಕ್ಷಣಯುಕ್ತಾನಿ ಸರಹಸ್ಯಾನಿ ಮಾನದ । 

ತ್ವಯಾ ಜ್ಞ್ಞಾತಾನಿ ಸರ್ವಾಣಿ ವ್ಯಾಸಾತ್ಸತ್ಕವತೀಸುತಾತ್‌ ॥೪॥ 

ಅಹಂಕಾರವನ್ನು ನಾಶಮಾಡುವ, ಗೌರವಪುರಸ್ಥಾರಗಳನ್ನು ಉಂಟು 
ಮಾಡುವ. ಸೂತಮಹರ್ಜಿಯೇ, ಸತ್ಯವತೀದೇನಿಯ ಮಗನಾದ ವ್ಯಾಸನಿಂದ ನೀನು 
ಮುಂದೆ " ಸರ್ಗಶ್ಚ ಪ್ರತಿಸರ್ಗಶ್ಚ' ಎಂದು ಮುಂತಾಗಿ ವಿವರಿಸಿರುವ ಐದುಬಗೆಯ 


ಲಕ್ಷಣಗಳುಳ್ಳ, ಗೂಢಾರ್ಥತಾತ್ಸರ್ಯನಿಶೇಷಗಳನ್ನು ಒಳಗೊಂಡಿರುವ ಎಲ್ಲ ಪುರಾಣ 
ಗಳ ತತ್ತ್ವಗಳನ್ನೂ ಕೇಳಿ ಶಿಳಿದುಕೊಂಡಿರುವೆ. 


ಅಸ್ಮಾಕಂ ಪುಣ್ಯಯೋಗೇನ ಪ್ರಾಪ್ತಸ್ತ್ವಂ ಸ್ಲೇತ್ರಮುತ್ತಮಂ | 

ದಿವ್ಯಂ ನಿಶ್ಚಸನಂ ಪುಣ್ಯಂ ಕೆಲಿದೋಷನಿವರ್ಜಿತಂ ॥೫॥ 

ಓ ಸೂತನೇ, ನಮ್ಮ ಪೂರ್ವಜನ್ಮದ ಪುಣ್ಯವಿಶೇಷಗಳ ಪ್ರಭಾವದಿಂದ 
ನೀನು ಈ ವಿಶ್ವಸನವೆಂಬ ಕ್ಷೇತ್ರಕ್ಕೆ ಬಂದಿರುವೆ. ಈ ಪ್ಲೇತ್ರವು ಕಲಿಜೋಷಗಳಿಂದ 
ಬಿಡಲ್ಪಟ್ಟಡೆ, ಪುಣ್ಯಕರವಾದುದು, ಶ್ರೇಷ್ಠವಾದುದು ಮತ್ತು ದೇವಯೋಗ್ಯವಾದುದು. 
ಸಮಾಜೋ ಯಂ ಮುನೀನಾಂ ಹಿ ಶ್ರೋತುಕಾಮೋಸ್ತಿ ಪುಣ್ಯದಾಂ । 
ಪುರಾಣಸಂಹಿತಾಂ ಸೂತ ಬ್ರೂಹಿ ತ್ವಂ ನಸ್ಸಮಾಹಿತಃ Ml 


ಸ್ಕಂ. ೧. ಅ. ೧. ದೇವೀಭಾಗವತಮಹಾಪುರಾಣರಿ ಷಿ 


ಇಲ್ಲಿ ಕೂಡಿರುವ ಈ ಖಯಸಿಗಳ ಸಭೆಯು ಪುಣ್ಯಕರವಾದ ಪುರಾಣಗಳ 
ಒಟ್ಟು ಗೂಡಿಸಿರುವ ಮುಖ್ಯವಿಷಯಗಳ ಪವಿತ್ರವಾದ ತತ್ತ್ವಗಳನ್ನು ಕೇಳಬೇಕೆಂದು 
ಕುತೂಹಲವುಳ್ಳುದಾಗಿದೆ. ಆದುದರಿಂದ ನೀನು ಸಮಾಧಾನವುಳ್ಳ ಮನಸ್ಸುಳ್ಳವನಾಗಿ 
ಅಂತಹ ಪುರಾಣಸಂಹಿತೆಯನ್ನು ದಯಮಾಡಿ ನಮಗೆ ಹೇಳು. 


ದೀರ್ಥಾಯುರ್ಭ್ಛನ ಸರ್ವಜ್ಞ ತಾಪೆತ್ರಯನಿವರ್ಜಿತ । 
ಕಥಯಾದ್ಯ ಮಹಾಭಾಗ ಪುರಾಣಂ ಬ್ರಹ್ಮಸಂಮಿತಂ nel 


ಎಲ್ಲವನ್ನೂ ತಿಳಿದಿರುವ, ಅತಿಶಯವಾದ ತಿಳಿವಳಿಕೆಯ ತೇಜಸ್ಸಿನಿಂದ 
ಕೂಡಿರುವ, ಆಧ್ಯಾತ್ಮಿಕ ಮುಂತಾದ ಮೂರುಬಗೆಯ ಸಂಕಟಗಳಿಂದ ಬಿಡಲ್ಪಟ್ಟಿರುವ, 
ಥಿ ಸೂತಮಹರ್ಷಿಯ್ಸೇ ನೀನು ದೀರ್ಥಿವಾದ ಆಯುಸ್ಸುಳ್ಳವನಾಗು ಮತ್ತು ಪವಿತ್ರತೆ 
ಯಲ್ಲಿ ವೇದಕ್ಕೆ ಸಮಾನವಾದ ಪುರಾಣವನ್ನು ನಮಗೆ ವಿವರಿಸಿ ಹೇಳು. 


ಶ್ರೋತ್ರೇಂದ್ರಿಯಯುತಾಸ್ಸೂತ ನರಾಃ ಸ್ವಾದುವಿಚಸ್ಷಣಾಃ । 
ನ ಶೃಣ್ವಂತಿ ಪುರಾಣಾನಿ ವಂಚಿತಾ ನಿಧಿನಾಹಿ ತೇ ॥೮॥ 


ಓ ಸೂತಮಹರ್ಷಿಯೇ, ಯಾವ ಮಾನವರು ಕಿವಿ ಮುಂತಾದ ಇಂದ್ರಿಯಗಳ 
ಪಾಟವವನ್ನು ಹೊಂದಿದವರಾಗಿದ್ದರೂ, ಒಳ್ಳೆಯ ವಿಷಯಗಳನ್ನುತಿಳಿದು ಅಭಿನಂದಿಸ 
ಬಲ್ಲವರಾಗಿದ್ದ ರ್ಕೂ ಪುರಾಣಗಳನ್ನು ಕೇಳಲು ಒಲಿಯುವುದಿಲ್ಲವೋ ಅಂಥವರು 
ನಿರ್ಭಾಗ್ಯರೇ ಸರಿ, ದುಜೆಣ್ಯವದಿಂದ ಮೋಸಗೊಳಿಸಲ್ಪಟ್ಟರುವವರೂ ಆಗಿದ್ದಾರೆ. 


ಯಥಾ ಜಿಹ್ವೇಂದ್ರಿಯಾಹ್ಲಾದಃ ಷಡ್ರಸೈಃ ಸಂಪ್ರಪದ್ಯತೇ। 
ತಥಾ ಶ್ರೋತ್ರೇಂದ್ರಿಯಾಹ್ಲಾಜೋ ವಚೋಭಿಃ ಸುಧಿಯಾಂ ಸ್ಮೃತಃ ॥೯॥ 


ಸಿಹಿ ಮುಂತಾದ ಆರುಬಗೆಯ ರಸಗಳಿಂದ ರಸನೇಂದ್ರಿಯ (ನಾಲಿಗೆಗೆ) ಕೈ 
ಹೇಗೆ ಸಂತೋಷವುಂಟಾಗುತ್ತದೆಯೋ, ಹಾಗೆಯೇ ಒಳ್ಳೆಯ ತಿಳಿವಳಿಕೆಯುಳ್ಳ 
ಜ್ಞಾನಿಗಳು ಉಪದೇಶಿಸುವ ವಚನಗಳಿಂದ ಶ್ರೋತ್ರೇಂದ್ರಿಯಕ್ಕೆ (ಕಿವಿಗೆ) ಸಂತೋಷ 
ವುಂಟಾಗುವುದು ಎಂದು ಕೇಳಿದೇನೆ. 


ಅಶ್ರೋತ್ರಾಃ ಫಣಿನಃ ಕಾಮಂ ಮುಹ್ಯಂತಿ ಹಿ ನಭೋಗುಣೈಃ । 
ಸಕರ್ಣಯೇನ ಶೃಣ್ವಂತಿ ತೇಸೈಕರ್ಣಾಃ ಕಥಂನ ಚ ॥೧೦॥ 


೪ ಸ್ಫಂ.೧.ಅ.೧. ದೇಪೀಭಾಗವತಮುಹಾಪುರಾಣಿಂ 


ಪ್ರತ್ಯೇಕವಾಗಿ ಕಿವಿಗಳಿಲ್ಲದಿದ್ದರೂ ಹಾವುಗಳು ಆಕಾಶದ ಗುಣವಾದ 
ಶಬ್ದದ ಮಾಧುರ್ಯವನ್ನು ಕೇಳಿ ಸಂತೋಷದಿಂದ ನಲಿಯುತ್ತವೆ. ಹೀಗಿದ್ದರೂ 
ಕಿವಿಗಳುಳ್ಳವರಾದರೂ ಮಾನವರು ಪುರಾಣವಾಕ್ಯಗಳನ್ನು ಕೇಳಿ ಸಂತೋಷಪಡಪೆ 
ಇರುವುದಾದರೆ, ಅಂಥವರನ್ನು ಕಿವಿ ಇಲ್ಲದವರೆಂದೇ ಹೇಳುವುದರಲ್ಲಿ ಅಡ್ಡಿ ಏನಿದೆ? 


ಅತಃ ಸರ್ವೇ ದ್ವಿಜಾಸ್ಸೌಮ್ಯ ಶ್ರೋತುಕಾಮಾಸ್ಸಮಾಹಿತಾಃ | 
ವರ್ತಂತೇ ನೈಮಿಷಾರಣ್ಯೇ ಸ್ಲೇತ್ರೇ ಕಲಿಭಯಾರ್ದಿತಾಃ noon 


ಮನಸ್ಸಿಗೆ ಆಪ್ಯಾಯವನ್ನುಂಟುಮಾಡುವ ಸ್ವರೂಪವುಳ್ಳ, ಸೂತಮುಸನಿಯೇ, 


| 
ಆದುದರಿಂದ ಈ ಫೈಮಿಷಾರಣ್ಯದ ವಿಶ್ವಸನಕ್ಷೇತ್ರದಲ್ಲಿ ಎಲ್ಲ ದ್ವಿಜರೂ ಸೇರಿದ್ದಾರೆ. 


ಅವರು ಕಲಿಗಾಲದ ಪಾಪದ ಸಂಬಂಧದಿಂದ ಹೆದರಿದವರಾಗಿ ಸಮಾಧಾನದಿಂದ 
ಕೂಡಿದ ಮನಸ್ಸಿನಿಂದ ಈ ಪುರಾಣವನ್ನು ಕೇಳಲು ಬಯಸುವವರಾಗಿದಾರೆ. 


ಯೇನ ಕೇನಾಸ್ಯ್ಯಷಾಯೇನ ಕಾಲಾತಿನಾಹನಂ ಸ್ಮೃತಂ | 
ವ್ಯಸನೈರಿಹ ಮೂರ್ಯಾಣಾಂ ಬುಧಾನಾಂ ಶಾಸ್ತ್ರಚಿಂತನೈಃ  ॥೧೨॥ 


ಯಾವುದಾದರೂ ಒಂದು ಒಳ್ಳೆಯ ರೀತಿಯಿಂದ ಕಾಲವನ್ನು ಕಳೆಯಬೇಕೆಂದು 
ಶಾಸ್ತ್ರದಲ್ಲಿ ಹೇಳಿದೆ. ಮೂರ್ಬರಾದವರು ಇಂದ್ರಿಯಲಂಪಟರಾಗಿ ವಿಷಯಸುಖ 
ಗಳನ್ನು ಅನುಭವಿಸುವುದರಲ್ಲಿ ಕಾಲವನ್ನು ವ್ಯರ್ಥಮಾಡಿಕೊಳ್ಳುತ್ತಾರೆ. ತಿಳಿವಳಿಕೆ 
ಯುಳ್ಳ ವಿವೇಕಿಗಳು ಶಾಸ್ತ್ರಗಳಲ್ಲಿ ವಿವರಿಸಿರುವ ತತ್ತ್ವಾರ್ಥಗಳನ್ನು ವಿಚಾರಿಸಿ 
ತಿಳಿದುಕೊಳ್ಳುವುದರಲ್ಲಿ ಕಾಲವನ್ನು ಉಪಯೋಗಿಸಿಕೊಳ್ಳು ತ್ತಾರೆ. 


ಶಾಸ್ಟ್ರಾಣ್ಯಸಿ ವಿಚಿತ್ರಾಣಿ ಜಲ್ಪವಾದಯುತಾನಿ ಹಿ । 

[ತ್ರಿನಿಧಾನಿ ಪುರಾಣಾನಿ ಶಾಸ್ತ್ರಾಣಿ ವಿವಿಧಾನಿ ತು । 
ನಿತಂಡಾಚ್ಛಲಯುಕ್ತಾನಿ ಗರ್ನಾಮರ್ಷಕರಾಣಿ ವೈ] 
ನಾನಾರ್ಥವಾದಯುಕ್ತಾನಿ ಹೇತುಮಂತಿ ಬೃಹಂತಿ ಚ. ॥೧೩॥ 


ತತ್ತ್ವಾರ್ಥವನ್ನು ತಿಳಿಯಲು ವಿವರಿಸುವ ನಾನಾರ್ಥವುಳ್ಳ ವಾಕ್ಯಕ್ಕೆ ವಾದ 
ವೆಂದೂ, ವಾದಿಪ್ರ ಶಿವಾದಿಗಳಿಬ್ಬರೂ ತಮ್ಮ ಎದುರಾಳಿಯನ್ನು ಜಯಿಸಜೇಕೆಂಬ 
ಇಚ್ಛೆಯಿಂದ ಹೇಳುವ ವಾಕ್ಯಗಳಿಗೆ ಜಲ್ಪನೆಂದೂ, ತಮ್ಮ ತಮ್ಮ ಶಾಸ್ತ್ರಸಿದ್ಧಾಂತ 


ಸ್ಕಂ. ೧ ಅ. ೧. ದೇಪೀಭಾಗವತಮಹಾಪುರಾಣಂ ೫ 


ವನ್ನು ವಿವರಿಸದೆ ಎದುರಾಳಿಗಳ ಸಿದ್ಧಾಂತವನ್ನು ಮಾತ್ರ ಖಂಡಿಸುವ, ದೂಷಿಸುವ 
ವಾಕ್ಯಗಳಿಗೆ ನಿತಂಡಾ ಎಂದೂ, ಅರ್ಥಾಂತರಗಳನ್ನು ಕಲ್ಪಿಸಿ ಸೋಲಿನ ಅಂಶಗಳನ್ನು 
ಸೂಚಿಸುವ ವಾಕ್ಯಗಳಿಗೆ ಛಲವೆಂದೂ, ಶಾಸ್ತ್ರಗಳು ಹೇಳುವ ವಿಧಿನಿಸೇಧಗಳಲ್ಲಿ 
ಜನರಿಗೆ ಪ್ರವೃತ್ತಿನಿವೃತ್ತಿಗಳು ಉಂಟಾಗುವುದಕ್ಕೆ ಸಹಾಯಮಾಡುವ ಕಥೆಗಳಿಗೆ 
ಅರ್ಥವಾದಗಳೆಂದೂ ಹೆಸರು. ಶಾಸ್ತ್ರಗಳಲ್ಲಿ ಎಂದರೆ, ಪುರಾಣ ಇತಿಹಾಸ ಧರ್ಮ 
ಶಾಸ್ತ್ರ ದರ್ಶನಗಳು ಇವುಗಳಲ್ಲಿ ಜಲ್ಪ, ವಾದ್ಯ ವಿತಂಡ್ಕಾ ಛಲ, ಅರ್ಥವಾದ 
ಮುಂತಾದುವು ಹೇರಳವಾಗಿವೆ. ಅಲ್ಲಲ್ಲಿ ಕಾರಣವಾದಗಳೂ ಬರುತ್ತವೆ. ಒಟ್ಟಿನಲ್ಲಿ 
ಇವುಗಳಿಂದ ಆ ಗ್ರಂಥಗಳು ಬಹುದೊಡ್ಡವಾಗಿನೆ. ಅವು ಒಂದೊಂದು ವೇಳೆ 
ಅಹಂಕಾರಕೋಪಗಳನ್ನೂ ಉಂಟುಮಾಡುವಂತಹವೂ ಆಗಿವೆ. ಹೀಗೆ ಪುರಾಣಗಳಲ್ಲಿ 
ಮೂರುಬಗೆಯನ್ನು ಕಾಣಬಹುದು. 


ಸಾತ್ವಿಕಂ ತತ್ರ ನೇದಾಂತಂ ಮಾಮಾಂಸಾ ರಾಜಸಂ ಮತಂ | 
ತಾಮಸಂ ನ್ಯಾಯಶಾಸ್ತ್ರಂ ಚ ಹೇತುನಾದಾಭಿಯಂತ್ರಿತಂ ॥೧೪॥ 


ಆ ಶಾಸ್ತ್ರಗಳಲ್ಲಿ ವೇದಾಂತಶಾಸ್ತ್ರವು ಸಾತ್ವಿಕಸ್ವಭಾವವನ್ನುಂಟುಮಾಡುತ್ತದೆ. 
ಮಾಮಾಂಸಾಶಾಸ್ತ್ರವ್ಯಾಸಂಗದಿಂದ ರಾಜಸಸ್ವಭಾವವು ಬಲಗೊಳ್ಳುತ್ತದೆ. ತರ್ಕ 
ಶಾಸ್ತ್ರದ ಅಭ್ಯಾಸದಿಂದ ಜನರಲ್ಲಿ ತಾಮಸಸ್ವಭಾವವು ಹೆಚ್ಚುತ್ತದೆ. ಏಕೆಂದರೆ 
ಅದರಲ್ಲಿ ನಂಬಿಕೆಯನ್ನೂ ಶ್ರದ್ಧೆ ಭಕ್ತಿಗಳನ್ನೂ ಸಡಿಲಿಸುವ ಕಾರಣಗಳ ಅನೇಸ್ಟೆಯು 
ಹೆಚ್ಚಾಗಿ ಮುಂದಾಗಿರುತ್ತದೆ. ಅಲ್ಲದೆ ಪರಬ್ರಹ್ಮ ಮುಂತಾದ ತತ್ತ್ವಗಳ ವಿವರಣೆಗೆ 


ಅದರಲ್ಲಿ ಪ್ರಾಮುಖ್ಯವನ್ನೂ ಕೊಟ್ಟಿರುವುದಿಲ್ಲವು. 


ತಥೈನ ಚ ಪುರಾಣಾನಿ ತ್ರಿಗುಣಾನಿ ಕಥಾನಕೈಃ । 
ಕಥಿತಾನಿ ತ್ವಯಾ ಸೌಮ್ಯ ಪಂಚಲಕ್ಷಣನಂತಿ ಚ ॥೧೫॥ 


ಓ ಸೌಮ್ಯನಾದ ಸೂತಮಹರ್ಷಿಯೇ, ಅದರಂತೆಯೇ ಪುರಾಣಗಳಲ್ಲೂ 
ಕಥೆಯ ಸ್ವಭಾವವನ್ನ ನುಸರಿಸಿ ಮೂರುಬಗೆ ಇದೆ. ಎಂದೂ ಐದು ಲಕ್ಷಣಗಳಿಂದ 
ಅವು ಕೂಡಿವೆ ಎಂದೂ ನೀನು ಹೇಳಿರುವೆ: i 


ತತ್ರ ಭಾಗವತಂ ಪುಣ್ಯಂ ಪಂಚಮಂ ನೇದಸಂಮತಂ | 
ಕಥಿತಂ ಯತ್ತ್ವಯಾ ಪೂರ್ವಂ ಸರ್ವಲಕ್ಷಣಸಂಯುತಂ ॥೧೬॥ 


೬ ಸ್ಕಂ. ೧. ಅ. ೧. ದೇವೀಭಾಗವತಮಹಾಪುರಾಣಂ 


ಆ ಪುರಾಣಗಳಲ್ಲಿ ಭಾಗವತಪುರಾಣವು ಐದನೆಯ ವೇದಕ್ಕೆ ಸಮಾನವಾದು 
ದೆಂದು ವಿದ್ವಾಂಸರ ಅಭಿಪ್ರಾಯವೆಂದೂ, ಎಲ್ಲ ಲಕ್ಷಣಗಳಿಂದ ಕೂಡಿದುದಾಗಿದೆ 
ಎಂದೂ ನೀನೇ ಹೇಳಿರುವೆ. 


ಉದ್ದೇಶಮಾತ್ರೇಣ ತದಾ ಕೀರ್ತಿತಂ ಪರಮಾದ್ಭುತಂ । 
ಮುಕ್ತಿಪ್ರದಂ ಮುಮುಶ್ಸೂಣಾಂ ಕಾಮದಂ ಧರ್ಮದಂ ತಥಾ ॥೧೭॥ 


ಮೋಕ್ಷವನ್ನು ಇಚ್ಛಿಸುವವರಿಗೆ ಮುಕ್ತಿಯನ್ನೂ, ಹಾಗೆಯೇ ಇತರರಿಗೆ ಧರ್ಮ 
ಕಾಮ ಮುಂತಾದ ಪುರುಷಾರ್ಥಗಳ ತಿಳಿವಳಿಕೆಯನ್ನೂ ಕೊಡುವ, ಆಶ್ಚರ್ಯ 
ಕರವಾದ ಆ ಭಾಗವತವನ್ನು ಸಂಗ್ರಹವಾಗಿ ಮಾತ್ರ ನೀನು ಸೂಚಿಸಿದೆ. 


ವಿಸ್ತರೇಣ ತದಾಖ್ಯಾಹಿ ಪುರಾಣೋತ್ತಮಮಾದರಾತ್‌ । 
ಶ್ರೋತುಕಾಮಾ ದ್ವಿಜಾಸ್ಸರ್ವೇ ದಿವ್ಯಂ ಭಾಗವತಂ ಶುಭೆಂ ॥೧೮॥ 


ಮಂಗಳಕರವಾದ ಉತ್ತಮವಾದ ಆ ಭಾಗವತಪುರಾಣವನ್ನು ಕೇಳಲು 
ಇಚ್ಛೆಯುಳ್ಳವರಾಗಿ ಎಲ್ಲ ದ್ವಿಜರೂ ಸೇರಿರುತ್ತಾರೆ. ಆದುದರಿಂದ ಓ ಸೂತನೇ, 
ಆ ಶ್ರೇಷ್ಠವಾದ ಪುರಾಣವನ್ನು ಆದರದೊಡನೆ ತಿಳಿಸು, 


ತ್ವಂ ತು ಜಾನಾಸಿ ಧರ್ಮಜ್ಞ ಪೌರಾಣೀಂ ಸೆಂಹಿತಾಂ ಕಲ । 
ಕೈಷ್ಣೋಕ್ತಾಂ ಗುರುಭಕ್ತತ್ವಾತ್‌ ಸಮ್ಯಕ್ಸತ್ತ್ವಗುಣಾಶ್ರಯಃ ॥೧೯॥ 


8 Ns 

ಎಲ್ಲ ಬಗೆಯ ಧರ್ಮವನ್ನೂ ತಿಳಿದಿರುವ ಓ ಸೂತನೇ, ಸತ್ತ್ವಗುಣಕ್ಕೆ 
ಆಧಾರದಂತಿರುವ ನೀನು ಗುರುವಿನಲ್ಲಿ ಭಕ್ತಿಯುಳ್ಳವನಾದುದರಿಂದ ಕೃಷ್ಣದ್ವೈಫಾ 
ಯನನೆಂದು ಪ್ರಸಿದ್ಧನಾದ ವ್ಯಾಸಮಹರ್ಷಿಯಿಂದ ವಿವರಿಸಲ್ಪಟ್ಟ ಆ ಪುರಾಣ 
ಸಂಹಿತೆಯನ್ನು ಚೆನ್ನಾಗಿ ತಿಳಿದಿರುವೆ. 


ಶ್ರುತಾನ್ಯನ್ಯಾನಿ ಸರ್ವಜ್ಞ ತ್ವನ್ಮುಖಾನ್ನಿಸ್ಸೃತಾನಿ ಚೆ । 
ನೈವ ತೃಪ್ತಿಂ ಪ್ರಜಾನೋಃದ್ಯ ಸುಧಾಸಾನೇೇಮರಾ ಯಥಾ ॥೨೦॥ 


ನಿನ್ನ ಮುಖದಿಂದಲೇ ಹೊರಟ ಇತರ ಪುರಾಣಗಳನ್ನು ನಾವು ಕೇಳಿದೇವೆ. 
ಅಮೃತವನ್ನು ಪಾನಮಾಡುವುದರಲ್ಲಿ ದೇವತೆಗಳು ಹೇಗೋ ಹಾಗೆ ನಿನ್ನಿಂದ 
ಪುರಾಣಗಳನ್ನು ಕೇಳುವುದರಲ್ಲಿ ನಮಗೆ ತೃಪ್ತಿಯು, ಎಂದರೆ ಇಷ್ಟು ಸಾಕ್ಕು ಇನ್ನು 
ಹೆಚ್ಚಾಗಿ ಬೇಡ್ಕ ಎಂಬ ಭಾವವು ಉಂಟಾಗಿರುವುದಿಲ್ಲವು. 


ಸ್ವಂ. ೧. ಆ. ೧. ದೇವೀಭಾಗವತಮಹಾಪುರಾಣಂ ಕ 


ಧಿಕ್ಸುಧಾಂ ಪಿಬತಾಂ ಸೂತ ಮುಕ್ತಿರ್ನೈವ ಕದಾಚನ । 
ಪಿಬನ್‌ ಭಾಗವತಂ ಸದ್ಯೋ ನರೋ ಮುಚ್ಯೇತ ಸಂಕಟಾತ್‌ ॥೨೧॥ 


ಅಲ್ಲದೆ ಓ ಸೂತನೇ, ಅಮೃತವನ್ನು ಪಾನಮಾಡುವ ದೇವತೆಗಳ ಮಾತಿರಲಿ, 
ಅವರ ಜೀವನವೂ ಮೇಲಾದುದಲ್ಲವು. ಏಕೆಂದರೆ ಅವರಿಗೆ ಯಾವಾಗಲೂ ಮುಕ್ತಿ 
ಯುಂಟಾಗುವುದೇ ಇಲ್ಲವು. ಆದರೆ ಮಾನವನು ಈ ಭಾಗವತನೆಂಬ ಅಮೃತವನ್ನು 
ಪಾನಮಾಡಿದರೆ ಆ ಕೂಡಲೇ ಸಂಸಾರದುಃಖದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. 


ಸುಧಾಹಾನನಿಮಿತ್ತಂ ಯತ್‌ ಕೈತಾ ಯಜ್ಞಾಸ್ಸಹಸ್ರಶಃ । 
ನ ಶಾಂತಿಮಧಿಗೆಚ್ಛಾಮಃ ಸೂತ ಸರ್ವಾತ್ಮನಾ ವಯಂ ॥೨೨॥ 


ಸ್ವರ್ಗ ಮುಂತಾದ ಲೋಕಗಳನ್ನು ಪಡೆದು ಅಮೃತವನ್ನು ಪಾನಮಾಡ 
ಬೇಕೆಂಬ ಉದ್ದೇಶದಿಂದ ಅನೇಕ ಯಜ್ಞಗಳನ್ನು ನಾವು ಆಚರಿಸಿದೆವು. ಅದರಂತೆ 
ಆ ಫಲವನ್ನೂ ಅನುಭವಿಸಿದೆವು. ಆದರೆ ಅದರಿಂದ ನಾವು ಯಾವವಿಧದಲ್ಲೂ 
ಮನಶ್ಶ್ಯಾಂತಿಯನ್ನು ಮಾತ್ರ ಪಡೆಯದೆ ಇಜೇವೆ. 


ಮಖಾನಾಂ ಹಿ ಫಲಂ ಸ್ವರ್ಗಃ ಸ್ವರ್ಗಾತ್ಸ್ರಚ್ಯನನಂ ಪುನಃ । 
ಏನಂ ಸಂಸಾರಚಕ್ರೇ*ಸ್ಮಿನ್‌ ಭ್ರ್ರಮಣಂ ಚೆ ನಿರಂತರಂ ॥೨೩॥ 


ಜ್ಯೋತಿಷ್ಟೋಮ ಮುಂತಾದ ಯಜ್ಞಗಳಿಗೆ ಸ್ವರ್ಗಲೋಕಪ್ರಾಪ್ತಿಯು 
ಫಲವಾಗಿದೆ. ಅಲ್ಲಿ ಸುಖವನ್ನು ಆ ಕರ್ಮದಿಂದ ಸಂಪಾದಿಸಿದ್ದ ಪುಣ್ಯಕ್ಕೆ ತಕ್ಕಷ್ಟು 
ಕಾಲಮಾತ್ರ ಅನುಭವಿಸಿದ ಮೇಲೆ ಆ ಸ್ವರ್ಗವು ತಪ್ಪಿಹೋಗುತ್ತದೆ. ಅಲ್ಲಿಂದ ಪುನಃ 
ಭೂಲೋಕಕ್ಕೆ ಹಿಂತಿರುಗಿ ಬರಬೇಕು. ಪುನಃ ಪುನಃ ಕರ್ಮಗಳನ್ನು ಮಾಡಿದರೂ 
ಹೀಗೆಯೇ, ಆದುದರಿಂದ ಈ ಸಂಸಾರಚಕ್ರದಲ್ಲಿ ಹೀಗೆ ಸುತ್ತಿ ಬಳಲುತ್ತಿರುವುದು 
ಎಡಬಿಡದಿ ಇರುತ್ತದೆ. 


ನಿನಾ ಜ್ಞಾನೇನ ಸರ್ವಜ್ಞ ನೈನ ಮುಕ್ತಿಃ ಕೆದಾಚನ । 
ಭ್ರುಮತಾಂ ಕಾಲಚೆಕ್ರೇತ್ರ ನರಾಣಾಂ ತ್ರಿಗುಣಾತ್ಮಕೇ ॥೨೪॥। 


ಆದುದರಿಂದ ಸತ್ತ್ವರಜಸ್ತಮಸ್‌ ಎಂಬ ಮೂರು ಗುಣಗಳ ಪರಿಣಾಮ 
ರೂಪವಾದ ಈ ಕಾಲಚಕ್ರದಲ್ಲಿ ಸುತ್ತುತ್ತಿರುವ ಮಾನವರಿಗೆ ತತ್ತ್ಯಜ್ಞಾನದಿಂದ 
ಹೊರತು ಮತ್ತೆ ಯಾವುದರಿಂದಲೂ ಮೋಕ್ಷವು ಎಂದಿಗೂ ದೊರೆಯುವುದಿಲ್ಲವು. 


ಆ ಸ್ಕಂ. ೧. ಅ. ೧. ದೇವೀಭಾಗವತಮಹಾಪುರಾಣಂ 


ಅತಃ ಸರ್ವರಸೋಸೇತೆಂ ಪುಣ್ಯಂ ಭಾಗವತಂ ವದ । 
ಪಾವನಂ ಮುಕ್ತಿದಂ ಗುಹ್ಯಂ ಮುಮುಶ್ಸೂಣಾಂ ಸದಾ ಪ್ರಿಯಂ. ॥೨೫॥ 


ka 


ಆದುದರಿಂದ ನಾನಾಬಗೆಯ ರಸಗಳಿಂದ ಎಂದರೆ, ಮಹಾಮಹಿಮನಾದ 
ದೇವರಲ್ಲೂ, ಹಿತಕಾರಿಯಾದ ಗುರುವಿನಲ್ಲೂ ಭಕ್ತಿ, ದೇವರು, ಜೀವರು, ಪ್ರಸಂಚ, 
ಪರಬ್ರಹ್ಮ, ಇವುಗಳ ಆಶ್ಚರ್ಯಕರವಾದ ತತ್ತ್ವಜ್ಞಾನ, ಇದಕ್ಕೆ ಬೇಕಾಗುವ 
ವೈರಾಗ್ಯ, ನಿಷ್ಕಾಮಕರ್ಮಾಚರಣೆ, ಚಿತ್ತಶುದ್ಧಿ, ಜ್ಞಾನಪ್ರಾಪ್ತಿ ನಿತ್ಯಸುಖಾನುಭವ 
ಮುಂತಾದ ನಾನಾಬಗೆಯ ರಸಗಳಿಂದ ಕೂಡಿರುವ, ಪುಣ್ಯಕರವಾದ, ಚಿತ್ತಶುದ್ಧಿ 
ಯನ್ನುಂಟುಮಾಡುವ, ಮೋಕ್ಸಾನಂದವನ್ನು ಅನುಗ್ರಹಿಸುವ, ಎಲ್ಲರಿಗೂ ಸುಲಭ 
ವಾಗಿ ಗೋಚರವಾಗ್ಯದೆ ರಹೆಸ್ಯವಾಗಿರುವ, ಮೋಕ್ಷವನ್ನು ಅಸೇಕ್ಷಿಸುವವರಿಗೆ 
ಯಾವಾಗಲೂ ಹಿಶಕಾರಿಯಾದ ಭಾಗವತಪುರಾಣವನ್ನು ನಮಗೆ ತಿಳಿಯಹೇಳು. 


ಇತಿ ಶ್ರೀದೇನೀಭಾಗವತೇ ಮಹಾಪುರಾಣೇ ಅಷ್ಟಾಡಶಸಾಹಸ್ರ್ರ್ಯಾಂ 
ಸಂಹಿತಾಯಾಂ ಪ್ರಥಮಸ್ಕಂಧೇ ಶೌನಕಪ್ರಶ್ನೋ ನಾಮ 
1 ಪ್ರಫೆಮೋಧ್ಯಾಯಃ ॥ 


ಈ ಪ್ರಕಾರವಾಗಿ ಹದಿನೆಂಟುಸಾವಿರ ಪದ್ಯಗಳುಳ್ಳ, ವೇದದಂತೆ ಪವಿತ್ರವಾದ, 
'ಒಟ್ಟುಗೂಡಿಸಿರುವ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿರುವ, ದೇವೀ 
ಮಹಿಮೆಯನ್ನು ಸರ್ವೋತ್ಕೃಷ್ಟವೆಂದು ವರ್ಣಿಸಿರುವ, ಭಾಗವತ ಕಥೆಯಲ್ಲಿ 
ಮೊದಲನೆಯ ಸ್ಫೃಂಧದಲ್ಲಿ ಮೊದಲನೆಯ ಅಧ್ಯಾಯವು ಮುಗಿದುದು. 


॥ ಶ್ರೀರಸ್ತು ॥ 


॥ ಶ್ರೀಃ ॥ 
ಅಥ ದೇವೀಭಬಾಗವತೇ ಮಹಾಪುರಾಣೇ 


~~ 


ಪ್ರಥಮಸ್ಕಂಧೇ 
|| ದ್ವಿತೀಯೋಧ್ಯಾಯಃ ॥ 


w 


ಎರಡನೆಯ ಅಧ್ಯಾಯವು 


॥ ಶ್ರೀಸೂತ ಉವಾಚ ॥ 


ಧನ್ಕ್ಯೋಹಮತಿಭಾಗ್ಯೋಃಹಂ ಪಾವಿತೋಹಂ ಮಹಾತ್ಮಭಿಃ । 
ಯತ್ಸೃಷ್ಟಂ ಸುಮಹತ್ತುಣ್ಯಂ ಪುರಾಣಂ ಮೇದನಿಶ್ರುತಂ ॥೧॥ 


ಪ್ರಪಂಚಜನಿಪಾಲನಪ್ರ ಳಯರೂಪಲೀಲಾಸರಾಂ 
ಉಪಾಧಿಗುಣರೂಸಿಣೀಮಜಹರೀಶರೂಪಾನ್ವಿತಾಂ | 
ಸರಸ್ವತಿರಮಾಮುಮಾಂ ಸ್ಫುರದನಂತಸಚ್ಚಿತ್ಸುಖಾಂ 
ಭಜಾಮಿ ಭುವನೇಶ್ವರೀಂ ಪ್ರಕೃತಿಶಕ್ತಿದೇವೀಂ ಪರಾಂ 1 


ಓ ಶೌನಕಾದಿಮಹರ್ಷಿಗಳೇ, ನಾನೇ ಧನ್ಯನು, ಪುಣ್ಯಶಾಲಿಯು. ನಿಮ್ಮಿಂದ 
ಪರಿಶುದ್ಧನಾಗಿದೇನೆ. ಏಕೆಂದರೆ, ತುಂಬ ಪುಣ್ಯಕರನಾದ ವೇದಗಳಲ್ಲಿ ಪ್ರಸಿದ್ಧವಾಗಿ 
ರುವ ಪುರಾಣವನ್ನು ಹೇಳಬೇಕೆಂದು ನೀವು ಕೇಳಿರುವಿರಿ. ಇಂತಹ ಪುರಾಣವನ್ನು 
ಹೇಳುವುದಂಂದ ನಾನು ಕೃತಕೃತ್ಯನಾಗುತ್ತೇನೆ. 


ತದಹಂ ಸಂಪ್ರನಕ್ಸ್ಯಾಮಿ ಸರ್ವಶ್ರುತ್ಯರ್ಥಸಂಮತಂ । 
ರಹಸ್ಯಂ ಸರ್ವಶಾಸ್ಟ್ರಾಣಾಂ ಆಗಮಾನಾಮನುತ್ತಮಂ ॥೨॥ 


ಎಲ್ಲ ವೇದಗಳ ಮುಖ್ಯಾರ್ಥಕ್ಕೆ ಅನುಸಾರವಾಗಿರುವ, ಎಲ್ಲ ಶಾಸ್ತ್ರಗಳ 
ರಹಸ್ಯಾರ್ಥವನ್ನು ಒಳಗೊಂಡಿರುವ, ಆಗಮಗಳಲ್ಲಿ ಶ್ರೇಷ್ಠವಾದ ಆ ದೇವೀಭಾಗವತ 
ಮಹಾಪುರಾಣವನ್ನು ನಿಮಗೆ ನಾನು ಹೇಳುತ್ತೇನೆ. 


೧೦ ಸ್ವಂ. ೧. ಅ. 3 ದೇವೀಭಾಗವತಮಹಾಫುರಾಣಂ 


ನತ್ವಾ ತತ್ಸದಪಂಕಜಂ ಸುಲಲಿತಂ ಮುಕ್ತಿಪ್ರದಂ ಯೋಗಿನಾಂ । 
ಬ್ರಹ್ಮಾದ್ಯೈರಸಿ ಸೇವಿತಂ ಸ್ತುತಿಸರೈರ್ಧೇಯಂ ಮುನೀಂದ್ರೈಸ್ಸದಾ॥ 
ವಕ್ಸ್ಯ್ಯಾಮ್ಯದ್ಯ ಸವಿಸ್ತರಂ ಬಹುರಸಂ ಶ್ರೀಮತ್ಸುರಾಣೋತ್ತಮಂ 1 


ಭಕ್ತ್ಯಾ ಸರ್ವರಸಾಲಯಂ ಭಗನತೀನಾಮ್ನಾ ಪ್ರಸಿದ್ಧಂ ದ್ವಿಜಾ8॥೩॥ 


ಓ ಶೌನಕಾದಿಯಸಿಗಳಿರಾ, ನಾನು ಕಮಲದ ಹಾಗಿರುವ ಆ ದೇವಿಯ ಪಾದ 
ಗಳಿಗೆ ನಮಸ್ಪರಿಸಿ, ಫಲಕಾಮನೆ ಇಲ್ಲದೆ ತಮ್ಮ ತಮ್ಮ ಧರ್ಮಗಳನ್ನು ಆಚರಿ 
ಸುತ್ತಾ ಚಿತ್ತಶುದ್ಧಿಯನ್ನು ಪಡೆದು ಜ್ಞಾನಿಗಳಾದ ಯೋಗಿಗಳಿಗೆ ಮೋಕ್ಷವನ್ನು 
ಕೊಡುವ, ಗುಣವರ್ಣನೆಯಲ್ಲಿ ಆಸಕ್ತರಾದ ಬ್ರಹ್ಮನೇ ಮುಂತಾದವರಿಂದ ಅವಲಂಬಿ 
ಸಲ್ಪಟ್ಟರುವ, ಶ್ರೇಷ್ಠವಾದ ಮುನಿಗಳು ಯಾವಾಗಲೂ ಢ್ಯಾನಮಾಡುತ್ತಿರುವ, 
ಮಹಾಮಹಿಮಶಾಲಿನಿಯಾದ ದೇವಿಯ ಹೆಸರಿನಿಂದ ಪ್ರಸಿದ್ಧವಾಗಿರುವ ಭಕ್ತಿ, 
ಆಶ್ಚರ್ಯ ಮುಂತಾದ ನಾನಾ ರಸಗಳಿಂದ ತುಂಬಿರುವ, ಉಜ್ಜ್ವಲವಾಗಿರುವ, 
ಮನೋಹರವಾಗಿರುವ, ಆ ದೇವೀಭಾಗವತವೆಂಬ ಶ್ರೇಷ್ಠವಾದ ಪುರಾಣವನ್ನು 
ನಿಮಗೆ ಹೇಳುವೆನು. 


ಯಾ ವಿದ್ಯೇತ್ಯಭಿಧೀಯತೇ ಶ್ರುತಿಸಥೇ ಶಕ್ತಿಃ ಸದಾಂದ್ಯಾಪರಾ 
ಸರ್ವಜ್ಞಾ ಭನಬಂಧಚ್ಛಿತ್ತಿ(ನಾಶ)ನಿಪುಣಾ ಸರ್ವಾಶಯೇ ಸಂಸ್ಥಿತಾ | 
ದುರ್ಜ್ನೇಯಾ ಸುದುರಾತ್ಮಭಿಶ್ಚ ಮುನಿಭಿರ್ಧ್ಯಾನಾಸ್ಸ್ಪದಂ ಪ್ರಾಪಿತಾ 
ಪ್ರತ್ಕಕ್ಸಾ ಭನತೀಹ ಸಾ ಭಗವತೀ ಬುದ್ಧಿಪ್ರದಾ ಸ್ಯಾತ್ಸದಾ ॥೪॥ 


ವೇದಗಳಿಂದ ಯಾರನ್ನು ಆದಿಶಕ್ತಿ ಎಂದೂ ಪರಾವಿದ್ಯೆ ಎಂದೂ ಕೇಳು 
ತ್ರೇವೋ ಯಾರು ಎಲ್ಲವನ್ನೂ ತಿಳಿದವಳೂ ಈ ಸಂಸಾರದ ಸಂಕೋಲೆಯ ದುಃಖ 
ವನ್ನು ನಿವಾರಿಸಬಲ್ಲವಳೂ ಆಗಿ ಎಲ್ಲರ ಹೃದಯಗಳಲ್ಲೂ ಅಂತರ್ಯಾಮಿರೂಪಳಾಗಿ 
ರುತ್ತಾಳೋ, ಕೆಟ್ಟಜನರು ಯಾರನ್ನು ಶಿಳಿಯಲಾರರೋ, ಮುನಿಗಳು ಯಾರನ್ನು 
ಧ್ಯಾನಮಾಡುತ್ತಿರುತ್ತಾರೋ, ಅಂಥಾ ಷಡ್ಗುಣೆಶ್ಚರ್ಯಸಂಪನ್ಮಳಾದ ದೇವಿಯನ್ನು 
ಢ್ಯಾನಮಾಡಿದರೆ ನಮಗೂ ಗೋಚರಳಾಗುತ್ತಾಳೆ. ಅಲ್ಲದೆ ಅವಳು ನಮಗೆ ಯಾವಾ 
ಗಲೂ ಒಳ್ಳೆಯಬುದ್ಧಿ ಯನ್ನು ಅನುಗ್ರ ಹಿಸುತ್ತಿರಲಿ || 


ಸೃಷ್ಟ್ವಾಃಖಿಲಂ ಜಗೆದಿದಂ ಸದಸತ್ಸ್ವರೂಪಂ 
ಶಕ್ತಾ ಸ್ವಯಾ ಶ್ರಿಗುಣಯಾ ಪೆರಿಪಾತಿ ತತ್ವಂ I 


ಸ್ಯಂ. ೧. ಅ. ೨ ದೇನೀಭಾಗವತಮಹಾಪುರಾಣಂ ೧೧ 


ಸಂಹೃತ್ಯ ಕಲ್ಪಸನಮಯ ರಮತೇ ತಥೈಕಾ 
ತಾಂ ಸರ್ವನಿಶ್ವಜನನೀಂ ಮನಸಾ ಸ್ಮರಾನಿ Te 


ಈ ಪ್ರಪಂಚವೆಲ್ಲವೂ ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾಮರೂಪಗಳುಳ್ಳದ್ದಾಗಿ 
ಸುಖದುಃಖಗಳಿಗೆ ಕಾರಣವಾಗಿರುವಂತೆ ಅಜ್ಞಾನಿಗಳಿಗೆ ಸದ್ರೂಪವಾಗಿ ತೋರುತ್ತಿರು 
ತ್ತದೆ. ` ಅದರೆ ಪಾರಮಾರ್ಥಿಕದೃಷ್ಟಿಯಲ್ಲಿ ಪರತತ್ತ್ವವನ್ನು ಸಾಕ್ಸಾತೃರಿಸಿಕೊಂಡಿರುವ 
ಜ್ಞಾನಿಗಳಿಗೆ ಹಾಗೆ ತೋರದೆ ಅದು ಇದ್ದರೂ ಇಲ್ಲದಂತಾಗಿ ಅಸದ್ರೂಪವಾಗುತ್ತದೆ. 
ಆದುದರಿಂದ ಸದಸದ್ರೂಪವಾದ ಈ ಪ್ರಸಂಚನೆಲ್ಲನನ್ನೂ ಯಾವ ದೇವಿಯು 
ಸತ್ತೈರಜಸ್ತಮಸ್‌ ಎಂಬ ಮೂರು ಗುಣಗಳೇ ಸ್ವರೂಪವಾಗಿ ಉಳ್ಳ ತನ್ನ ಶಕ್ತಿ 
ಯಿಂದ ಸೃಷ್ಟಿಮಾಡಿ ಕಾಪಾಡುತ್ತಿರುತ್ತಾಳೋ, ಅಲ್ಲಡಿ ಪ್ರಳಯಕಾಲದಲ್ಲಿ ಆ 
ಜಗತ್ತನ್ನು ಉಸಸಂಹರಿಸಿ ತಾನೊಬ್ಬಳೇ ಅದ್ವಿತೀಯಳಾಗಿ ಈ ರೀತಿಯಲ್ಲಿ ಕ್ರೀಡಿಸು 
ತ್ತಿರುತ್ತಾಳೋ, ಅಂಥಾ ಈ ಎಲ್ಲ ಪ್ರಪಂಚಗಳಿಗೂ ತಾಯಿಯಾಗಿರುವ ಆ ದೇವಿ 


ಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತೀನೆ. 


ಬ್ರಹ್ಮಾ ಸೃಜತ್ಯಖಿಲಮೇತದಿತಿ ಪ್ರಸಿದ್ಧಂ 

ಸೌರಾಣಿಕೈಶ್ಚ ಕಥಿತಂ ಖಲು ನೇಡವಿದ್ಳಿಃ | 

ನಿಷ್ಣೋಸ್ತು ನಾಭಿಕೆಮಲೇ 8ಲ ತಸ್ಯ ಜನ್ಮ 

ತೈರುಕ್ತನೇನ ಸೃಜತೇ ನಹಿ ಸ ಸ್ವತಂತ್ರಃ ॥೬॥ 


ಚತುರ್ಮುಖಬ್ರಹ್ಮನು ಈ ಪ್ರಪಂಚವನ್ನು ಸೃಷ್ಟಿಸುತ್ತಾನೆಂದು ಲೋಕದಲ್ಲಿ 
ಪ್ರಸಿದ್ಧವಾಗಿದೆ. ಪುರಾಣಗಳನ್ನು ತಿಳಿದಿರುವವರಿಂದಲೂ, ವೇದಾರ್ಥವನ್ನು ಬಲ್ಲವ 
ರಿಂದಲೂ ಹಾಗೆಯೇ ಹೇಳಲ್ಪಟ್ಟಿದೆ. ಆದರೆ ಆ ಬ್ರಹ್ಮನು ವಿಷ್ಣುವಿನ ಕಮಲದಂತಿ 
ರುವ ಹೊಕ್ಕುಳಿನಿಂದ ಹುಟ್ಟಿ ದನೆಂದೂ ಆ ವೇದಪುರಾಣಗಳು ಹೇಳುತ್ತಿವೆ. ಆದುದ 
ರಿಂದ ಆ ಬ್ರಹ್ಮನು ಸ್ವತಂತ್ರನಾಗಿ ಎಲ್ಲವನ್ನೂ ಸೃಷ್ಟಿ ಸಿದವನಲ್ಲವೆಂದು ಗೊತ್ತಾಗುತ್ತದೆ. 


ವಿಸ್ಣುಸ್ತು ಶೇಷಶಯನೇ ಸ್ವಪಿತೀತಿ ಕಾಲೇ 
ತನ್ನಾಭಿಸದ್ಮಮುಕುಲೇ ಖಲು ತಸ್ಯ ಜನ್ಮ । 

ಆಧಾರತಾಂ ಕಿಲ ಗತೋತ್ರ ಸಹಸ್ರಮ್‌ಲಿಃ 

ಸಂಜೋಧ್ಯತಾಂ ಸ ಭಗವಾನ್‌ ಹಿ ಕಥಂ ಮುರಾರಿಃ ॥೭॥ 


೧೨ ಸ್ಕಂ. ೧. ಅ ೨. ದೇಪೀಭಾಗವತಮಹಾಪುರಾಣಂ 


ಆ ವಿಷ್ಣುವಿನ ಕಮಲದ ಮೊಗ್ಗಿ ನಂತಿರುವ ಹೊಕ್ಕುಳಿನಿಂದ ಬ್ರಹ್ಮನು 
ಉಂಟಬಾದನೆಂದು ಪ್ರಸಿದ್ಧವಾಗಿದೆಯಷ್ಟೆ. ಆ ವಿಷ್ಣುವಾದರೋ ಪ್ರಳಯಕಾಲದಲ್ಲಿ 
ಆದಿಶೇಷನೆಂಬ ಸರ್ಪರಾಜನನ್ನು ಹಾಸಿಗೆಯಾಗಿ ಮಾಡಿಕೊಂಡು ಅಲ್ಲಿ ಮಲಗಿರು 
ತ್ತಾನೆ. ಈ ಸಂದರ್ಭದಲ್ಲಿ ಸಾವಿರಹೆಡೆಗಳುಳ್ಳ ಆದಿಶೇಷನು ಆ ವಿಷ್ಣುನಿಗೂ ಆಧಾರ 
ವಾದಂತಾಯಿತಲ್ಲವೇ. ಆದುದರಿಂದ ಮುರನೆಂಬ ರಾಕ್ಷಸನನ್ನು ನಿಗ್ರಹಿಸಿದ ಮಹಾ 
ಮಹಿಮಶಾಲಿಯಾದ ವಿಷ್ಣುವೂ ಪರಾವಲಂಬನೆಯನ್ನು ಹೊಂದಿದಂತಾಯಿತು. 
ಆದುದರಿಂದ ಅಂತಹ ವಿಷ್ಣುವನ್ನೂ ಸ್ವತಂತ್ರವಾಗಿ ಜಗತ್ತನ್ನು ಸೃಷ್ಟಿಮಾಡಬಲ್ಲವ 
ನೆಂದು ಹೇಗೆ ತಾನೇ ಸಂಜೋದಧಿಸಲಾದೀತು? ಆ ವಿಷ್ಣುವೂ ಸ್ವತಂತ್ರನಲ್ಲವು, 
ಪರಾಧೀನನೆಂದೇ ಗೊತ್ತಾಗುತ್ತದೆ, ಎಂದು ತಾತ್ಸರ್ಯವು. ಇವೆಲ್ಲಕ್ಕೂ ಆಧಾರ 
ವಾಗಿರುವ ಸಮುದ್ರವನ್ನೂ ಈ ಜಗತ್ತಿನ ಸೃಷ್ಟಿಕರ್ತ ವೆನ್ಸ್ನಲಾಗದು. ಏಕೆಂದರೆ, 


ಏಕಾರ್ಣವಸ್ಯ ಸಲಿಲಂ ರಸರೂಪಮೇವ 

ಪಾತ್ರಂ ನಿನಾ ನಹಿ ರಸಸ್ಥಿತಿರಸ್ತಿ ಕಚ್ಚಿತ್‌ | 

ಯಾ ಸರ್ವಭೂತನಿಷಯೇ ಕಲ ಶಕ್ತಿರೂಪಾ 

ತಾಂ ಸರ್ವಭೂತಜನನೀಂ ಶರಣಂ ಗತೋಸ್ಮಿ lel 


ಆ ಒಂದು ಮಹಾಸಾಗರದ ನೀರೂ ದ್ರವಪದಾರ್ಥವಾಗಿಯೇ ಇಡದೆ, ಎಂದರೆ 
ಹರಿದುಹೋಗುವ ಸ್ವಭಾವವುಳ್ಳದು. ಆ ನೀರು ನಿಲ್ಲಬೇಕಾದರೆ ಪಾತ್ರದ ಆಧಾರವು 
ಬೇಕು. ಮಧ್ಯದಲ್ಲಿ ಹಳ್ಳವಾಗಿರುವ ಆಧಾರದ ಸಹಾಯವಿಲ್ಲದೆ ನೀರು ನಿಲ್ಲಲಾರದು. 
ಆದುದರಿಂದ ಆ ಜಲವನ್ನೂ ಒಳಗೊಂಡಿರುವ ಪೃಥ್ವೀ, ಜಲ, ತೇಜಸ್ಸು, ವಾಯು, 
ಅಕಾಶಗಳೆಂಬ ಎಲ್ಲ ಭೂತಗಳಲ್ಲಿರುವ ಶಕ್ತಿಸ್ವರೂಪಳಾಗಿ ಯಾವ ದೇವಿಯು 
ಇದಾಳೋ, ಅಂತಹ ಈ ಎಲ್ಲ ಪಂಚಮಹಾಭೂತಗಳಿಗೂ ತಾಯಿಯಾಗಿರುವ ಆ. 
ದೇವಿಯನ್ನು ನಾನು ರಕ್ಷಕಳನ್ನಾಗಿ ಅವಲಂಬಿಸಿದೇನೆ. 


ಯೋಗನಿದ್ರಾಮಾಲಿತಾಕ್ಷಂ ವಿಷ್ಣುಂ ದೃಷ್ಟ್ವಾಂಬುಜೇ ಸ್ಥಿತಃ । 
ಅಜಸ್ತುಸ್ಟಾನ ಯಾಂ ದೇವೀಂ ತಾಮಹಂ ಶರಣಂ ವ್ರಜೇ 1೯॥ 


ಯೋಗಮಾಯೆ ಅಥವಾ ವಿಷ್ಣುಮಾಯೆ ಎಂದು ಪ್ರಸಿದ್ಧವಾಗಿರುವ ಯೋಗ 
ದಿಂದ ಮುಚ್ಚಿಕೊಂಡಿರುವ ಕಣ್ಣುಗಳುಳ್ಳವನಾಗಿರುವ ವಿಷ್ಣುವನ್ನು ಕಂಡು, ಅವನ 
ನಾಭಿಕಮಲದಲ್ಲಿರುವ ಬ್ರಹ್ಮನು ಯಾವ ದೇವಿಯನ್ನು ಎಂದರೆ ಮೂಲಪ್ರಕೃತಿ 


ಸ್ವಂ. ೧. ಅ. ೨. ದೇವೀಭಾಗವತಮಹಾಪುರಾಣರಿ ೧ 


ರೂಪಳೂ ಜಗತ್ತಿನ ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣವಾಗಿರುವ ಆದಿಶಕ್ತಿ ಸ್ವರೂಪಳಾದ 
ತಾನೇ ಇತರ ಸಹಾಯವಿಲ್ಲದೆ ಸ್ಫುರಿಸುವ ಸ್ವಭಾವವುಳ್ಳ ದೇವಿಯನ್ನು ಸ್ತೋತ್ರಮಾಡಿ 
ಒಲಿಸಿಕೊಂಡನೋ, ಆ ಜಗನ್ಮಾತೆಯಾದ ಜೀವಿಯನ್ನು ರಕ್ಷಕಳನ್ನಾಗಿ ಪಡೆಯುತ್ತೇನೆ. 


ತಾಂ ಧ್ಯಾತ್ವಾ ಸಗುಣಾಂ ಮಾಯಾಂ ಮುಕ್ತಿವಾಂ ನಿರ್ಗುಣಾಂ ತಥಾ 
ವಕ್ಷ್ಯೇ ಪುರಾಣಮಖಿಲಂ ಶೃಣುಧ್ವಂ ಮುನಯಸ್ತ್ವಿಹ ॥೧೦॥ 


ಓ ಮನನಶೀಲರಾದ ಮಹರ್ಷಿಗಳ, ಪರತತ್ತ್ವದ ಸ್ವರೂಪವನ್ನು ಮನ 
ಗಾಣದ ಅಜ್ಞಾನಿಗಳಾಗಿ ಸಾಂಸಾರಿಕರಾಗಿರುವ ನಮ್ಮಂತಹವರ ದೃಷ್ಟಿಯಲ್ಲಿ ವ್ಯಾವ 
ಹಾರಿಕಸಿ ತಿಯಲ್ಲಿ ಸಗುಣಳಾಗಿ ಎಂದರೆ ಸತ್ತ್ವ, ರಜಸ್‌, ತಮಸ್‌ ಎಂಬ ಮೂರು 
ಗುಣಗಳ ಪರಿಣಾಮರೂಪವಾದ ಈ ಜಗತ್ಸಂಸಾರರೂಪಳಾಗಿ ತೋರುತ್ತಿರುವ, 
ಪರತತ್ತ್ವದ ಅಜ್ಞಾನರೂಪಳಾಗಿರುವ, ಹಾಗೆಯೇ ವಾಸ್ತವಸ್ವರೂಪದಲ್ಲಿ, ಪಾರ 
ಮಾರ್ಥಿಕದೃಷ್ಟಿಯಲ್ಲಿ ಸರ್ವಾಧಿಷ್ಠಾನವಾದ ನಿತ್ಯನಿರ್ಗುಣ ಚೇತನಸ್ವರೂಪಳಾಗಿರುವ, 
ಭಕ್ತರೂ ಜ್ಞಾನಿಗಳೂ ಆಗಿರುವ ಅಶ್ರಿತರಿಗೆ ಈ ಸಂಸಾರದ ಸಂಕೋಲೆಯ ದುಃಖ 
ದಿಂದ ಬಿಡುಗಡೆಯಾಗಿ ಸಚ್ಚೆ ದಾನಂದರೂಪವಾಗಿರುವಿಕೆ ಎಂಬ ಮುಕ್ತಿಯನ್ನೂ 
ಅನುಗ್ರಹಿಸುವ, ಆ ಜಗನ್ಮಾತೆಯನ್ನು ಧ್ಯಾನಮಾಡಿ ಆ ಭಾಗವತಮಹಾಪುರಾಣ 
ವನ್ನೂ ಸಮಗ್ರವಾಗಿ ಈಗ ನಿಮಗೆ ವಿವರಿಸಿ ಹೇಳುವೆನು ಕೇಳಿರಿ. 


ಪುರಾಣಮುತ್ತಮಂ ಪುಣ್ಯಂ ಶ್ರೀಮದ್ಭಾ ಗನತಾಭಿಧಂ | 

ಅಷ್ಟಾದಶಸಹಸ್ರಾಣಿ ಶ್ಲೋಕಾಸ್ತತ್ರ ತು ಸಂಸ್ಕೃತಾಃ ॥೧೧॥ 

ಆದುದರಿಂದ ಶ್ರೀಮದ್ದೇವೀಭಾಗವತವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ 
ಈ ಮಹಾಪುರಾಣವು ಇತರ ಎಲ್ಲಾ ಪುರಾಣಗಳಿಗಿಂತ ಉತ್ತಮವೂ ಹೆಚ್ಚು ಪುಣ್ಯ 
ಕರವೂ ಆಗಿರುತ್ತದೆ. ಇದರಲ್ಲಿ ಹದಿನೆಂಟುಸಾವಿರ ಶ್ಲೋಕಗಳು ಇವೆ. ಇದನ್ನು 
ಸಂಸ್ಕತಭಾಷೆಯಲ್ಲಿ ಉತ್ತಮವಾದ ಶೈಲಿಯಲ್ಲಿ ರಚಿಸಲಾಗಿದೆ. 

ಸ್ಮಂಧಾ ದ್ವಾದಶ ಏವಾತ್ರ ಕೃಷ್ಣೇನ ನಿಹಿತಾಃ ಶುಭಾಃ । 

ತ್ರಿಶತಂ ಪೂರ್ಣಮಧ್ಯಾಯಾ ಅಷ್ಟಾದಶಯುತಾಃ ಸ್ಮೃತಾಃ ॥೧೨॥ 

ಇದರಲ್ಲಿ ಹನ್ನೆರಡು ಸ್ವಂಧಗಳೂ ಮುನ್ನೂರಹದಿನೆಂಟು ಅಧ್ಯಾಯಗಳೂ 
ಇರುವಂತೆ ವಿಭಾಗಿಸಿ ಕೃಷ್ಣದ್ವೈಪಾಯನನೆಂದು ಪ್ರಸಿದ್ಧನಾದ ವ್ಯಾಸಮಹರ್ಷಿಯಿಂದ 
ವಿಂಗಡಿಸಿ ಗೊತ್ತುಮಾಡಿದೆ. 


6೪ ಸ್ಯಂ. ೧. ಆ. ೨. ದೇವೀಭಾಗವತಮಹಾಪುರಾಣಲಿ 


ವಿಂಶತಿಃ ಪ್ರಥಮೇ ತತ್ರ ದ್ವಿತೀಯೇ ದ್ವಾದಶೈವ ತು । 
ತ್ರಿಂಶಚ್ಚೈವ ತೃತೀಯೇ ತು ಚತುರ್ಥೇ ಪಂಚವಿಂಶತಿಃ ॥೧೩॥ 


ಈ ಭಾಗವತದಲ್ಲಿ ಮೊದಲನೆಯ ಸೃಂಧದಲ್ಲಿ ಇಪ್ಪತ್ತು ಅಢ್ಯಾಯಗಳೂ, 
, ಎರಡನೆಯ ಸ್ವಂಧದಲ್ಲಿ ಹನ್ನೆರಡು ಅಢ್ಯಾಯಗಳೂ, ಮೂರನೆಯ ಸೃಂಧದಲ್ಲಿ 
ಮೂವತ್ತು ಅಧ್ಯಾಯಗಳೂ, ನಾಲ್ಕನೆಯದರಲ್ಲಿ ಇಪ್ಪತ್ತೈದು ಅಧ್ಯಾಯಗಳೂ ಇವೆ. 


ಪಂಚತ್ರಿಂಶತ್ತಥಾಧ್ಯಾಯಾಃ ಪಂಚಮೇ ಪರಿಕೀರ್ತಿತಾಃ । 
ಏಕತ್ರಿಂಶತ್ತಥಾ ಷಷ್ಠೇ ಚತ್ವಾರಿಂಶಚ್ಚ ಸಪ್ತಮೇ ॥೧೪॥ 


ಐದನೆಯ ಸ್ವಂಧದಲ್ಲಿ ಮೂವತ್ತೈದು ಅಧ್ಯಾಯಗಳೂ, ಆರನೆಯಸ್ಕಂಧದಲ್ಲಿ 
ಮೂವತ್ತೊಂದು ಅಧ್ಯಾಯಗಳೂ, ಏಳನೆಯ ಸೃಂಧದಲ್ಲಿ ನಲವತ್ತು ಅಢ್ಯಾಯಗಳೂ 
ಇವೆ ಎಂದು ಪರಿಗಣಿಸಿ ಹೇಳಿಜಿ. 


ಅಷ್ಟಮೇ ತತ್ತ್ವಸಂಖ್ಯಾಶ್ಚ ಸಂಚಾಶನ್ನನಮೇ ತಥಾ | 
ತ್ರಯೋದಶ ತು ಸಂಪ್ರೋಕ್ತಾಃ ದಶಮೇ ಮುನಿನಾ ಕಿಲ Hamu 


ಎಂಟನೆಯ ಸ್ವಂಧದಲ್ಲಿ ಇಪ್ಪತ್ತುನಾಲ್ಕು ಅಢ್ಯಾಯಗಳೂ, ಒಂಭತ್ತನೆಯ 
ಸ್ಫಂಧದಲ್ಲಿ ಐವತ್ತು ಅಧ್ಯಾಯಗಳೂ, ಹತ್ತನೆಯ ಸ್ವಂಧದಲ್ಲಿ ಹದಿಮೂರು ಅಧ್ಯಾ 
ಯಗಳೂ ಇವೆ ಎಂದು ವ್ಯಾಸಮುನಿಯೇ ಹೇಳಿದಾನೆ. 


ತಥಾ ಚೈಕಾದಶೇ ಸ್ಥಂಧೇ ಚತುರ್ವಿಂಶತಿರೀರಿತಾಃ । 
ಚತುದ`ಶೈವ ಚಾಧ್ಯಾಯಾ ದ್ವಾದಶೇ ಮುನಿಸತ್ತಮಾಃ ॥೧೬॥ 


ಹ ಶೌನಕಾದಿಖಷಿಶ್ರೀಷ್ಕರೇ, ಹಾಗೆಯೇ ಹನ್ನೊಂದನೆಯ ಸ್ಫಂಧದಲ್ಲಿ 
ಇಪ್ಪತ್ತು ನಾಲ್ಕು ಅಢ್ಯಾಯಗಳೂ, ಹನ್ನೆರಡನೆಯ ಸೃಂಧದಲ್ಲಿ ಹದಿನಾಲ್ಕು ಅಧ್ಯಾಯ 
ಗಳೂ ಇವೆ ಎಂದು ವ್ಯಾಸಮಹರ್ಷಿಯು ಗೊತ್ತಾಗಿ ಹೇಳಿರುತ್ತಾನೆ. 


ಏವಂ ಸಂಖ್ಯಾ ಸಮಾಖ್ಯಾತಾ ಪುರಾಣೇಸ್ಮಿನ್ಮಹಾತ್ಮನಾ । 
ಅಷ್ಟಾದಶಸಹಸ್ರೀಯಾ ಸಂಖ್ಯಾ ಚ ಪರಿಕೀರ್ಶಿತಾ ॥೧೭॥ 


ಈ ಮಹಾಪುರಾಣದಲ್ಲಿರುವ ಸೃಂಧಗಳಲ್ಲಿನ ಅಧ್ಯಾಯಗಳ ಸಂಖ್ಯೆಯು 
ಈ ಪ್ರಕಾರವಾಗಿ ವಿಶಾಲವಾದ ಹೃದಯವುಳ್ಳ ವ್ಯಾಸಮಹರ್ಷಿಯಿಂದ ಹೇಳಲ್ಪಟ್ಟದೆ. 


ಸ್ಕಂ. ೧. ಆ. ೨. ದೇವೀಭಾಗವತಮಹಾಪುರಾಣಂ ೧೫ 


ಎಲ್ಲ ಸ್ಫಂಧಗಳಲ್ಲಿನ ಒಟ್ಟು ಶ್ಲೋಕಗಳ ಸಂಖ್ಯೆಯು ಹದಿನೆಂಟು ಸಾವಿರವೆಂದು 
ಮೊದಲೇ ಹೇಳಿದ್ದಾಗಿದೆ. 


ಸರ್ಗಶ್ಚ ಪ್ರತಿಸರ್ಗಶ್ಚ ನಂಶೋ ಮನ್ವಂತರಾಣಿ ಚ । 
ವಂಶಾನುಚರಿತಂ ಚೇತಿ ಪುರಾಣಂ ಪಂಚಲಕ್ಷ ಣಂ ॥೧೮॥ 


ಪುರಾಣಗಳಿಗೆ ಸಾಮಾನ 3ನಾದ ಲಕ್ಷಣವನ್ನು ಹೇಳುತ್ತಾರೆ. ಮೂಲ 
ಸೃಷ್ಟಿಯೂ, ವೈಕಾರಿಕಸ್ಫಸ್ಟಿಯೂ, ಬ್ರಹ್ಮನು ತಾನೇ ಮಾಡುವ ಮುಖ್ಯಸೃಷ್ಟಿಯೂ, 
ಅವನ ಮಾನಸಪುತ್ರರ ಮುಖಾಂತರವಾಗಿ ಆಗುವ ಅನುಸೃಷ್ಟಿಯೂ, ಹಾಗೆಯೇ 
ಪ್ರಳೆಯವೂ, ರಾಜರು ಮೊದಲಾದ ದೊಡ್ಡವರ ವಂಶಾವಳಿಯೂ ಮನ್ವಂತರಾದಿ 
ಕಾಲಪರಿಮಾಣಗಳ್ಕೂ ದೊಡ್ಡವಂಶದಲ್ಲಿ ಹುಟ್ಟಿ ದವರ ಮಹಾಪುರುಷರ ಜೀವನ 
ಚರಿತೆಯೂ ಮಹಾಕಾರ್ಯಗಳೂ, ಈ ಐದುಬಗೆಯ ವಿಷಯಗಳನ್ನು ವಿವರಿಸಿರುವ 
ಗ್ರಂಥಕ್ಕೆ ಪುರಾಣವೆಂದ್ರೂ ಮಹಾಪುರಾಣವೆಂದೂ ರೂಢಿ ಇರುತ್ತದೆ. ಈ ಲಕ್ಷಣವು 
ಈ ದೇವೀಭಾಗವತದಲ್ಲಿ ಸಮಗ್ರವಾಗಿದೆ. 


ನಿರ್ಗಣಾ ಯಾ ಸದಾ ನಿತ್ಯಾ ವ್ಯಾಪಿಕಾ ನಿಕೃತಾ ಶಿನಾ। 
ಯೋಗಗಮ್ಯಾ$ ಖಿಲಾಧಾರಾ ತುರೀಯಾ ಯಾ ಚ ಸಂಸ್ಥಿತಾ ॥೧೯॥ 


ಸರ್ವತೇಜೋಮಯಳೂ ಸರ್ವಶಕ್ತಿಸ್ವರೂಪಳೂ ಆಗಿರುವ ಮೂಲಪ್ರಕೃತಿ 
ಅಥವಾ ಆದಿಶಕ್ತಿಯು ಪರಬ್ರಹ್ಮತತ್ವದ ` ಚಿಚ್ಛಕ್ತಿರೂಪಳಾಗಿರುತ್ತಾಳೆ. ಅವಳು 
ವಾಸ್ತವವಾಗಿ ಸತ್ತ್ವರಜಸ್ತಮೋರೂಪಗಳಾದ ಮೂರು ಗುಣಗಳನ್ನು ಮಾರಿರುವುದ 
ರಿಂದ ನಿರ್ಗುಣಳ್ಳೂ ಯಾವಾಗಲೂ ನಾಶಬಾಧೆಗಳಿಲ್ಲದೆ ನಿತ್ಯಳ್ಳೂ ಸರ್ವತ್ರ ವ್ಯಾಪಿಸಿ 
ರುವವಳ್ಳೂ ವಿಕಾರಗಳನ್ನು ದಾಟದ ವಿಕಾರವಿಲ್ಲದವಳೂ, ಮಂಗಳಕರಳೂ, ಕಲ್ಯಾಣ 
ರೂಪಳ್ಕೂ ಚಿತ್ತದ ವೃತ್ತಿಗಳನ್ನು ನಿರೋಧಿಸುವಿಕೆ, ಅಥವಾ ಮನಸ್ಸಿನ ಏಕಾಗ್ರತೆ 
ಮುಂತಾದ ಯೋಗಗಳಿಂದ ಮಾತ್ರವೇ ತಿಳಿಯಲು ಸಾಧ್ಯಳಾಗಿರುವವಳೂ, ಎಲ್ಲ 
ಪ್ರಸಂಚಕ್ಕೂ ಅಧಿಷ್ಠಾನರೂಪವಾದ ಆಶ್ರ ಯಸ್ವರೂಪಳೂ, ಅನಿತ್ಯವಾದ ಮೂರು 
ಅವಸ್ಥೆಗಳನ್ನೂ ಮಾರಿದ ನಿತ್ಯವಾದ ನಾಲ್ಕನೆಯ ಅವಸ್ಥಾರೂಸಳೂ ಆಗಿರುವ 
ಯಾವ ದೇವೀಶಕ್ತಿಯು ಉಂಟೋ, 


ತಸ್ಯಾಸ್ತು ಸಾತ್ರ್ವಿಕೀ ಶಕ್ತೀ ರಾಜಸೀ ತಾಮಸೀ ತಥಾ । 
ಮಹಾಲಕ್ಷ್ಮೀಃ ಸರಸ್ವತೀ ಮಹಾಕಾಳೀತಿ ತಾಃ ಸ್ತ್ರಿಯಃ ॥೨೦॥ 


6೬ ಸ್ಕಂ.೧. ಆ. ೨. ದೇವೀಭಾಗವತಮಹಾಪುರಾಣರಿ 


ಆ ಪರಾಶಕ್ತಿಯ ಮೂರು ಗುಣಗಳಲ್ಲಿ ಒಂದಾದ ಸತ್ತ್ವಗುಣದ ಪ್ರಾಧಾನ್ಯ 
ದಿಂದ ಧರಿಸಿದ ಸ್ತ್ರೀರೂಪದಲ್ಲಿ ಆ ದೇವಿಯು ಮಹಾಲಕ್ಷ್ಮೀ ಎಂದೂ, ರಜೋಗುಣದ 
ಪ್ರಾಢಾನ್ಯದಿಂದ ಸ್ವೀಕರಿಸಿದ ಸ್ತ್ರೀರೂಪದಲ್ಲಿ ಮಹಾಸರಸ್ವತೀ ಎಂದೂ ತಮೋ 
ಗುಣದ ಪ್ರಾಢಾನ್ಯದಿಂದ ಅಂಗೀಕರಿಸಿದ ಸ್ತ್ರೀರೂಪದಲ್ಲಿ ಮಹಾಕಾಳೀ ಎಂದೂ ಆ 
ದೇವಿಯೇ ಮೂರು ರೂಪಗಳುಳ್ಳವಳಾಗಿ ಕಾರ್ಯವಶದಿಂದ ತೋರುತ್ತಾಳೆ. 


ತಾಸಾಂ ತಿಸ್ಮಣಾಂ ಶಕ್ತ್ರೀನಾಂ ದೇಹಾಂಗೀಕಾರಲಕ್ಷಣಃ । 

ಸೃಷ್ಟ್ಯರ್ಥಂ ಚೆ ಸಮಾಖ್ಯಾತಃ ಸರ್ಗಃ ಶಾಸ್ತ್ರನಿಶಾರವೈಃ ॥೨೧॥ 

ಈ ಒಟ್ಟು ಪ್ರಪಂಚದ ಸೃಷ್ಟಿಕಾರ್ಯವನ್ನು ನೆರವೇರಿಸುವುದಕ್ಕೋಸ್ಟರ ಆ 
ಮೂರು ಶಕ್ತಿಗಳೂ ಶರೀರವನ್ನು ಸ್ವೀಕಾರಮಾಡುವುದಕ್ಕೆ ಸರ್ಗ ಅಥವಾ ಮೂಲ 
ಸೃಷ್ಟಿ, ಮುಖ್ಯಸೃಸ್ಟಿ, ಮೊದಲಸೃಷ್ಟಿ ಎಂದು ಶಾಸ್ತ್ರಗಳಲ್ಲಿನ ಪ್ರಕ್ರಿಯಾ ಮತ್ತು 
.ಪ್ರಮೇಯಗಳನ್ನು ಬಲ್ಲ ವಿದ್ವಾಂಸರು ಹೇಳುತ್ತಾರೆ. 


ಹರಿದ್ರುಹಿಣರುವ್ರಾಣಾಂ ಸಮುತ್ತತ್ತಿಸ್ಗತಃ ಸ್ಮೃತಾ | 


ಬವ 


ಪಾಲನೋತ್ಸೆತ್ರಿ ನಾಶಾರ್ಥಂ ಪ್ರತಿಸರ್ಗಃ ಸ್ಮೃತೋ ಹಿ ಸಃ ॥೨೨॥ 


ಆಮೇಲೆ ಈ ವ್ಯಸ್ಟಿ ಪ್ರಪಂಚದಲ್ಲಿ ರಕ್ಷಣೆ, ಹುಟ್ಟು, ಸಾವು ಇವುಗಳನ್ನು 
ನೆರವೇರಿಸುವುದಕ್ಕೋಸ್ಟರ ಆ ಶಕ್ತಿಗಳಿಂದ ವಿಷ್ಣುವೂ, ಬ್ರಹ್ಮನೂ ರುದ್ರನೂ ಅವತ 
ರಿಸುತ್ತಾರೆ. ಈ ಸೃಷ್ಟಿಗೆ ಪ್ರತಿಸರ್ಗವೆಂದ್ಕೂ ಅನುಸೃಷ್ಟಿ ಎಂದೂ ವ್ಯವಹಾರವು 


ರೂಢಿಯಲ್ಲಿದೆ. 


ಸೋಮಸೂರ್ಯೋದ್ಧವಾನಾಂ ಚ ರಾಜ್ಞಾಂ ವಂಶಪ್ರಕೀರ್ತನಂ । 
ಹರಣ್ಯಕಶಿಸ್ವಾದೀನಾಂ ವಂಶಃಸ್ತ್ರೇ ಪರಿಕೀರ್ತಿತಾಃ ॥೨೩॥ 


ಚಂದ್ರ ಸೂರ್ಯ ಇವರಿಂದ ಮೊದಲಾದ ವಂಶಗಳಲ್ಲಿ ಹುಟ್ಟಿದ ರಾಜರ 
ವಂಶಗಳನ್ನೂ ಹಿರಣ್ಯಕಶಿಪು ಮುಂತಾದವರು ಹುಟ್ಟಿದ ವಂಶಗಳನ್ನೂ ವಿವರಿಸುವ 
ವಂಶಾವಳಿಯ ವರ್ಣನೆಗೆ ವಂಶವೆಂದು ಹೆಸರು ರೂಢಿಯಲ್ಲಿದೆ. ಚಂದ್ರನಿಂದ 
ಪುರೂರವನವರಿಗಿನ ರಾಜರ ಮತ್ತು ಸೂರ್ಯನಿಂದ ಮೊದಲುಮಾಡಿ ಹರಿಶ್ಚಂದ್ರನ 
ವರಿಗಿನ ರಾಜರ ವಂಶಾವಳಿಗಳನ್ನು ಮುಂಜಿ ಮೊದಲನೆಯ ಮತ್ತು ಏಳನೆಯ ಸ್ವಂಧ 
ಗಳಲ್ಲಿ ಹೇಳುತ್ತಾರೆ. 


ಸ್ಯಂ. ೧, ಆ. ೨. ಡೇಪೀಭಾಗವತಮಹಾಪುರಾಣರಿ ಏಕಿ 


' ಸ್ವಾಯಂಭುವಮುಖಾನಾಂ ಚ ಮನೂನಾಂ ಪರಿವರ್ಣನಂ । 
ಕಾಲಸಂಖ್ಯಾ ತಥಾ ತೇಷಾಂ ತತ್ತನ್ಮನ್ವಂತರಾಣಿ ಚ ॥೨೪॥ 


ಸ್ವಾಯಂಭುವ, ಸ್ಟಾ ್ಯರೋಚಿಷ, ಮುಂತಾದ ಹದಿನಾಲ್ಕು ಮನುಗಳ ವರ್ಣನೆ 
ಯನ್ನು ಮುಂದೆ ಹತ್ತನೆಯ ಸೃಂಧದಲ್ಲೂ ಹೇಳಿದೆ. ಒಬ್ಬ ಮನುವಿನ ಅಧಿಕಾರಕಾಲದ 
ಪರಿಮಾಣ (306720000)ಕ್ಕೆ ಒಂದು ಮನ್ವ್ವಂತರವೆಂದು  ವ್ಯವಹಾರವಿದೆ. ಇತರ 
ಮನುಗಳು ಕ್ರಮವಾಗಿ ಉತ್ತಮ, ತಾಮಸ್ಯ ರೈವತ, ಚಾಕ್ಷುಷ ವೈವಸ್ವತ್ತ ಸಾವರ್ಣಿ, 
ದಕ್ಷಸಾವರ್ಣಿ, ಬ್ರಹ್ಮಸಾವರ್ಣಿ, ಧರ್ಮಸಾವರ್ಣಿ, ರುದ್ರಸಾವರ್ಣಿ, ದೇವಸಾವರ್ಣಿ, 
ಇಂದ್ರ ಸಾವರ್ಣಿ ಎಂದು ಹೇಳಿದೆ. 


ತೇಷಾಂ ವಂಶಾನುಕಥನಂ ವಂಶಾನುಚರಿತಂ ಸ್ಮೃತಂ | 
ಪಂಚಲಕ್ಷಣಯುಕ್ತಾನಿ ಭವಂತಿ ಮುನಿಸತ್ತಮಾಃ ॥೨೫॥ 


`ಅವರ ವಂಶಗಳನ್ನೂ, ಅವರು ಸಾಧಿಸಿದ ಮಹಾಕಾರ್ಯಗಳನ್ನೂ ವರ್ಣಿಸಿರು 
ವುದಕ್ಕೆ ವಂಶಾನುಚರಿತನೆಂಬ ಹೆಸರು ರೂಢಿಯಲ್ಲಿದೆ. ಓ ಖುಸಿಶ್ರೇಷ್ಠರೇ, ಎಲ್ಲ 
ಮುಖ್ಯವಾದ ಪುರಾಣಗಳಲ್ಲೂ ಈ ಐದು ಲಕ್ಷಣಗಳು ತಪ್ಪದೆ ಇರುತ್ತವೆ. 


ಸಪಾದಲಕ್ಸೈಂ ಚ ತಥಾ ಭಾರತಂ ಮುನಿನಾ ಕೃತಂ | 
ಇತಿಹಾಸ ಇತಿ ಪ್ರೋಕ್ತಂ ಪಂಚಮಂ ರಡ non 


ಹಾಗೆಯೇ ಒಂದುಲಕ್ಷ ಇಪ್ಪತ್ತೆ ದುಸಾವಿರ ಗ್ರಂಥಗಳಿಂದ ಕೂಡಿರುವ 
ಭಾರತವನ್ನು ವ್ಯಾಸಮುನಿಯು ರಚಿಸಿದನು. ಇದಕ್ಕೆ ಇತಿಹಾಸವೆಂದು ಹೆಸರು 
ರೂಢಿಯಲ್ಲಿದೆ. ಇದು ಐದನೆಯ ವೇದವೆಂದು ಎಲ್ಲರೂ ಒಪ್ಪಿದಾರೆ. ಭಾರತದಲ್ಲೂ 
ಈ ಲಕ್ಷಣಗಳಿವೆ. | 
॥ ಶೌನಕ ಉವಾಚ ॥ 
ಕಾನಿ ತಾನಿ ಪುರಾಣಾನಿ ಬ್ರೂಹಿ ಸೂತ ಸವಿಸ್ತರಂ । 
ಕತಿ ಸಂಖ್ಯಾನಿ ಸರ್ವಜ್ಞ ಶ್ರೋತುಕಾಮಾ ನಯಂತ್ರಿಹ ॥೨೭॥ 
ಶೌನಕ ಜುಸಿಯು ಹೇಳಿದನು---ಎಲ್ಲವನ್ನೂ ಬಲ್ಲ ಓ ಸೂತಮಹರ್ಷಿಯೇ, 
ಅಂತಹ ಪುರಾಣಗಳು ಯಾವವು? ಮತ್ತು ಎಷ್ಟಿವೆ? ಎಂಬುದೆಲ್ಲವನ್ನೂ ಕೇಳ 
ಬಯಸುತ್ತೇವೆ. ವಿಸ್ತಾರವಾಗಿ ಎಲ್ಲವನ್ನೂ ವಿವರಿಸಿ ತಿಳಿಸು, 
2 


ಹಲ ಸ್ವಂ. ೧. ಆ. ೨. ದೇಪವೀಭಾಗವತನುಹಾಪುರಾಣಂ 


ಕಲಿಕಾಲವಿಭೀತಾಃ ಸ್ಮಃ ನೈಮಿಶಾರಣ್ಯವಾಸಿನಃ | 
ಬ್ರಹ್ಮಣಾತ್ರ ಸಮಾದಿಷ್ಟಾಃ ಚಕ್ರಂ ದತ್ತ್ವಾ ಮನೋಮಯಂ ॥೨೮॥ 


ಈ ಕಲಿಕಾಲದ ದೋಷಗಳ ಸಂಪರ್ಕದಿಂದ ಹೆದರಿದವರಾದ ನಾವು ಈ 
ನೈಮಿಶಾರಣ್ಯವೆಂಬ ಉತ್ತಮಕ್ಷೇತ್ರವಲ್ಲಿ ವಾಸಮಾಡಿಕೊಂಡಿರುತ್ತೇವೆ. ಏಕೆಂದರೆ 
ಬ್ರಹ್ಮನು ನಮ್ಮನ್ನು ಪಾಪಸಂಬಂಧದಿಂದ ಕಾಪಾಡುವುದಕ್ಟೋಸ್ಪರ ಮನೋರೂಪ 
ವಾದ ಒಂದು ಚಕ್ರವನ್ನು ನಮಗೆ ಅನುಗ್ರಹಿಸಿ ಹೀಗೆ ಅಪ್ಪಣೆಮಾಡಿದನು. 


ಕಥಿತಂ ತೇನ ನಸ್ಫರ್ವಾನ್‌ ಗಚ್ಛಂತ್ವೇತಸ್ಯ ಪೃಷ್ಠತಃ । 
ನೇಮಿಸ್ಸ ಶೀರ್ಯತೆ ಯತ್ರ ಸ ದೇಶಃ ಪಾವನಃ ಸ್ಮೃತಃ ॥೨೯॥ 


ಆ ಬ್ರಹ್ಮನು ನಮ್ಮನ್ನು ಕುರಿತು ಓ ಶೌನಕಾದಿ ಖಸಿಗಳೊ ನೀವು ಈ 
ಚಕ್ರವನ್ನು ಉರುಳಿಸಿಕೊಂಡು ಅದನ್ನು ಹಿಂಬಾಲಿಸುತ್ತಾ ಮುಂದುವರಿಯುತ್ತಿರಿ. 
ಯಾವ ದೇಶದಲ್ಲಿ ಈ ಚಕ್ರದ ಪಟ್ಟಿಯು ಕಡಿದುಹೋಗುವುಜೋ ಆ ದೇಶವು 
ಪರಿಶುದ್ಧವಾದುದೆಂದ್ಕೂ ಅಲ್ಲಿ ವಾಸಮಾಡುವವರನ್ನು ದೋಷಸಂಪರ್ಕವಾಗದಂತೆ 
ಪರಿಶುದ್ಧರನ್ನಾಗಿ ಮಾಡುವಂತಹದೆಂದೂ ತಿಳಿದು, ಪುನಃ ಕೃತಯುಗವು ಮರಳಿ 
ಬರುವವರೆಗೂ ಅಲ್ಲಿ ವಾಸಮಾಡಿರಿ. ಎಂದು ಹೇಳಿದನು. 


ಕಲೇಸ್ತ್ಕತ್ರ ಪ್ರವೇರೋನ ಕದಾಚಿತ್ಸಂಭವಿಷ್ಯತಿ । 
ತಾವತ್ತಿಷ್ಮಂತು ತತ್ರೈವ ಯಾನತ್ಸತ್ಯಯುಗಂ ಪುನಃ ॥೩೦॥ 


ಅಲ್ಲದೆ, ಈ ರೀತಿಯಲ್ಲಿ ಗೊತ್ತುಮಾಡಿಕೊಂಡ ಆ ದೇಶದಲ್ಲಿ ಕಲಿಯ 
ಪ್ರವೇಶವೇ ಯಾವಾಗಲೂ ಉಂಟಾಗುವುದಿಲ್ಲವು. ಆದುದರಿಂದ ನೀವು ಆ ಕ್ಷೇತ್ರ 
ದಲ್ಲಿಯೇ ಪುನಃ ಕೃತಯುಗವು ಮರಳಿ ಬರುವವರೆಗೂ ವಾಸಮಾಡುತ್ತೂ. ಇರಿ. 


ತಚ್ಛ್ರುತ್ವಾ ವಚನಂ ತಸ್ಯ ಗೃಹೀತ್ವಾ ತತ್ಯಥಾನಕಂ | 
ಚಾಲಯನ್ನಿರ್ಗತಸ್ತೂರ್ಣಂ ಸರ್ವದೇಶದಿದೃಶ್ಸಯಾ ॥೩೧॥ 
ಹೀಗೆಂದು ಹೇಳಿದ ಬ್ರಹ್ಮನ ಆ ಮಾತನ್ನು ಕೇಳಿ ನಾವೆಲ್ಲರೂ ಆ ಕಥೆಯ 


ಅರ್ಥವನ್ನು ತಿಳಿದುಕೊಂಡು ಎಲ್ಲ ದೇಶಗಳನ್ನೂ ನೋಡಬೇಕೆಂಬ ಅಪೇಕ್ಷೆಯಿಂದ 
ಆ ಚಕ್ರವನ್ನು ತಿರುಗಿಸುತ್ತಾ ಹೊರಟಿವು. 


ಸ್ವಂ. ೧. ಅ. ೨. ದೇವೀಭಾಗನತಮಹಾಪುರಾಣಂ ೧೯ 


ಪ್ರೇತ್ಕಾತ್ರ ಚಾಲಯಂಶ್ಚಕ್ರಿಂ ನೇಮಿಶ್ಶೀರ್ಣೊೋಆತ್ರ ಪಶ್ಯತಃ । 
ತೇನೇದಂ ನೈಮಿಶಂ Md ಕ್ಷೇತ್ರಂ ಸರಮಸಾನನಂ ॥೩೨॥ 


ಹೀಗೆ ನಾವು ಆ ಚಕ್ರವನ್ನು ತಿರುಗಿಸುತ್ತಾ ದೇಶದಿಂದ ದೇಶಕ್ಕೆ ಬರುತ್ತಿರಲು 
ಇಲ್ಲಿಗೂ ಬಂದು ಚಕ್ರವನ್ನು ತಿರುಗಿಸಲು ನಾವು ನೋಡುತ್ತಿದ್ದ ಹಾಗೆಯೇ ಆ 
ಚಕ್ರದ ನೇಮಿಯು (ಪಟ್ಟಿಯು) ಶೀಳಿಹೋಯಿತು. ಆದುದರಿಂದ ಈ ದೇಶಕ್ಕೆ 
ನೈಮಿಶವೆಂಬ ಹೆಸರು ಪ್ರಸಿದ್ಧಿಗೆ ಬಂದಿತು. ನೈಮಿಶಕ್ಷೇತ್ರವು ತುಂಬ ಪರಿಶುದ್ಧ 
ವಾದುದು. ಇಲ್ಲಿರುವವರೂ ಶುದ್ಧರಾಗಿರುತ್ತಾರೆ. 


ಕಲಿಪ ಸ್ರವೇಶೋ ನೈ ವಾತ್ರ ತಸ್ಮಾತ್ಸ್ಮಾ ನಂ ಕೃತಂ ಮಯಾ । 


ಮುನಿಭಿಸ್ಸಿದ್ದ ಸಂಘೈಶ್ಚ ಸಲಿಭೀತೈರ್ಮಹಾತ್ಮಭಿಃ ॥೩೩॥ 


ಈ ಪ್ರದೇಶದಲ್ಲಿ ಕಲಿಯ ಪ್ರವೇಶವೇ ಆಗುವುದಿಲ್ಲವು. ಆದುದರಿಂದ ನಾನೂ 
ಈ ಕಲಿದೋಷಸಂಬಂಧದಿಂದ ಹೆದರಿದ್ದ ಈ ಮಹಾತ್ಮರಾದ ಖುಸಿಗಳ ಸಮಾಜವೂ 
ಇಲ್ಲಿಯೇ ವಸತಿಯನ್ನು ಕಲ್ಪಿಸಿಕೊಂಡು ನೆಲಸಿರುತ್ತೇವೆ. ಅಲ್ಲದೆ, 


ಪಶುಹೀನಾಃ ಕೃತಾ ಯಜ್ಞಾಃ ಪುರೋಡಾಶಾದಿಭಿಃ *ಲ 
ಕಾಲಾತಿನಾಹನಂ ಜಿಕ ಯಾವತ್ಸತ್ಯ ಟಯುಗಾಗವಃ ॥೩೪॥ 


ಇಲ್ಲಿ ನಮ್ಮ ದಿನಗಟ್ಟಲೆಯ ಜೀವನಕ್ರಮವನ್ನೂ ಸಾತ್ವಿ ಕರೀತಿಯಲ್ಲಿಯೇ 
ಸಾಗಿಸುತ್ತಾ ಬಂದಿದ್ದೇವೆ ; ಹೇಗೆಂದರೆ ಯಾವ ಯಜ್ಞಯಾಗಗಳನ್ನೂ ಪಶುಹಿಂಸೆ 
ಇಲ್ಲದೆ ಕೇವಲ ಪುರೋಡಾಶ ಮುಂತಾದ ಹವಿಸ್ಸುಗಳಿಂದಲೇ ನೆರವೇರಿಸಲು 
ಸಾಧ್ಯವೋ ಅಂತಹವುಗಳನ್ನೇ ಆಚರಿಸುತ್ತಿದ್ದೇವೆ. ನಮಗೆ ಇರುವ ವಿರಾಮಕಾಲ 
ವನ್ನು ಪುನಃ ಕೃತಯುಗವು ಮರಳಿ ಬರುವವರೆಗೂ ಕಳೆಯಬೇಕಾಗಿದೆ. 


ಭಾಗ್ಯಯೋಗೇನ ಸಂಪ್ರಾಪ್ತಃ ಸೂತ ತ್ವಂ ಚಾತ್ರ ಸರ್ವಥಾ । 
ಕಥಯಾದ್ಯ ಪುರಾಣಂ ಹಿ ಪಾವನಂ ಬ್ರಹ್ಮಸಂಮಿತಂ ೩೫॥ 


ಓ ಸೂತನೇ, ಹೇಗಾದರೂ ನೀನು ನಮ್ಮೆಲ್ಲರ ಪುಣ್ಯಸಂಬಂಧದಿಂದ ಇಲ್ಲಿಗೆ 
ಬಂದಿರುವೆ. ವೇದಕ್ಕೆ ಸಮಾನವಾಗಿ ಪರಿಶುದ್ಧವಾದ ಆ ಪುರಾಣವನ್ನು ಈಗ ನಮಗೆ 
ಹೇಳು, 


36 ಸ್ವಂ. ೧. ಅ. ೨. ದೇವೀಭಾಗವತೆಮಹಾಪುರಾಣಲಿ ` 


ಸೂತ ಶುಶ್ರೂಷವಃ ಸರ್ಮೇ ವಕ್ತಾ ತ್ವಂ ಮತಿವಾನಥ । 
' ನಿರ್ಮಾಪಾರಾ ವಯಂ ನೂನಮೇಶಚಿತ್ತಾಸ್ತಥೈವ ಚ ೬ 


ಓ ಸೂತಮಹರ್ಷಿಯ್ಯೇ, ನಾವೆಲ್ಲರೂ ಪುರಾಣವನ್ನು ಕೇಳಲು ಆಕೆಯುಳ್ಳವ 
ರಾಗಿದೇವೆ. ಮತ್ತು ಪುರಾಣವನ್ನು ವಿವರಿಸಿ ಹೇಳುವ ನೀನೂ ಬುದ್ಧಿ ಕೌಶಲವುಳ್ಳವ 
ನಾಗಿದೀಯೆ. ಕೇಳುವ ನಾವೆಲ್ಲರೂ ಜೇರೆ ಯಾವ ಕೆಲಸವೂ ಇಲ್ಲದವರಾಗಿ ಏಕಾಗ್ರ 
ವಾದ ಮನಸ್ಸುಳ್ಳವರಾಗಿದೇವೆ. ಹೀಗೆ ಎಲ್ಲವೂ ಅನುಕೂಲವಾಗಿದೆ. 


ತ್ವಂ ಸೂತ ಭವ ದೀರ್ಥಾಯುಃ ತಾಸತ್ರಯವಿವರ್ಜಿತಃ । 
ಕಥಯಾದ್ಯ ಪುರಾಣಂ ಹಿ ಪುಣ್ಯಂ ಭಾಗವತಂ ಶಿವಂ ॥೩೭॥ 


ಓ ಸೂತಮಹರ್ಷಿಯೇ ನೀನು ಹೆಚ್ಚಾದ ಆಯುಸ್ಸುಳ್ಳವನಾಗು ಮತ್ತು 
ಮೂರು ಬಗೆಯ ತಾಪ (ಅಂದರೆ ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈನಿಕ) ಗಳಿಲ್ಲದವ 
ನಾಗಿ, ' ಶಾಂತಿ ನೆಮ್ಮದಿಗಳುಳ್ಳವನಾಗಿ, ಪುಣ್ಯಕರವೂ ಮಂಗಳಕರವೂ ಆಗಿರುವ 
ದೇವೀಭಾಗವತನೆಂದು ಪ್ರಸಿದ್ಧವಾಗಿರುವ ಪುರಾಣವನ್ನು ನಮಗೆ ಈಗ ಹೇಳು. 


ಯತ್ರ ಧರ್ಮಾರ್ಥಕಾಮಾನಾಂ ವರ್ಣನಂ ವಿಧಿಪೂರ್ವಕಂ। 
ನಿದ್ಯಾಪ್ರಾಸ್ಯತೆಯಾ ಮೋಕ್ಷಃ ಕಥಿತೋ ಮುನಿನಾ ಕಲ ॥೩೮॥ 


ಯಾವ ಆ ಪುರಾಣದಲ್ಲಿ ಧರ್ಮ, ಅರ್ಥ, ಕಾಮ ಎಂಬ ಪುರುಷಾರ್ಥಗಳ 
ಸ್ವರೂಪವನ್ನೂ ಶಾಸ್ತ್ರಗಳ ಪ್ರಮಾಣಗಳನ್ನೂ ಅನುಸರಿಸಿ ವರ್ಣಿಸಿದೆಯೋ ಮತ್ತು 
ಪರಮಪುರುಷಾರ್ಥವಾದ ಮೋಕ್ಷದ ಸ್ಥಿತಿಯನ್ನು ಜ್ಞಾನದಿಂದ ಪಡೆಯಲಾಗುತ್ತೆ 
ಡೆಂಬ ಅಂಶವನ್ನು ವ್ಯಾಸಮಹರ್ಷಿಯು ವಿವರಿಸುತ್ತಾನೋ ಅಂತಹ ಪುರಾಣವನ್ನು 
ನಮಗೆ ತಿಳಿಯಹೇಳು. 


ದ್ವೈಸಾಯನೇನ ಮುನಿನಾ ಕಥಿತಂ ಯಚ್ಚ ಪಾವನಂ | 


ವೆ 
ನತೃಸ್ಯಾನೋವಯಂ ಸೂತ ಕೆಥಾಂ ಶ್ರುತ್ವಾ ಮುನೋರಮಾಂ ॥೩೯॥ 


ಓ ಸೂತಮಹರ್ಹಿಯೇ, ಕೃಷ್ಣದ್ವ್ಯೈಸಾಯನನೆಂದು ಪ್ರಸಿದ್ಧನಾಗಿರುವ 
ವ್ಯಾಸಮಹರ್ಷಿಯು ಹೇಳಿರುವ, ಚಿತ್ತಶುದ್ದಿಯನ್ನುಂಟುಮಾಡುವ, ಮನೋಹರ 
ವಾದ ಕಥೆಯನ್ನು ಕೇಳುವುದರಲ್ಲಿ ತೃಪ್ತಿ ಎಂದರೆ ಇಷ್ಟು ಸಾಕ್ಕು ಇನ್ನು ಜೇಡ 
ಎಂಬ ಭಾವವು ಉಂಟಾಗುವುದಿಲ್ಲ. ಇನ್ನೂ ಕೇಳಬೇಕೆನಿಸುತ್ತದೆ. 


ಸ್ಕಂ. ೧. ಅ. ೨ ದೇವೀಭಾಗವತಮಹಾಪುರಾಣಂ ೨೧ 


ಸಕೆಲಗುಣಗಣಾನಾಮೇಕೆಪಾತ್ರಂ ಪನಿತ್ರಂ. 
ಅಖಿಲಭುವನಮಾತುರ್ನಾಟ್ಯವದ್ಯದ್ವಿಚಿತ್ರಂ | 
ನಿಖಲಮಲಗೆಣಾನಾಂ ನಾಶಕೃತ್ಯಾಮಕಂದಂ 

ಪ್ರಕಟಿಯ ಭಗನತ್ಕಾ ನಾಮಯುಕ್ತಂ ಪುರಾಣಂ ॥೪೦॥ 


ಕಾ 


ಪ್ರಪಂಚಕ್ಕೂ ತಾಯಿಯಾದ ದೇವಿಯು ನೆರವೇರಿಸಿದ ಕಾರ್ಯಗಳನ್ನು ತಿಳಿಸುವ 
ಆಶ್ಚರ್ಯಕರವಾದ, ಕೇಳುವವರಲ್ಲಿರಬಹುದಾದ ಎಲ್ಲ ಬಗೆಯ ಪಾಪಗಳ ಗುಂಪನ್ನೇೇ 
ನಾಶಮಾಡಬಲ್ಲ ಜನರ ಕೋರಿಕೆಗಳನ್ನು ಈಡೇರಿಸಿಕೊಡುವ ಮಹಾಮಹಿಮಶಾಲಿ 
ಯಾದ ದೇವಿಯ ನಾಮಾಂಕಿತದಿಂದ ಕೂಡಿರುವ, ದೇವೀಭಾಗವತಪುರಾಣವನ್ನು 
ಲೋಕದಲ್ಲಿ ಪ್ರಸಿದ್ಧಿಗೆ ಬರುವಂತೆ ವಿವರಿಸಿ ಹೇಳು ಎಂದು ಸೂತನನ್ನು ಶೌನಕ 
ಮುಂತಾದವರು ಕೇಳಿದರು. 


ಎಲ್ಲ ಒಳ್ಳೆಯ ಗುಣಗಳಿಗೆ ಮುಖ್ಯಸ್ಥಾ ನವಾಗಿರುವ, ಪರಿಶುದ್ಧವಾದ, ಎಲ್ಲ ' 


ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಥಮಸ್ಕಂಥೇ 
ದ್ವಿತೀಯೋಧ್ಯಾಯಃ 


ಇಲ್ಲಿಗೆ ಶ್ರೀದೇವೀಭಾಗನತವೆಂಬ ಮಹಾಪುರಾಣದ ಮೊದಲನೆಯ 
ಸೃಂಧದಲ್ಲಿ ಎರಡನೆಯ ಅಢ್ಯಾಯವು ಮುಗಿದುದು 


॥ ಶೀ ॥ 
ಶ್ರೀದೇವೀಭಾಗವತೇ ಮಹಾಪುರಾಣೇ 


Ca 
ಪ್ರಥಮಸ್ಕಂಧೇ 
| ತೃತೀಯೋಧ್ಯಾಯಃ ॥॥ 
ಮೂರನೆಯ ಅಧ್ಯಾಯವು 


॥ ಸೂತ ಉವಾಚ ॥ 


ಶೃಣ್ವಂತು ಸಂಪ್ರವಕ್ಸ್ಟಾಮಿ ಪುರಾಣಾನಿ ಮುನೀಶ್ವರಾಃ । 
ಯಥಾಶ್ರುತಾನಿ ತತ್ತ್ವೇನ ವ್ಯಾಸಾತ್ಸತ್ಯವ ತೀಸುತಾತ್‌ ual 


ಸೂತಮುನಿಯು ಹೇಳುತ್ತಾನೆ--ಎಲೈ  ಖಸಿಶ್ರೇಷ್ಠರೆ ಹದಿನೆಂಟು 
ಪುರಾಣಗಳು ಯಾವಯಾವುವು ಎಂಬುದನ್ನು ಸತ್ಯವತೀಪುತ್ರನಾದ ವ್ಯಾಸಯಸಿ 
ಯಿಂದ ನಾನು ಕೇಳಿರುವ ಹಾಗೆಯೇ ನಿಮಗೆ ಹೇಳುತ್ತೇನೆ ಕೇಳಿರಿ. 


ಮದ್ವಯಂ ಭದ್ವಯಂ ಚೈನ ಬ್ರತ್ರಯಂ ವಚತುಷ್ಟಯಂ | 
ಅನಾಪಲಿಂಗೆಕೂಸ್ವಾನಿ ಪುರಾಣಾನಿ ಪೃಥಕ್‌ ಪೃಥಕ್‌ ॥೨॥ 


ಮಕಾರವೇ ಆದಿಯಾಗಿರುವ ಹೆಸರುಳ್ಳ ಮತ್ಸ್ಯ, ಮಾರ್ಕಂಡೇಯ ಎಂಬ 
ಪುರಾಣಗಳು ಎರಡು, ಭಕಾರವೇ ಆದಿಯಾಗಿರುವ ಹೆಸರುಳ್ಳ ಭಾಗವತ ಭವಿಷ್ಯರ್ತ 
ಎಂಬ ಪುರಾಣಗಳು ಎರಡು, ಬ್ರಕಾರವೇ ಆದಿಯಾಗಿರುವ ಹೆಸರುಳ್ಳ ಬ್ರಾಹ್ಮ, 
ಬ್ರಹ್ಮವೈವರ್ತ, ಬ್ರಹ್ಮಾಂಡ ಎಂಬ ಪುರಾಣಗಳು ಮೂರ್ಕು ವಕಾರಾದಿಯಾದ 
ಹೆಸರುಳ್ಳ ವಿಷ್ಣು, ವರಾಹ, ವಾಮನ, ವಾಯು ಎಂಬ ಪುರಾಣಗಳು ನಾಲ್ಕು, 
ಅಕಾರ, ನಕಾರ, ಸಕಾರ, ಲಿಂಕಾರ, ಗಕಾರ, ಕೂಕಾರ, ಸ್ಯಾಕಾರ ಇವುಗಳೇ ಆದಿ 
ಯಾಗಿರುವ ಹೆಸರುಳ್ಳ ಅಗ್ನಿ, ನಾರದ ಪದ್ಮ, ಲಿಂಗ ಗರುಡ ಕೂರ್ಮ, ಸ್ಪಾಂದ 
ಎಂಬವು ಒಂದೊಂದು, ಈರೀತಿ ಹದಿನೆಂಟು ಪುರಾಣಗಳು, 


ಸ್ವಂ. ೧. ಅ. ೩. ದೇವೀಭಾಗವತಮಹಾಪುರಾಣಂ ೨ 
ಚೆತುರ್ದಶಸಹಸ್ರ್ರಂ ಚ ಮಾತ್ಸ್ಯಮಾದ್ಯಂ ಪ್ರಕೀರ್ತಿತಂ। 
ಹದಿನಾಲ್ಪು ಸಾವಿರ ಶ್ಲೋಕಗಳುಳ್ಳ ಮತ್ಸ ಪುರಾಣವು ಮೊದಲನೆಯದು. 
ತಥಾ ಗ್ರೆಹಸಹಸ್ರಂ ತು ಮಾರ್ಕಂಡೇಯಂ ಮಹಾಮೃತಂ Wal 


ಒಂಭತ್ತುಸಾವಿರ ಶ್ಲೋಕಗಳುಳ್ಳ ಮಹಾದ್ಭುತವಾದ ಮಾರ್ಕಂಡೇಯ 
ಪುರಾಣವು ಎರಡನೆಯದು. 


ಚತುರ್ದಸಹಸ್ರಾಣಿ ತಥಾ ಪಂಚಶತಾನಿ ಚ । 
ಭನಿಷ್ಯಂ ಪರಿಸಂಖ್ಯಾತಂ ಮುನಿಭಿಸ್ತ ತ್ತ್ವವರ್ಶಿಭಿಃ ॥೪॥ 


ಹದಿನಾಲ್ಭುಸಾವಿರದ ಐದುನೂರು ಶ್ಲೊ (ಕಗಳುಳ್ಳ ಭವಿಷ್ಯತ್ಸುರಾಣವು 
ಮೂರನೆಯದೆಂದು ತತ್ತ್ವವನ್ನು ತಿಳಿದ ಜುಸಿಗಳು ಹೇಳುತ್ತಾರೆ. 


ಅಷ್ಟ್ರಾದಶಸಹಸ್ರಂ ವೈ ಪುಣ್ಯಂ ಭಾಗವತಂ ಕಲ | 


ಪುಣ್ಯ ಜನಕವಾದ ಹದಿನೆಂಟುಸಹಸ್ರಗ್ರಂಥಗಳುಳ್ಳ. ಭಾಗವತಪುರಾಣವು 
ನಾಲ್ಕ ನೆಯದು. | 


ತಥಾ ಚಾಯುತಸಂಖ್ಯಾಕಂ ಪುರಾಣಂ ಬ್ರಾಹ್ಮಸಂಜ್ಞಕಂ nal 
ಹತ್ತುಸಾವಿರ ಶ್ಲೋಕಗಳುಳ್ಳ ಬ್ರಹ್ಮಪುರಾಣವು ಐದನೆಯದು. 
ದ್ವಾವಶೈವ ಸಹಸ್ರಾಣಿ ಬ್ರಹ್ಮಾಂಡೆಂ ಚೆ ಶತಾಧಿಕೆಂ । 


ಹನ್ನೆರಡುಸಾವಿರದ ಒಂದುನೂರು ಗ್ರಂಥಗಳುಳ್ಳ ಬ್ರಹ್ಮಾಂಡಪುರಾಣವು 
ಆರನೆಯದು. 


ತೆಥಾ ಚಾಷ್ಟಾದಶಸಹಸ್ರಂ ಬ್ರಹ್ಮನೈನರ್ತಮೇವ ಚ 1೬ 
ಹದಿನೆಂಟು ಸಹಸ್ರ `ಗ್ರಂಥಗಳುಳ್ಳ ಬ್ರ ಹ್ಮವೈವರ್ತಪುರಾಣವು ಏಳನೆಯದು. 


ಅಯುತಂ ವಾಮನಾಖ್ಯಂ ಚ ವಾಯನವ್ಯಂ ಷಟ" ಶತಾನಿ ಚೆ । 
ಚತುರ್ವಿಂಶತಿಸಂಖ್ಯಾತಃ ಸಹಸ್ರಾಣಿ ತು ಶೌನಕ nen 


೨೪ ಸ್ವಂ. ೧. ಅ. ೩. ದೇವೀಭಾಗವತಮಹಾಪುರಾಣಂ 


ಹತ್ತುಸಾವಿರ ಗ್ರಂಥಗಳುಳ್ಳವಾಮನಪುರಾಣವು ಎಂಟಿನೆಯದು. ಇಪ್ಪತ್ತು 
ನಾಲ್ಕುಸಾವಿರದ ಆರುನೂರು ಗ್ರಂಥಗಳುಳ್ಳ ವಾಯುಪುರಾಣವು ಒಂಭತ್ತನೆಯದು. 


ತ್ರಯೋವಿಂಶತಿಸಾಹಸ್ರಂ ವೈಷ್ಣವಂ ಷರಮಾಮ್ಭತಂ | 


ಇಪ್ಪತ್ತುಮೂರುಸಾಏರ ಗ್ರಂಥಗಳುಳ್ಳ ಅತ್ಯಾಶ್ಚರ್ಯಕರವಾದ ವಿಷ್ಣು 
ಪುರಾಣವು ಹತ್ತನೆಯದು. 


ಚತುರ್ವಿಂಶತಿಸಾಹಸ್ರಂ ವಾರಾಹಂ ಸರಮಾದ್ಭುತಂ ॥೮॥ 


ಇಪ್ಸತ್ತುನಾಲ್ಯುಸಾವಿರ ಶ್ಲೋಕಗಳುಳ್ಳ ತುಂಬ ಆಶ್ಚರ್ಯಕರವಾದ ವರಾಹ 
ಪುರಾಣವು ಹನ್ನೊಂದನೆಯದು. 


ಹೋಡಶೈನ ಸಹಸ್ರಾಣಿ ಪುರಾಣಂ ಚಾಗ್ನಿ ಸಂಜ್ಞಿತಂ । 
ಹದಿನಾರುಸಹಸ್ರ ಗ್ರಂಥಗಳುಳ್ಳ ಅಗ್ನಿ ಪುರಾಣವು ಹನ್ನೆರಡನೆಯದು. 
ಸಂಚನಿಂಶತಿಸಾಹಸ್ರಂ ನಾರದಂ ಪರಮುಂ ಮತಂ ॥೯॥ 


ಇಪ್ಪತ್ತೈದುಸಾನಿರ ಗ್ರಂಥಗಳುಳ್ಳ ಉತ್ತಮವಾದ ನಾರದಪುರಾಣವು 
ಹದಿಮೂರನೆಯದು. 


ಪಂಚಪಂಚಾಶತ್ಸಹಸ್ರಂ ಪದ್ಮಾಖ್ಯಂ ನಿಪುಲಂ ಮತಂ । 


ಐವತ್ತೈದುಸಹಸ್ತ್ರ ಗ್ರಂಥಗಳುಳ್ಳ, ವಿಸ್ತಾರವಾದ ಪದ್ಮಪುರಾಣವು 
ಹದಿನಾಲ್ಕನೆಯದು. 


ಏಕಾದಶಸಹಸ್ರಾಣಿ ಲಿಂಗಾಖ್ಯಂ ಚಾತಿನಿಸ್ತೃತಂ noon 


ಹನ್ನೊಂದುಸಹಸ್ರ ಗ್ರಂಥಗಳುಳ್ಳ ಅತಿ ವಿಸ್ತಾರವಾದ ಲಿಂಗಪುರಾಣವು 
ಹದಿನೈದನೆಯದು. 


ಏಕೋನವಿಂಶತ್ಸಾಹಸ್ರಂ ಗಾರುಡಂ ಹರಿಭಾಷಿತಂ । 


ವಿಷ್ಣುವಿನಿಂದ ಗರುಡನಿಗೆ ಹೇಳಲ್ಪಟ್ಟ ಹತ್ತೊಂಭತ್ತುಸಾವಿರ ಶ್ಲೊ (ಕಗಳುಳ್ಳ. 
ಗರುಡಪುರಾಣವು ಹದಿನಾರನೆಯದು. 


ಸ್ಯಂ. ೧. ಅ- ೩. ದೇವೀಭಾಗವತನುಹಾಪುರಾಣಂ ೨೫ 
ಸಪ್ತದಶಸಹಸ್ರಂ ಚ ಪುರಾಣಂ ಕೂರ್ಮಭಾಷಿತಂ ॥೧೧॥ 


ಕೂರ್ಮರೂಪಿಯಾದ ವಿಷ್ಣುವಿನಿಂದ ಹೇಳಲ್ಪಟ್ಟ ಹದಿನೇಳು ಸಹಸ್ರ 
ಶ್ಲೊ €ಕಗಳುಳ್ಳ ಕೂರ್ಮಪುರಾಣವು ಹದಿನೇಳನೆಯದು. 


ಏಕಾಶೀತಿಸಹಸ್ರಾಣಿ ಸ್ಕಂದಾಖ್ಯಂ ಪರಮಾದ್ಭುತಂ | 

ಎಂಬತ್ತೊಂದು ಸಹಸ್ರ ಗ್ರಂಥಗಳುಳ್ಳ ಪರಮಾಶ್ಚರ್ಯಕರವಾದ ಸ್ಕಾಂದ 
ಪುರಾಣವು ಹದಿನೆಂಟನೆಯದು. 

ಪುರಾಣಾಖ್ಯಾ ಚ ಸಂಖ್ಯಾ ಚ ವಿಸ್ತರೇಣ ಮಯಾನಘಾಃ ॥೧೨॥ 


ಎಲ್ಫೈ ದೋಷವಿಲ್ಲದ ಯಷಿಗಳಿರಾ, ಪುರಾಣಗಳ ಹೆಸರನ್ನೂ ಅವುಗಳಲ್ಲಿರುವ 
ಶ್ಲೋಕಗಳ ಸಂಖ್ಯೆಯನ್ನೂ ವಿಸ್ತಾರವಾಗಿ ನಿಮಗೆ ಹೇಳಿರುತ್ತೇನೆ. 


ತಥೈವೋಸಪುರಾಣಾನಿ ಶೃಣ್ವಂತು ಬುಷಿಸತ್ತಮಾಃ । 
ಸನತ್ಯುಮಾರಂ ಪ್ರಥಮಂ ನಾರಸಿಂಹಂ ತತಃ ಪರಂ Hoan 


ಎಲ್ಫೆ ಜುಷಿಶ್ರೇಷ್ಠರೇ, ಈಗ ಉಪಪುರಾಣಗಳು ಯಾವುನೆಂಬುದನ್ನೂ ಹೇಳು 
ತ್ತೇನೆ ಕೇಳಿರಿ. ಸನತ್ತುಮಾರಪುರಾಣವು ಮೊದಲನೆಯದು. ಅನಂತರ ನಾರಸಿಂಹ 
ಪುರಾಣವು. 

ನಾರದೀಯಂ ಶಿವಂ ಚೈವ ದೌರ್ವಾಸಸಮನುತ್ತಮಂ । 

ಫಾಫಿಲಂ ಮಾನವಂ ಚೈನ ತಥಾ ಚ್‌ಶನಸಂ ಸ್ಮೃತಂ ॥೧೪॥ 


ವಾರುಣಂ ಕಾಲಿಕಾಖ್ಯಂ ಚ ಸಾಂಬಂ ಸಂದಿಕೃತಂ ಶುಭಂ । 
ಸಾರಂ ಪಾರಾಶರಪ್ರೋಕ್ತಮಾದಿತ್ಯಂ ಚಾತಿನಿಸ್ತರಂ nas 


ಮಾಹೇಶ್ವರಂ ಭಾಗವತಂ ವಾಸಿಷ್ಮಂ ಚೆ ಸವಿಸ್ತರಂ । 
ಏತಾನ್ಯುಪಪುರಾಣಾನಿ ಕಥಿತಾನಿ ಮಹಾತ್ಮಭಿಃ ॥೧೬॥ 


ಅನಂತರ ಅನುಕ್ರಮವಾಗಿ, ನಾರದೀಯಪುರಾಣ, ಶಿವಪುರಾಣ, ದೂರ್ವಾಸ 
ಪುರಾಣ, ಕಪಲಪುರಾಣ, ಮನುಪುರಾಣ, ಉಶನಪುರಾಣ, ವರುಣಪುರಾಣ, ಕಾಳಿಕಾ 
ಪುರಾಣ, ಸಾಂಬಪುರಾಣ, ನಂದಿಪುರಾಣ, ಸೌರಪುರಾಣ್ಯ ಪರಾಶರರಿಂದ ಉಕ್ತವಾದೆ 


೨೬ ಸ್ವಂ. ೧. ಅ. ೩. ದೇನೀಭಾಗನತಮಹಾಪುರಾಣಂ 


ಆದಿತ್ಯ ಪುರಾಣ, ಮಾಹೇಶ್ವರಪುರಾಣ, ಭಾಗವತಪುರಾಣ, ವಸಿಷ್ಠ ಪುರಾಣ ಇವುಗಳನ್ನು 
ಉಪಪುರಾಣಗಳೆಂಬುದಾಗಿ ಮಹಾತ್ಮರು ಹೇಳುತ್ತಾರೆ. 


ಅಸ್ಟಾದಶಸುರಾಣಾನಿ ಕೃತ್ವಾ ಸತ್ಯವತೀಸುತಃ । 
ಭಾರತಾಖ್ಯಾನಮತುಲಂ ಚಕ್ರೇ ತೆದುಪಬ್ಬಂಹಿತಂ ॥೧೭॥ 


ಸತ್ಯವತೀಪುತ್ರನಾದ ವ್ಯಾಸನು ಹದಿನೆಂಟುಪುರಾಣಗಳನ್ನು ರಚಿಸಿ ಅನಂತರ 
ದಲ್ಲಿ ಅವುಗಳ ಸಾರವನ್ನು ಸಂಗ್ರಹಮಾಡಿ ಮಹಾಭಾರತವನ್ನು ರಚಿಸಿದನು. 
ಇಲ್ಲಿ ವಿಶೇಷವೇನೆಂದರೆ, ಮಹಾಪುರಾಣಗಳಲ್ಲಿ ಭಾಗವತದ ಹೆಸರಿದೆ. ಉಪ 
ಪುರಾಣಗಳಲ್ಲಿಯೂ ಭಾಗವತದ ಹೆಸರಿದೆ. ಹೀಗಿರುವಲ್ಲಿ ದೇವೀಭಾಗವತವು 
ಉಪಪುರಾಣವೇ: ಅಥವಾ ಮಹಾಪುರಾಣವೇ ಎಂದು ಸಂದೇಹ ಬರಬಹುದು. ಆದರೆ 
ದೇವೀಭಾಗವತವನ್ನು ಮಹಾಪುರಾಣವೆಂದೇ ಹೇಳಬೇಕು. ಉಪಪುರಾಣಗಳ 
ಗುಂಪಿನಲ್ಲಿರುವ ಭಾಗವತವು ವಿಷ್ಣುಭಾಗವತವೆಂದು ತಿಳಿಯಬೇಕು. ಏಕೆಂದರೆ 
ವಿಷ್ಣುಭಾಗವತದಲ್ಲಿ ಮಹಾಭಾರತವನ್ನು ರಚಿಸಿದ ವ್ಯಾಸಯಸಿಯು ಅದರಿಂದ ತೃಪ್ತ 
ನಾಗಡೆ ವಿಷ್ಣುಭಾಗವತವನ್ನು ರಚಿಸಿದನು ಎಂದು ನಿಷ್ಣುಭಾಗವತದಿಂದಲೇ ಗೊತ್ತಾ 
ಗುತ್ತದೆ. ಆದ್ದರಿಂದ ವಿಷ್ಣುಭಾಗವತವು ಮಹಾಭಾರತದನಂತರ ರಚಿತವಾದುದೆಂಬುದು 
ಸಿದ್ಧವಾಯಿತು. ಮಹಾಭಾರತವಾದರೋ ಹದಿನೆಂಟು ಪುರಾಣಗಳನ್ನು ರಚಿಸಿದ 
ಅನಂತರದಲ್ಲಿ ರಚಿತನೆಂಬುದು ಈ ಶ್ಲೋಕದಿಂದಲೇ ಗೊತ್ತಾಗುತ್ತದೆ. ಆದುದರಿಂದ 
ಅಷ್ಟಾದಶಮಹಾಪುರಾಣಾಂತರ್ಗತವಾದುದು ದೇವೀಭಾಗವತವೇ ಎಂದು ಹೇಳ 
ಬೇಕಾಗಿದೆ. 


ಮನ್ವಂತರೇಷು ಸರ್ವೇಷು ದ್ವಾಪರೇ ದ್ವಾಪರೇ ಯುಗೇ । 
ಪ್ರಾದುಃಕರೋತಿ ಧರ್ಮಾರ್ಥೀ ಪುರಾಣಾನಿ ಯಥಾವಿಧಿ noc 


ಎಲ್ಲ ಮನ್ರಂತರಗಳಲ್ಲಿಯೂ ಬರುವ ಎಲ್ಲ ದ್ವಾಪರಯುಗಗಳಲಿಯೂ 
ಧರ್ಮಾರ್ಥಿಯಾದ ವ್ಯಾಸಮುನಿಯು ಯಥಾವಿಧಿಯಾಗಿ ಹದಿನೆಂಟು ದಿ 
ಗಳನ್ನು ಪ್ರಕಾಶಗೊಳಿಸುತ್ತಾನೆ. ಮನ್ವಂತರವೆಂದರೆ, ಕೃತ್ಯ ತ್ರೇತಾ, ದ್ವಾಪರ, ಕಲಿ 
ಎಂಬ ನಾಲ್ಕು ಯುಗಗಳು ಎಪ್ಪತ್ತೊಂದು ಸಲ ಮರಳಿದರೆ ಒಂದು ಮನ್ವಂತರ, 
ಇಂಥ ಮನ್ವಂತರಗಳು ಹದಿನಾಲ್ವು. ಮನುಗಳು ಹದಿನಾಲ್ಕು ಜನಗಳಿರುವುದರಿಂದ 
ಮನ್ವಂತರಗಳು ಹದಿನಾಲ್ಕು. ಹೀಗೆ ಬರುವ ಪ್ರತಿಯೊಂದು ಮನ್ವಂತರದಲ್ಲಿಯೂ 


ಸ್ವಂ. ೧. ಆ. 4. ದೇವೀಭಾಗವತಮಹಾಪುರಾಣಂ ೨೭ 


ಮೊದಲನೆಯ ದ್ವಾಪರಯುಗದಲ್ಲಿ ವ್ಯಾಸಯಷಿಯು ಪುರಾಣಾದಿಗಳನ್ನು ಪ್ರಕಾಶಗೊಳಿ 
ಸುತ್ತಾನೆ. 
ದ್ವಾಸರೇ ದ್ವಾಪರೇ ವಿಷ್ಣುರ್ನಾಸರೂಸೇಣ ಸರ್ವದಾ । 
ನೇಡನೇಕಂ ಸ ಬಹುಧಾ ಕುರುತೇ ಹಿತಕಾಮ್ಯಯಾ Horn 
ಪ್ರತಿಯೊಂದು ದ್ವಾಪರಯುಗದಲ್ಲಿಯೂ ವ್ಯಾಸರೂಪನಾದ ವಿಷ್ಣುವೇ 
ಲೋಕಕ್ಕೆ ಹಿತವನ್ನುಂಟುಮಾಡಲಪೇಕ್ಷೆಯಿಂದ ಒಟ್ಟಿಗೆ ಒಂದೇ ಆಗಿದ್ದ ವೇದವನ್ನು 
ಅನೇಕವಿಭಾಗಗಳಾಗಿ ವಿಂಗಡಿಸುತ್ತಾನೆ. 
ಅಲ್ಪಾಯುಹೊಆಲ್ಬಬುದ್ದೀಂಶ್ಹ ನಿಪ್ರಾನ್‌ ಜ್ಞಾತ್ವಾ ಕಲಾನಥ । 
ಪುರಾಣಸಂಹಿತಾಂ ಪುಣ್ಯಾಂ ಕುರುತೇಃಸೌ ಯುಗೇಯುಗೇ ॥೨೦॥ 
ಕಲಿಯುಗದಲ್ಲಿ ಬ್ರಾಹ್ಮಣರು ಅಲ್ಬಬುದ್ಧಿಯುಳ್ಳವರೂ, ಅಲ್ಪ್ರಾಯುಸ್ಸುಳ್ಳೆ 
ವರೂ ಆಗಿ ಹುಟ್ಟುತ್ತಾರಾದ್ದರಿಂದ ಅವರಿಗೆ ಸಂಪೂರ್ಣವಾಗಿ ವೇದಾಧ್ಯಯನವನ್ನೂ 
ಅದರ ಅರ್ಥವಿಚಾರನನ್ನೂ ಮಾಡಿ ಸಂಪೂರ್ಣವಾಗಿ ವಿಷಯಗಳನ್ನು ತಿಳಿಯಲು 
ಸಾಧ್ಯವಿಲ್ಲವೆಂಬುವುದನ್ನು ತಿಳಿದು ವ್ಯಾಸಯಸಿಯು ಪ್ರತಿಯೊಂದು ದ್ವಾಪರಯುಗ 
ದಲ್ಲಿಯೂ ಅವತಾರಮಾಡಿ ಪುರಾಣಗಳನ್ನು ಜನಗಳ ತಿಳುವಳಿಕೆಗಾಗಿ ರಚಿಸುತ್ತಾನೆ. 
ಸ್ತ್ರೀಶೂದ್ರದ್ವಿಜಬಂಧೂನಾಂ ನ ನೇದಶ್ರವಣಂ ಮತಂ । 
ತೇಷಾಮೇನ ಹಿತಾರ್ಥಾಯ ಪುರಾಣಾನಿ ಕೃತಾನಿ ಚ ॥೨೧॥ 
ಹೆಂಗಸರಿಗೂ, ಶೂದ್ರರಿಗೂ ವೇದಾಧ್ಯಯನಮಾಡುವ ಅಧಿಕಾರವಿಲ್ಲವೆಂದು 
ಶಾಸ್ತ್ರದಲ್ಲಿ ಹೇಳಿರುವುದರಿಂದ ವಿಶೇಷವಾಗಿ ಅವರ ಉದ್ದಾರಕ್ಟಾಗಿಯೇ ಪುರಾಣಗಳು 
ಬರೆಯಲ್ಪಟ್ಟವು. 
ಮನ್ವಂತರೇ ಸಸ್ತನೇತತ್ರ ಶುಭೇ ವೈವಸ್ವತಾಭಿಥೇ । 
ಅಷ್ಟಾನಿಂಶತಿನೇ ಪ್ರಾಪ್ತೇ ದ್ವಾಪರೇ ಮುನಿಸತ್ತಮಾಃ ॥೨೨॥ 
ವ್ಯಾಸಃ ಸತ್ಯವತೀಸೂನುಃ ಗುರುರ್ಮೇ ಧರ್ಮವಿತ್ತಮಃ । 
ಏಕೋನತ್ರಿಂಶತ್ಸಂಪ್ರಾಪ್ತೇ ದ್ರೌಣಿರ್ನ್ಯಾಸೋ ಭವಿಷ್ಯತಿ. ॥೨೩॥ 


ಎಲ್ಫೆ ಖುಸಿಶ್ರೇಷ್ಠರೇ, ಏಳನೆಯದಾದ ವೈವಸ್ವತಮನ್ವಂತರದಲ್ಲಿ ಇಪ್ಪ 
ಕ್ರೈಂಟನೆಯ ದ್ವಾಪರಯುಗದಲ್ಲಿ ಸತ್ಯವತಿಯ ಮಗನಾದ ಧರ್ಮವನ್ನು ತಿಳಿದವರಲ್ಲಿ 


೨೮ ಸ್ಹಂ. ೧. ಅ. ೩, ದೇವೀಭಾಗವತಮಹಾಪುರಾಣಂ 


ಉತ್ತಮನಾದ ನನ್ನ ಗುರುವಾದ ವ್ಯಾಸಮುನಿಯು ಅವತಾರಮಾಡುತ್ತಾನೆ. ಇಪ್ಪ 
ತ್ತೊಂಬತ್ತನೆಯ ದ್ವಾಪರಯುಗದಲ್ಲಿ ದ್ರೋಣರ ಮಗನಾದ ಅಶ್ವತ್ಥಾಮನು 
ವ್ಯಾಸನಾಗುವನು. 


ಅತೀತಾಸ್ತು ತಥಾ ವ್ಯಾಸಾಃ ಸಪ್ತನಿಂಶತಿರೇವ ಚ । 
ಪುರಾಣಸಂಹಿತಾಸ್ತ್ರೈಸ್ತು ಕಥಿತಾಸ್ತು ಯುಗೇಯುಗೇ ॥೨೪॥ 


ಹೀಗೆ ಇಪ್ಪತ್ತೇಳು ಜನ ವ್ಯಾಸರು ಕಳೆದುಹೋಗಿದ್ದಾರೆ. ಅವರೆಲ್ಲರೂ ಪ್ರತಿ 
ಯುಗದಲ್ಲಿಯೂ ಪುರಾಣಗಳನ್ನು ಹೇಳಿದ್ದಾರೆ. 


॥ ಖಷಯ ಊಚುಃ ॥ 


ಬ್ರೂಹಿ ಸೂತೆ ಮಹಾಭಾಗೆ ವ್ಯಾಸಾಃ ಪೂರ್ವಯುಗೋದ್ಭನವಾಃ | 
ವಕ್ತಾರಸ್ತು ಪುರಾಣಾನಾಂ ದ್ವಾಪರೇ ದ್ವಾಪರೇ ಯುಗೇ ॥೨೫॥ 


ಪುಣ್ಯಶಾಲಿಯಾದ ಸೂತಖುಹಿಯೇ, ಪೂರ್ವದಲ್ಲಿ ಕಳೆದುಹೋದ ಪ್ರತಿ 
ಯೊಂದು ದ್ವಾಪರಯುಗದಲ್ಲಿಯೂ ಪುರಾಣಗಳನ್ನು ಹೇಳಿದ ವ್ಯಾಸರು ಯಾರು 
ಯಾರು ಎಂಬುದನ್ನು ನಮಗೆ ಹೇಳು ಎಂಬುದಾಗಿ ಖಸಿಗಳು ಕೇಳಿದರು. 


॥ ಸೂತ ಉವಾಚ ॥ 


ದ್ವಾಪರೇ ಪ್ರಥಮೇ ವ್ಯಸ್ತಾಃ ಸ್ವಯಂ ವೇದಾಃ ಸ್ವಯಂಭುವಾ । 
ಪ್ರಜಾಪತಿರ್ದ್ವಿತೀಯೇ ತು ದ್ವಾಪರೇ ವ್ಯಾಸಕಾರ್ಯಕೈತ್ತ ॥೨೬॥ 


ಸೂತನು ಹೇಳುತ್ತಾನೆ - ಮೊದಲನೆಯ ದ್ವಾಪರಯುಗದಲ್ಲಿ ಚತುರ್ಮುಖ 
ಬ್ರಹ್ಮನು ತಾನೇ ವೇದಗಳನ್ನು ವಿಂಗಡಿಸಿದರು. ಎರಡನೆಯ ದ್ವಾಪರಯುಗದಲ್ಲಿ 
ಪ್ರಜಾಪತಿಯು ವ್ಯಾಸನ ಕೆಲಸವನ್ನು ಅಂದರೆ ವೇದವಿಭಾಗವನ್ನು ಮಾಡುವವ 
ನಾದನು. 


ತೃತೀಯೇ ಚೋಶನಾ ವ್ಯಾಸಶ್ಚತುರ್ಥೆ ತು ಬೃಹಸ್ಪತಿಃ । 
ಸಂಚಮೇ ಸವಿತಾ ವ್ಯಾಸಃ ಷಷ್ಠೇ ಮೃತ್ಯುಸ್ತದಾಪರೇ ॥೨೭॥ 


ಮೂರನೆಯ ದ್ವಾಪರಯುಗದಲ್ಲಿ ಉಶನಸನೂ, ನಾಲ್ಕನೆಯದರಲ್ಲಿ ಬೃಹಸ್ಸ 
ತಿಯೂ, ಐದನೆಯದರಲ್ಲಿ ಸೂರ್ಯನೂ, ಆರನೆಯದರಲ್ಲಿ ಮೃತ್ಯುವ್ಯೂ 


ಸ್ವಂ. ೧. ಆ. ೩. ದೇವೀಭಾಗನತನಹಾಪುರಾಣಿಕಿ ೨೯ 


ಮಘವಾ ಸಪ್ತಮೇ ಪ್ರಾಪ್ತೇ ವಸಿಷ್ಠಸ್ತ್ಯಷ್ಟನೇ ಸ್ಮೃತಃ । 
ಸಾರಸ್ವತಸ್ತು ನನಮೇ ತ್ರಿಧಾಮಾ ದಶಮೇ ತಥಾ ॥೨೮॥ 


ಏಕಾದಶೇಫ ತ್ರಿನೃಸೋ ಭರಜ್ವಾಜಸ್ತತಃ ಪರಂ । 
ತ್ರಯೋದಶೇ ಚಾಂತರಿಕ್ಷೋ ಧರ್ಮಶ್ವಾಪಿ ಚತುರ್ದಕೇ ॥೨೯॥ 


ಏಳನೆಯವರಲ್ಲಿ ಇಂದ್ರನೂ ಎಂಟನೆಯ ಯುಗದಲ್ಲಿ ವಸಿಸ್ಠನೂ ಒಂಭತ್ತ 
ನೆಯ ಯುಗದಲ್ಲಿ ಸಾರಸ್ವತನೂ, ಹತ್ತನೆಯ ಯುಗದಲ್ಲಿ ತ್ರಿಧಾಮ ಎಂಬುವನೂ, 
ಹನ್ನೊಂದನೆಯ ಯುಗದಲ್ಲಿ ತ್ರಿವೃಷ ಎಂಬುವನ, ಅನಂತರ ಹನ್ನೆರಡನೆಯ 
ಯುಗದಲ್ಲಿ ಭರದ್ವಾಜನೂ, ಹದಿಮೂರನೆಯ "ಯುಗದಲ್ಲಿ ಅಂತರಿಕ್ಷ ಎಂಬುವನೂ, 
ಹದಿನಾಲ್ಕನೆಯ ಯುಗದಲ್ಲಿ ಧರ್ಮ ಎಂಬುವನ್ಕೂ 


ತ್ರಯ್ಯಾರುಣಿಃ ಪಂಚಡಶೇ ಷೋಡಶೇ ತು ಧನಂಜಯಃ । 
ಮೇಧಾತಿಥಿಃ ಸಪ್ತದಶೇ ವ್ರತೀ ಹ್ಯಷ್ಟಾದಶೇ ತಥಾ ॥೩೦॥ 


ಅತ್ರಿರೇಕೋನವಿಂಶೇಃಥ ಗೌತಮಸ್ತು ತತಃಸರಂ । 
ಉತ್ತಮತ್ಹ್ವೈ ಕನಿಂಶೇಥ ಹರ್ಯಾತ್ಮಾ ಪರಿಕೀರ್ತಿತಃ ೩೧॥ 


ವೇನೋ ವಾಜಶ್ರವಾಶ್ಲೈವನ ಸೋನೋಆಮುಷ್ಕಾಯಣಸ್ತಥಾ । 
ತೃಣಬಿಂದುಸ್ತಥಾ ವ್ಯಾಸೋ ಭಾರ್ಗವಸ್ತು ತತಃ ಪರಂ nan 


ತತಃ ಶಕ್ತಿರ್ಜಾತುಕೆರ್ಣ್ಯಃ ಕೃಷ್ಣದ್ವೈ ಸಾಯನಸ್ತತಃ । 
ಅಷ್ಟಾನಿಂಶತಿಸಂಖ್ಯೇಯಂ ಕೆಥಿತಾ ಯಾ ಮಯಾ ಶ್ರುತಾ ॥೩೩॥ 


ಹದಿನೈದನೆಯ ಯುಗದಲ್ಲಿ ತ್ರಯ್ಯಾರುಣಿ ಎಂಬುವನೂ, ಹದಿನಾರನೆಯ 
ದರಲ್ಲಿ ಧನಂಜಯನೂ, ಹದಿನೇಳನೆಯದರಲ್ಲಿ ಮೇಧಾತಿಧಿಯೂ ಹದಿನೆಂಟನೆಯ 
ದರಲ್ಲಿ ವ್ರತೀ ಎಂಬುವನೂ, ಹತ್ತೊಂಬತ್ತನೆಯದರಲ್ಲಿ ಅತ್ರಿಯೂ ಅನಂತರ ಇಪ್ಪತ್ತ 
ನೆಯದರಲ್ಲಿ ಗೌತಮನೂ, ಇಸ್ಸತ್ತೊಂದನೆಯದರಲ್ಲಿ ಭಗವಂತನ ಸ್ವರೂಪನಾದ 
ಉತ್ತಮನೆಂಬುವನೂ, ಅನಂತರ ವೇನವಾಜಶ್ರವರೂ, ಸೋಮಅಮುಷ್ಯಾಯಣರೂ, 
ತೃಣಬಿಂದುವೂ, ವ್ಯಾಸನೂ ಭಾರ್ಗವನೂ, ಶಕ್ತಿಜಾತುಕಣಣ್ಯರೂ, ಅನಂತರ 
ಕೃಷ್ಣದ್ವೈಸಾಯನನೂ ಇವರುಗಳು ಅನುಕ್ರಮವಾಗಿ ಒಂದೊಂದು ಯುಗದಲ್ಲಿಯೂ 


ವೇದವಿಭಾಗಕಾರ್ಯವನ್ನು ಮಾಡಿರುವುದರಿಂದ ಈ ಇಪ್ಪತ್ತೆಂಟು ಜನ ವ್ಯಾಸರನ್ನು 

ನಾನು ಕೇಳಿ ತಿಳಿದಿರುವ ಹಾಗೆ ಅವರ ಹೆಸರುಗಳನ್ನು ನಿಮಗೆ ಹೇಳಿರುತ್ತೀನೆ. 
ಕೃಷ್ಣದೈೈಸಾಯನಾತ್ಸೋಕ್ತಂ ಪುರಾಣಂ ಚ ಮಯಾ ಶ್ರುತಂ । 
ಶ್ರೀಮದ್ಭಾಗವತಂ ಪುಣ್ಯಂ ಸರ್ವದುಃಖೌಘನಾಶನಂ ॥೩೪॥ 


ಕಾಮದಂ ಮೋಕ್ಷ್ಸದಂ ಚೈನ ಮೇದಾರ್ಥಪರಿಬ್ಬಂಹಿತಂ । 
ಸರ್ವಾಗಮರಸಾರಾಮಂ ಮುಮುಶ್ಸೂಣಾಂ ಸದಾ ಪ್ರಿಯಂ ॥೩೫॥ 


ಅಲ್ಲದೆ, ವ್ಯಾಸನಿಂದ ಹೇಳಲ್ಪಟ್ಟಿರುವ ಭಾಗವತಪುರಾಣವೂ ನನ್ನಿಂದ 
ಕೇಳಲ್ಪಟ್ಟಡಿ. ಆ ಭಾಗವತವು ಪುಣ್ಯವನ್ನುಂಟುಮಾಡುವಂಥದು. ಸಮಸ್ತ ಪಾನ 
ಗಳನ್ನು ನಾಶಮಾಡುವುದು, ಇಷ್ಟಾರ್ಥವನ್ನು ಕೊಡುವುದು ಮೋಕ್ಷವನ್ನು ಟು 
ಮಾಡುವುದು ವೇದಾರ್ಥದಿಂದ ಕೂಡಿರುವುದು. ಎಲ್ಲ ವೇದಗಳ ರಸ ಸಕ್ಕೆ, ಮುಖ್ಯ 
ತಾತ್ಸರ್ಯಕ್ಕೆ ಆಶ್ರಯವಾದುದು. ಮೋಕ್ಷವನ್ನು ಅಪೇಕ್ರಿಸುವವರಿಗೆ ಯಾವಾಗಲೂ 
ಬ್ರಯವಾದುದು. 


ವ್ಯಾಸೇನ ಕೃತ್ವಾತಿಶುಭಂ ಪುರಾಣಂ 

ಶುಕಾಯ ಪುತ್ರಾಯ ಮಹಾತ್ಮನೇ ಯತ್‌ | 
ವೈರಾಗ್ಯಯುಕ್ತಾಯ ಚ ಪಾಠಿತಂವೈ 

ವಿಜ್ಞಾಯ ಚೈನಾರಣಿಸಂಭವಾಯ ॥೩೬॥ 


ವ್ಯಾಸಯಸಿಯು ಈ ಪುರಾಣವನ್ನು ರಚಿಸಿ ಇದು ಬಹಳ ಮಂಗಳಕರವಾದು 

ದೆಂದು ತಿಳಿದು ಮಹಾತ್ಮನೂ ಅರಣಿಯಲ್ಲಿ ಹುಟ್ಟಿದುದರಿಂದ ಅಯೋನಿಜನ್ಶ್ಕೂ 
ವೈರಾಗ್ಯನಿಧಿಯೂ ಆದ ತನ್ನ ಮಗನಾದ ಶುಕಮಹರ್ಷಿಗೆ ಉಪದೇಶಮಾಡಿದನು. 
ಇದರಿಂದ ಈ ಪುರಾಣವು ಅಯೋನಿಜನೂ ವೈರಾಗ್ಯನಿಧಿಯೂ ಆದ ಪುತ್ರನಿಗೆ 
ಉಪಡೇಶಮಾಡಲ್ಪಟ್ಟದ್ದರಿಂದ ಬಹಳ ಉತ್ತಮವಾದ ಪುರಾಣವೆಂದು ಹೇಳಿದ 
ಹಾಗಾಯಿತು. 

ಶ್ರುತಂ ಮಯಾ ತತ್ರ ತಥಾ ಗೃಹೀತಂ 

ಯಥಾರ್ಥನದ್ವ್ವಾಸಮುಖಾನ್ಮುನೀಂದ್ರಾಃ । 

ಪುರಾಣಗುಹ್ಯಂ ಸಕಲಂ ಸಮೇತಂ 

ಗುರೋಃ ಪ್ರಸಾದಾತ್ವರುಣಾನಿಧೇಶ್ವ ॥೩೭॥ 


ಸ್ವಂ. ೧. ಅ. ೩. ದೇನೀಭಾಗನತನುಹಾಪುರಾಣಂ &ಿದಿ 


ಹೀಗೆ ವ್ಯಾಸಯಸಿಯು ತನ್ನ ಪುತ್ರನಿಗೆ ಉಪದೇಶಮಾಡುವ ಸಮಯಲ್ಲಿ 
ನಾನೂ ದಯಾಳುವಾದ ಗುರುವಿನ ಅನುಗ್ರಹದಿಂದ ಯಥಾರ್ಥವತ್ತಾಗಿ ಕೇಳಿ 


ಅದರಂತೆ ಗ್ರಹಣಮಾಡಿರುತ್ತೇನೆ. 


ಸುತೇನ ಪೃಷ್ಟಃ ಸಕಲಂ ಜಗಾದ 

ದ್ವೈಷಾಯನಸ್ತೃತ್ರ ಪುರಾಣಗುಹ್ಯಂ । ಜಿ 
ಅಯೋನಿಜೇನಾದ್ಭು ತಬುದ್ಧಿನಾ ವೈ 

ಶ್ರುತಂ ಮಯಾ ತತ್ರ ಮಹಾಪ್ರಭಾವಂ ॥೩೮॥ 


ಅಯೋನಿಜನೂ ಅದ್ಭುತ ಕುಶಲಬುದ್ಧಿಯುಳ್ಳವನೂ ತನ್ನ ಪುತ್ರನೂ ಆದ 
ಶುಕನಿಂದ ಪ್ರಾರ್ಥಿಸಲ್ಪಟ್ಟು ವ್ಯಾಸಮುನಿಯು ಈ ಭಾಗವತಪುರಾಣದಲ್ಲಿ ಎಲ್ಲ 
ಪುರಾಣಗಳ ಗುಟ್ಟನ್ನೂ ಹೇಳಿರುತ್ತಾನೆ. ಆದುದರಿಂದ ಈ ಪುರಾಣವು ಮಹಾ 
ಮಹಿಮೆಯುಳ್ಳುದು. 


ಶ್ರೀಮದ್ಭಾಗನತಾಮರಾಂಘಿಪಫಲಾಸ್ವಾದಾವರಃ ಸತ್ತಮಾಃ 
ಸಂಸಾರಾರ್ಣವದುರ್ವಿಗಾಹ್ಯ ಸಲಿಲಂ ಸಂತರ್ತುಕಾಮಃ ಶುಕಃ । 
ನಾನಾಖ್ಯಾನರಸಾಲಯಂ ಶ್ರುತಿಪುಟೈಃ ಪ್ರೇನ್ಸಾಃಶೃಣೋದದ್ಭುತಂ 
ತಚ್ಛ್ರುತ್ವಾ ನ ನಿಮುಚ್ಕತೇ ಕಲಿಭಯಾದೇವಂನಿಧಃ ಕಃ ಕ್ಷಿತೌ 
(ಕೋ ಭುವಿ) ॥೩೯॥ 

ಎಲೈ ಸತ್ಪುರುಷರಲ್ಲಿ ಉತ್ತಮರಾದ ಖಸಿಗಳಿರಾ, ಅತ್ಯಗಾಧವಾದ ಸಂಸಾರ 
ಸಮುದ್ರದ ನೀರನ್ನು ದಾಟಲು ಇಚ್ಛಿಸುವ, ಶ್ರೀಮದ್ಭಾಗವತವೆಂಬ ಕಲ್ಪವೃಕ್ಷದ 
ಹಣ್ಣಿನ ರಸವನ್ನು ಸವಿಯುವುದರಲ್ಲಿ ಪ್ರೀತಿಯುಳ್ಳ ಆ ಶುಕಮಹರ್ಷಿಯು ನಾನಾ 
ಬಗೆಯಾದ ಕಥೆಗಳಲ್ಲಿನ ರಸಗಳಿಗೆ ಆಶ್ರಯವಾದ ಆಶ್ಚರ್ಯಕರವಾದ ಈ ಭಾಗವತ 
ವನ್ನು ಬಹಳ ಪ್ರೀತ್ಯಾದರಗಳೊಡನೆ ತನ್ನ ಕಿವಿಯಿಂದ ಕೇಳಿದನು. ಈ ರೀತಿಯಾದ 
ಭಾಗವತವನ್ನು ಕೇಳಿ ಯಾರು ತಾನೇ ಈ ಭೂಮಿಯಲ್ಲಿ ಕಲಿದೋಷಗಳಿಂದುಂಟಾ 
ಗುವ ತೊಂದರೆಯಿಂದ ಬಿಡುಗಡೆ ಹೊಂದಲಾರರು? ಎಲ್ಲರೂ ಕಲಿಯ ತೊಂದರೆ 
ಯಿಂದ ಬಿಡುಗಡೆ ಹೊಂದುತ್ತಾರೆಂದು ತಾತ್ಪರ್ಯವು. 


ಪಾಪೀಯಾನಸಿ ನೇದಧರ್ಮರಹಿತಃ ಸ್ವಾಚಾರಹೀನಾಶಯೋ 
ವ್ಯಾಜೇನಾಸಿ ಶೃಣೋತಿ ಯಃ ಪರಮಿದಂ ಶ್ರೀಮತ್ಸುರಾಣೋತ್ತಮಂ 


ಕ್ಲಿ ಸ್ವಂ. ೧. ಆ. ೩. ದೇವೀಭಾಗನತನುಹಾಪುರಾಣೇ 


ಭುಕ್ತ್ವಾ ಭೋಗಕಲಾಪಮತ್ರ ವಿಪುಲಂ ದೇಹಾವಸಾನೇಃಚಲಂ 
ಯೋಗಿಪ್ರಾಷ್ಯಮವಾಪ್ಲು ಯಾವೃಗವತೀನಾಮಾಂಕಿತಂ ಸುಂದರಂ ॥೪೦॥ 


ಲೋಕದಲ್ಲಿ ಪಾಪಿಷ್ಮನೇ ಆಗಲಿ, ವೇದಗಳಲ್ಲಿ ಹೇಳಿರುವ ಧರ್ಮಗಳನ್ನು 
ಆಚರಿಸದಿರುವವನೇ ಆಗಲಿ, ತನ್ನ ವರ್ಣಾಶ್ರಮಧರ್ಮಗಳನ್ನು ಆಚರಿಸದಿರುವವ 
ನಾಗಲೀ, ದೇವಿಯ ನಾಮಗಳಿಂದ ಕೂಡಿರುವ ಈ ಸುಂದರವಾದ ದೇವೀಭಾಗವತ 
ವನ್ನು ಜೀರೆ ಯಾವ ನೆಪದಿಂದ ಕೇಳಿದರೂ ಅಂತಹ ಕೇಳಿದವನು ಇಹಲೋಕದಲ್ಲಿ 
ಎಲ್ಲ ಭೋಗಗಳನ್ನೂ ಅನುಭವಿಸಿ ದೇಹಾವಸಾನದಲ್ಲಿ ಯೋಗಿಗಳಿಂದ ಹೊಂದು 
ವುದಕ್ಕೆ ಯೋಗ್ಯನಾದ ಉತ್ತಮನಾದ ನಿತ್ಯವಾದ ಸದ್ದತಿಯನ್ನೂ ಹೊಂದುತ್ತಾನೆ. 


ಯಾ ನಿರ್ಗುಣಾ ಹರಿಹರಾದಿಭಿರಪ್ಯಲಭ್ಯಾ 

ವಿದ್ಯಾ ಸತಾಂ ಪ್ರಿಯತಮಾಥ ಸಮಾಧಿಗಮ್ಮಾ | 

ಸಾ ತಸ್ಯ ಚಿಕ್ತಕುಹರೇ ಪ್ರಕರೋತಿ ಭಾವಂ 

ಯಃ ಸಂಶೃಣೋಶಿ ಸತತಂ ತು ಸತೀಪುರಾಣಂ ॥೪೧॥ 


. ಯಾವ ದೇವಿಯು ಸತ್ತ್ವರಜಸ್ತಮಸ್‌ಗಳೆಂಬ ಗುಣಗಳಿಂದ ಬಿಡಲ್ಪಟ್ಟಿರುವ 
ಳಾಗಿದ್ದಾಳೆಯೋ, ಯಾವ ಜೀವಿಯು ಜ್ಞಾನವೇ ಸ್ವರೂಪನಾಗಿ ಉಳ್ಳವಳೋ, 
ಸತ್ಸುರುಷರಿಗೆ ಅತ್ಯಂತ ಪ್ರೀತಿಪಾತ್ರಳಾಗಿದಾಳೋ, ಏಕಾಗ್ರವಾದ ಸಮಾಧಿಯಿಂದ 
ಮಾತ್ರ ಹೊಂದುವುದಕ್ಕೆ ಸಾಧ್ಯವಾದವಳೋ, ಹರಿಹರಾದಿಗಳಿಂದಲೂ ಇಂತಹ 
ಸಮಾಧಿಯಿಲ್ಲದೆ ಹೊಂದಲು ಅಸಾಧ್ಯಳೂ ಆಗಿದ್ದಾಳೆಯೋ ಅಂಥಾ ದೇವಿಯು 
ಈ ದೇವೀಭಾಗವತವನ್ನು ಯಾವಾಗಲೂ ಕೇಳುವವರ ಹೃದಯದಲ್ಲಿ ವಾಸಮಾಡು 
ವವಳಾಗುತ್ತಾಳೆ. 


ಸಂಪ್ರಾಪ್ಯ ಮಾನುಷಭವಂ ಸಕಲಾಂಗೆಯುಕ್ತ್‌ಂ 

ಪೋತಂ ಭನಾರ್ಣನಜಲೋತ್ತರಣಾಯ ಕಾಮಂ । 

ಸಂಪ್ರಾಪ್ಯ ನಾಚಕಮಹೋ ನ ಶೃಣೋತಿ ಮೂಢಃ 

ಸೋ ವಂಚಿತೋತ್ರ ವಿಧಿನಾ ಸುಖದಂ ಪುರಾಣಂ ॥೪೨॥ 


ಸಂಸಾರವೆಂಬ ಸಮುದ್ರದ ಜಲವನ್ನು ದಾಟುವುದಕ್ಕೆ ಹಡಗಿನಂತಿರುವ, ಪಟು 
ವಾದ ಎಲ್ಲ ಅವಯವಗಳಿಂದ ಕೂಡಿದ ಈ ಮನುಸ್ಯದೇಹವೆಂಬ ತೆಸ್ಸವನ್ನೂ ಪಡೆದು 


ಸಂ. ೧. ಆ. ೩. ದೇನೀಭಾಗವತಮಹಾಪುರಾಣರಿ ಪ್ರಿತಿ 


ಈ ಪುರಾಣವನ್ನು ಹೇಳುವವರನ್ನು ಹೊಂದಿದಾಗ್ಯೂ, ಐಹಿಕಾಮುಷ್ಮಿಕಸುಖಗಳನ್ನು 
ಕೊಡುವ ಈ ಪುರಾಣವನ್ನು ಯಾವನು ಕೇಳುವುದಿಲ್ಲವೋ ಅಂಥವನು ಮೂಢನು 
ಮತ್ತು ದೈ ವದಿಂದ ಮೋಸಗೊಳಿಸಲ್ಪಟ್ಟವನು ಅಂದರೆ ಅದೃಷ್ಟಹೀನನು ಎಂದು 
ತಿಳಿಯಬೇಕು. 


ಯಃ ಪ್ರಾಸ್ಯ ಕರ್ಣಯುಗಲಂ ಪಟುಮಾನುಷತ್ವೇ 

ರಾಗೀ ಶೃಣೋತಿ ಸತತಂ ಚ ಪರಾಪವಾದಾನ್‌ । 

ಸರ್ವಾರ್ಥದಂ ರಸನಿಧಿಂ ನಿಮಲಂ ಪುರಾಣಂ 

ನಷ್ಟಃ ಕುತೋನ ಶೃಜುತೇ ಭುವಿ ಮಂದಬುದ್ಧಿಃ ॥೪೩॥ 


ವಿವೇಚಿಸಿ ತಿಳಿಯಲು ಶಕ್ತಿಯುಳ್ಳ ಈ ಮನುಸ್ಯಜನ್ಮದಲ್ಲಿ ಕೇಳಲು ಸಮರ್ಥ 
ವಾವ ಶ್ರೋತ್ರೇಂದ್ರಿಯ (ಕಿವಿ) ವನ್ನು ಹೊಂದಿ ಯಾವಾಗಲೂ ಯಾವನು ಮತ್ತೊ 
ಬ್ಬರ ದೂಷಣಾದಿಗಳನ್ನು ಕೇಳುತ್ತಾನೋ, ಎಲ್ಲಾ ಮನಸ್ಸಿನ ಬಯಕೆಗಳನ್ನು ಸಲ್ಲಿ 
ಸುವ ಆನಂದರೂಪನಾದ ಆತ್ಮನ ಸ್ವರೂಪವನ್ನು ತಿಳಿಸುವ ಭಂಡಾರದ ನಿಧಿಯಂತಿ 
ರುವ, ಪರಿಶುದ್ಧವಾದ ಈ ಮಹಾಪುರಾಣವನ್ನು ಯಾವನು ಕೇಳುವುದಿಲ್ಲವೋ 
ಅಂಥವನು ದಡ್ಡನ್ಕೂ ನಷ್ಟವಾದವನೂ ಹೇಗಾಗುವುದಿಲ್ಲ ಅಂದರೆ ಯಾವನು 
ಇದನ್ನು ಕೇಳುವುದಿಲ್ಲವೋ ಅವನು ಕೇವಲ ದಡ್ಡನೂ ಹೌದು, ಸೌಕರ್ಯಗಳೆಲ್ಲವೂ 
ಇದ್ದರೂ ಪ್ರಯೋಜನವನ್ನು ಪಡೆಯದಿರುವುದರಿಂದ ಎಲ್ಲಾ ವಿಧವಾದ ನಷ್ಟವನ್ನು 
ಹೊಂದಿದವನೂ ಹೌದು ಎಂದು ತಾತ್ಪರ್ಯವು. 


ಇತಿ ಶ್ರೀದೇವೀಭಾಗವತೇ ಮಹಾಪುರಾಣೇ ಪ್ರಹಮಸ್ಕಂಥಧೇ 
ತೃತೀಯೋಧ್ಯಾಯಃ 


ಇಲ್ಲಿಗೆ ಶ್ರೀಜೇವೀಭಾಗವತಮಹಾಪುರಾಣದ ಪ್ರಥಮಸ್ಯಂಧದಲ್ಲಿ 
ಮೂರನೆಯ ಅಧ್ಯಾಯವು ಮುಗಿದುದು. 


॥ ಶ್ರೀರಸ್ತು ॥ 


॥ ಶ್ರೀಃ ॥ 
ಶ್ರೀದೇವೀಭಾಗವತೇ ಮಹಾಪುರಾಣೇ 


ನಮೂ 
ಪ್ರಥಮಸ್ಕಂಧೇ 

| ಚತುರ್ಥೋಂಧ್ಯಾಯಃ ॥ 
ನಾಲ್ಕನೆಯ ಅಧ್ಯಾಯ 


| ಖಷಯ ಊಚುಃ | 


ಸೌಮ್ಯ ವ್ಯಾಸಸ್ಯ ಭಾರ್ಯಾಯಾಂ ಕೆಸ್ಕಾಂ ಜಾತಃ ಸುತಃ ಶುಕಃ । 
ಕಥಂ ವಾ ಕೀದೃಶೋ ಯೇನ ಪಠಿತೇಯಂ ಸುಸಂಹಿತಾ ॥೧॥ 


ಖಯಸಿಗಳು ಸೂತನನ್ನು ಪ್ರಶ್ನೆಮಾಡುತ್ತಾರೆ--ಎಲ್ಫೆ ಸಾಧುವೆ ವ್ಯಾಸ 
ಖುಷಿಯ ಯಾವ ಪತ್ನಿಯಲ್ಲಿ ಶುಕನೆಂಬ ಮಗನು ಹೇಗೆ ಹುಟ್ಟಿದನು ? ಅವನು 
ಎಂಥ ಗುಣಗಳುಳ್ಳವನು? ಅವನು ಈ ರೀತಿಯಾದ ಈ ಒಳ್ಳೆಯ ಸಂಹಿತೆಯನ್ನು 
ಕೇಳಬೇಕಾದರೆ ಸಾಮಾನ್ಯಗುಣವುಳ್ಳವನಲ್ಲ. ಆದುದರಿಂದ ಅವನು ಹುಟ್ಟಿದ ರೀತಿ 
ಮೊದಲಾದುವುಗಳನ್ನು ನಮಗೆ ಹೇಳು. 


ಅಯೋನಿಜಸ್ತ್ವಯಾ ಪ್ರೋಕ್ತಸ್ತ್ರಥಾ ಚಾರಣಿಜಃ ಶುಕೆಃ । 
ಸಂದೇಹೋಸ್ತಿ ಮಹಾಂಸ್ತತ್ರ ಕಥಯಾದ್ಯ ಮಹಾಮತೇ 1೨॥ 


ಎಲ್ಫೈ ಸೂತನೇ, ಶುಕಮುನಿಯು ಅಯೋನಿಜನೆಂಬುದಾಗಿಯೂ, ಅರಣಿ 
ಯಲ್ಲಿ ಹುಟ್ಟಿದವನೆಂಬುದಾಗಿಯೂ ಹೇಳುತ್ತೀಯೆ. ಅಲ್ಲಿ ನಮಗೆ ಒಂದು ದೊಡ್ಡ 
ಸಂಜೇಹವುಂಟಾಗಿದೆ. ಆದ್ದರಿಂದ ನಮಗೆ ಅವನ ಉತ್ಪತ್ತಿಯ ರೀತಿಯನ್ನು 
ಹೇಳು. ಇಲ್ಲಿ ಸಂದೇಹವೇನೆಂದರೆ, ಮನುಷ್ಯನು ಹುಟ್ಟ ಬೇಕಾದರೆ ಶರೀರಕ್ಕೆ ಕಾರಣ 
ವಾದ ಬೀಜವು ಇಲ್ಲದೆ ಆಗುವುದಿಲ್ಲ. ಆ ಬೀಜವು ಅರಣಿಯಲ್ಲಿ ಬರಲು ಕಾರಣವಿಲ್ಲ. 
ಆದ್ದರಿಂದ ಅವನು ಅರಣಿಯಲ್ಲಿ ಜನಿಸಿದುದು ಹೇಗೆ ? ಎಂಬುದು. 


ಸ್ಯಂ. ೧. ಆ. ೪. ದೇವೀಭಾಗವತಮಹಾಪುರಾಣರಿ ೩೫ 


ಗರ್ಭಯೋಗೀ ಶ್ರುತಃ ಪೂರ್ವಂ ಶುಕೋ ನಾಮ ಮಹಾತಪಾಃ । 
ಕಥಂ ಚ ಪಠಿತಂ ತೇನ ಪುರಾಣಂ ಬಹುವಿಸ್ತರಂ Hal 


ಅಲ್ಲದೆ ದೊಡ್ಡ ತಪಸ್ವಿಯಾದ ಆ ಶುಕಮುನಿಯು ಗರ್ಭದಲ್ಲಿರುವಾಗಲೇ 
ಯೋಗಿಯಾಗಿದ್ದ ಕೆಂಬುದಾಗಿ ನಾವು ಕೇಳಿದ್ದೇವೆ. ಹೀಗಿರುವಾಗ ಯೋಗಿಗಳಾದವರಿಗೆ 
ಕಾರ್ಯಾಕಾರ್ಯದ ತಿಳಿವಳಿಕೆಗೆ ಜೀರೆಯವರ ಸಹಾಯವು ಅವಶ್ಯಕವಿಲ್ಲ. ಹೀಗಿ 
ದ್ಹಾಗ್ಯೂ ಈ ವಿಸ್ತಾರವಾದ ಪುರಾಣವನ್ನು ಆ ಶುಕಮುನಿಯು ಹೇಗೆ? ಏಕೆ 
ಓದಬೇಕಾಯಿತು? ಇವೆಲ್ಲವನ್ನೂ ನಮಗೆ ತಿಳಿಸಬೇಕೆಂದು ಕೇಳಿದರು. 


| ಸೂತ ಉವಾಚ ॥ 


ಪುರಾ ಸರಸ್ವತೀತೀರೇ ವ್ಯಾಸಃ ಸತ್ಯವತೀಸುತಃ । 
ಆಶ್ರಮೇ ಕಲವಿಂಕೌ ತು ದೃಷ್ಟ್ವಾ ನಿಸ್ಮಯಮಾಗತಃ ॥೪॥ 


ಸೂತಮುನಿಯು ಹೇಳುತ್ತಾನೆ ಪೂರ್ವದಲ್ಲಿ ಸರಸ್ವತೀನದಿಯ ದಡದಲ್ಲಿ 
ಸತ್ಯವತಿಯ ಪುತ್ರನಾದ ವ್ಯಾಸಖುಷಿಯು ಆಶ್ರಮದಲ್ಲಿ ವಾಸಮಾಡಿಕೊಂಡಿದ್ದಾಗ 
ಒಂದು ದಿನ ಕಲವಿಂಕ (ಗುಬ್ಬಚ್ಚಿ) ದಂಪತಿಗಳನ್ನು ನೋಡಿ ಆಶ್ಚರ್ಯಹೊಂದಿದನು. 


ಜಾತಮಾತ್ರಂ ಶಿಶುಂ ನೀಡೇ ಮುಕ್ತಮಂಡಾನ್ಮನೋಹರಂ । 
ತಾಮ್ರಾಸ್ಯಂ ಶುಭಸರ್ವಾಂಗಂ ಪಿಚ್ಛಾಂಕುರವಿವರ್ಜಿತಂ 1೫ 


ತೌ ತು ಭಕ್ಟ್ಯ್ಯಾರ್ಥಮತ್ಯಂತಂ ರಶ್‌ ಶ್ರಮಪರಾಯಣ್‌ । 
ಶಿಶೋಶ್ಚಂಚುಪುಹೇ ಭಕ್ಷ್ಯಂ ಕ್ಷಿಸಂತೌ ಚ ಪುನಃಪುನಃ ॥೬॥ 


ಆ ದಂಪತಿಗಳು ಆಗತಾನೇ ಮೊಟ್ಟೆಯಿಂದ ಹೊರಟಿದ್ದ ಮರಿಯನ್ನು ತಮ್ಮ 
ಗೂಡಿನಲ್ಲಿಟ್ಟುಕೊಂಡಿದ್ದುವು. ಆ ಮರಿಯು ನೋಡಲು ಬಹಳ ಸುಂದರವಾಗಿತ್ತು. 
ಅದು ಕೆಂಪಾದ ಮುಖವುಳ್ಳದ್ದಾಗಿಯೂ ಪುಚ್ಛವಿಲ್ಲದ್ದಾಗಿ (ಗರಿಗಳಿಲ್ಲದ್ದಾಗಿ) ಯೂ 
ಇತ್ತು. ಬಹಳ ಆಯಾಸಸಪಟ್ಟಿದ್ದ ಆ ಹಕ್ಕಿಗಳು ಆಹಾರ ತೆಗೆದುಕೊಳ್ಳಲಸೇಕ್ಷೆಯುಳ್ಳ 
ವುಗಳಾಗಿದ್ದರೂ ತಾವು ತಿನ್ನುವ ಆಹಾರವನ್ನು ಆ ಮರಿಯ ಕೊಕ್ಕಿನಲ್ಲಿ ಮತ್ತೆ ಮತ್ತೆ 
ಇಡುತ್ತಿದ್ದವು. 

ಅಂಗೇನಾಂಗಾನಿ ಬಾಲಸ್ಯ ಘರ್ಷಯಂತೌ ಮುದಾಸ್ವಿತೌ । 

ಚುಂಬಂತೌ ಚ ಮುಖಂ ಪ್ರೇಮ್ನಾ ಕಲವಿಂಕ್‌ ಶಿಶೋಃ ಶುಭಂ ॥೭॥ 


೩೬ ಸ್ವಂ. ೧. ಅ. ೪. ದೇವೀಭಾಗವತಮುಹಾಪುರಾಣನ 


ಮತ್ತು ಆಕಲವಿಂಕಗಳು ತಮ್ಮ ಅಂಗಗಳಿಂದ ಅದರ ಅವಯವಗಳನ್ನುಜ್ಜು 
ತ್ತಲೂ ಪ್ರೀತಿಯಿಂದ ಅದಕ ಮುಖಕ್ಕೆ ಮುತ್ತಿಡುತ್ತಲೂ ಇದ್ದುವು. 


" ವೀಶ್ಷ್ಯ ಪ್ರೇಮಾದ್ಭುತಂ ತತ್ರ ಬಾಲೇ ಚಟಕಯೋಸ್ತದಾ । 


ವ್ಯಾಸಶ್ಚಿಂತಾತುರಃ ಕಾಮಂ ಮನಸಾ ಸಮಚಿಂತಯತ್‌ Neu 

ಈ ರೀತಿಯಾಗಿ ಆ ಮರಿಯಲ್ಲಿ ಆ ಹಕ್ಕಿಗಳಿಗಿರುವ ಬಹಳವಾದ ಪ್ರೀತಿಯನ್ನು 
ವ್ಯಾಸನು ನೋಡಿ ಚಿಂತೆಯಿಂದ ಕೂಡಿದವನಾಗಿ ಮನಸ್ಸಿನಲ್ಲಿ ಮುಂಡೆ ಹೇಳುವ 
ರೀತಿಯಲ್ಲಿ ಯೋಚಿಸಿದನು. 


ತಿರಶ್ವಾಮಸಿ ಯತ್ಸ್ಪ್ರ್ರೇಮ ಪುತ್ರೇ ಸಮಭಿಲಕ್ಷ್ಯತೇ । 
ಕ೦ ಚಿತ್ರಂ ಯನ್ಮನುಷ್ಯಾಣಾಂ ಸೇನಾಫಲಮಭೀಪ್ಸತಾಂ Ma 


ತಿರ್ಯಕ್ಟ್ರಾಣಿಗಳಾದ ಹಕ್ಕಿಗಳಿಗೂ ಕೂಡ ಮಕ್ಕಳಲ್ಲಿ ಈ ರೀತಿಯಾದ 
ಪ್ರೇಮವು ಕಾಣುತ್ತಲಿದೆ. ಹೀಗಿರುವಲ್ಲಿ ಬುದ್ಧಿವಂತರಾದ ಮಕ್ಕಳು ಹುಟ್ಟಿ ನಮ್ಮ 
ಸೇವೆಮಾಡುತ್ತಾರೆಂದು ಬಯಸುವ ಮನುಷ್ಯರಿಗೆ ಹೆಚ್ಚಾದ ಪ್ರೀತಿಯಿಡಿ ಎಂಬುದೇ 
ನಾಶ್ಚರ್ಯವು? 


ಕಿಮೇತೌ ಚಟಕ್‌ಾ ಚಾಸ್ಯ ನಿವಾಹಂ ಸುಖಸಾಧನಂ । 
ವಿರಚ್ಯ ಸುಖಿನೌ ಸ್ಕಾತಾಂ ದೃಷ್ಟ್ವಾ ವಧ್ವಾ ಮುಖಂ ಶುಭಂ ॥೧೦॥ 


ಈ ಎರಡು ಹಕ್ಕಿಗಳು ಸುಖಕ್ಕೆ ಸಾಧನವಾದ ವಿವಾಹವನ್ನು ಇದಕ್ಕೆ ಮಾಡಿ 
ಸೊಸೆಯ ಮುಖವನ್ನು ನೋಡಿ ಸುಖವನ್ನ ನುಭವಿಸುತ್ತವೆಯೋ ಏನು? 


ಅಥವಾ ವಾರ್ಥಕೇ ಪ್ರಾಪ್ತೇ ಪರಿಚರ್ಯಾಂ ಕರಿಷ್ಯತಿ । 
ಪುತ್ರಃ ಪರಮಧರ್ನಿಷ್ಮಃ ಪುಣ್ಕಾರ್ಥಂ ಕೆಲವಿಂಕಯೋಃ ॥೧೧॥ 


ಹಾಗಲ್ಲದಿದ್ದರೆ ತಮಗೆ ಮುಪ್ಪು ಬರಲು ಈ ಮಗುವು ದೊಡ್ಡದಾದ ಮೇಲೆ 
ಬಹಳ ಧರ್ಮಿಷ್ಠ್ಯನಾಗಿ ಪುಣ್ಯಸಂಪಾದನೆಗಾಗಿ ತಮ್ಮ ಸೇವೆಯನ್ನು ಮಾಡುವುಜಿಂದು 
ಈ ರೀತಿಯಾಗಿ ಮಾಡುತ್ತಿವೆಯೇ? 


ಅರ್ಜಯಿತ್ವಾಃಥನಾ ದ್ರವ್ಯಂ ಸಿತರೌ ತರ್ಪಯಿಷ್ಯತಿ | 
ಅಥವಾ ಪ್ರೇತಕಾರ್ಯಾಣಿ ಕರಿಷ್ಕತಿ ಯಥಾವಿಧಿ ॥೧೨॥ 


ಸ್ಕಂ. ೧. ಅ. ೪. ದೇವೀಭಾಗವತಮಹಾಪುರಾಣಂ ಪಿಸಿ 


ಅಥವಾ ಈ ಮಗನು ದ್ರವ್ಯವನ್ನು ಸಂಪಾದಿಸಿ ತಂದೆತಾಯಿಗಳನ್ನು ತೃಪ್ತಿಪಡಿ 
ಸುತ್ತಾನೆಯೇ? ಹಾಗಲ್ಲದಿದ್ದರೆ ತಂದೆತಾಯಿಗಳು ಸತ್ತಮೇಲೆ ಅವರ ಸದ್ಗ್ಧತಿಗಾಗಿ 
ಮಗನು ಮಾಡಜೇಕಾದ ಶ್ರಾದ್ಧತರ್ಪಣ ಮುಂತಾದ ಶಾಸ್ತ್ರೋಕ್ತವಾಥ ಪ್ರೇತ 
ಕಾರ್ಯವನ್ನು ಮಾಡುತ್ತಾನೆಯೇ? 


ಅಥವಾ 8೦ ಗೆಯಾಶ್ರಾದ್ಧಂ ಗತ್ವಾ ಸಂನಿತರಿಷ್ಯತಿ । 
ನೀಲೋತ್ಸರ್ಗಂ ಚ ವಿಧಿವತ್ಸ್ರಕೆರಿಷ್ಯತಿ ಬಾಲಕಃ ॥೧೩॥ 


ಅಥವಾ ಈ ಬಾಲಕನು ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಂದೆತಾಯಿಗಳಿಗೆ 
ಶ್ರಾದ್ಧಮಾಡುತ್ತಾನೆಯೇ? ಅಥವಾ ಇವನು ನೀಲನಾದ ವೃಷಭವನ್ನು ಪಿತೃಗಳನ್ನು 
ಉದ್ದೇಶಿಸಿ ಬಿಡುತ್ತಾನೆಯೇ? 


ಸಂಸಾರೇ$ತ್ರ ಸಮಾಖ್ಯಾತಂ ಸುಖಾನಾಮುತ್ತಮಂ ಸುಖಂ । 
ಪುತ್ರಗಾತ್ರಸರಿಸ್ತಂಗೋ ಲಾಲನಂ ಚ ವಿಶೇಷತಃ ॥೧೪॥, 


ಈ ಕಾರಣಗಳ ಪೈಕಿ ಯಾವುದೂ ಇಲ್ಲವು. ಆದುದರಿಂದ ಈ ಸಂಸಾರದಲ್ಲಿ 
ನಮಗೆ ದೊರೆಯುವ ಸುಖಗಳಲ್ಲೆ ಲ್ಲಾ ಮಗನ ಶರೀರದ ಆಲಿಂಗನವೂ, ಹೆಚ್ಚಾಗಿ 
ಪ್ರೀತಿಸಿ ಮುದ್ದಾಡಿಸುವುದೂ ಇವುಗಳು ಉತ್ತಮವಾದ ಸುಖಗಳೆನ್ಸಿ ಸಿಕೊಳ್ಳುತ್ತವೆ. 


ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವ ಚ ನೈವ ಚ । 
ಪುತ್ರಾದನ್ಯತರನ್ನಾ ಸ್ತಿ ಪರಲೋಕಸ್ಯ ಸಾಧನಂ ॥೧೫॥ 
ಪುತ್ರಫಿಲ್ಲದವನಿಗೆ ಈ ಲೋಕದ ಸುಖವಾಗಲೀ ಪರಲೋಕದಲ್ಲಿ ಸದ್ಗತಿ 


ಯಾಗಲೀ ಇಲ್ಲವು. ಸ್ವರ್ಗವಂತೂ ದೊರೆಯುವುದೇ ಇಲ್ಲವು. ಪರಲೋಕಕ್ಕೆ ಸಾಧನ 
ವಾದುದು ಪುತ್ರನಿಗಿಂತಲೂ ಮಿಗಿಲಾದುದು ಬೇರೆ ಯಾವದೂ ಇಲ್ಲವೇ ಇಲ್ಲವು. 


ಮನ್ವಾದಿಭಿಶ್ಚ ಮುನಿಭಿರ್ಧರ್ಮಶಾಸ್ತ್ರೇಷು ಭಾಷಿತಂ । 
ಪುತ್ರವಾನ್‌ ಸ್ವರ್ಗೆಮಾಪ್ನೋತಿ ನಾಪುತ್ರಸ್ತು ಕಥಂಚನ ॥೧೬॥ 


ಮನುವೇ ಮೊದಲಾದವರು ಧರ್ಮಶಾಸ್ತ್ರಗಳಲ್ಲಿ ಮಗನುಳ್ಳವನು ಸ್ವರ್ಗವನ್ನು 
ಹೊಂದುತ್ತಾನೆ. ಮಕ್ಕಳಿಲ್ಲದವರಿಗೆ ಹೇಗೂ ಸ್ವರ್ಗವಿಲ್ಲವೆಂದು ಹೇಳಿರುತ್ತಾರೆ. 


೩೮ ಸ್ವಂ. ೧. ಅ ೪. ದೇನೀಭಾಗವತಮಹಾಪುರಾಣಂ 


ದೃಶ್ಯತೇಃತ್ರೆ ಸಮಕ್ಷಂ ತನ್ನಾ ನುಮಾನೇನ ಸಾಧ್ಯತೇ । 
ಪುತ್ರನಾನ್ಮುಚ್ಕತೇ ಪಾಪಾದಾಸ್ತನಾಕ್ಕಂ ಚ ಶಾಶ್ವತಂ ॥೧೭॥ 


ಮಗನು ಅವಶ್ಯವಾಗಿರಲೇಜೇಕೆಂಬುದಕ್ಕೆ ಪ್ರತ್ಯಕ್ಸವೇ ಪ್ರಮಾಣವು. ಅದು 
ಈ ಹಕ್ಕಿಗಳನ್ನು ನೋಡಿದರೇ ತಿಳಿಯುತ್ತದೆ. ಇದನ್ನು ಅನುಮಾನದಿಂದ ಊಹಿಸ 
ಬೇಕಾಗಿಲ್ಲವು. ಮಕ್ಕಳುಳ್ಳವನು ಪಾಪದಿಂದ ಬಿಡುಗಡೆಯಾಗಿ ಶ್ರೇಯಸ್ಸನ್ನು 
ಹೊಂದುತ್ತಾನೆಂಬ ಆಪ್ತವಾಕ್ಯವುು ಈ ವಿಷಯದಲ್ಲಿ ಸತ್ಯವಾದುದು. 


ಆತುರೋ ಮೃತ್ಯುಕಾಲೇಃಪಿ ಭೂಮಿಶಯ್ಯಾಗತೋ ನರಃ । 
ಕರೋತಿ ಮನಸಾ ಚಿಂತಾಂ ದುಃಖಿತಃ ಪುತ್ರವರ್ಜಿತಃ ೧೮॥ 


ಖಾಯಿಲೆಯಿಂದ ನರಳುತ್ತಿದ್ದು ಮರಣಕಾಲವು ಸಮಾಪಿಸಿರುವಾಗಲೂ, 
ಭೂಮಿಯಲ್ಲಿರುವ ಹಾಸಿಗೆಯಲ್ಲಿ ಮಲಗಿರುವ ಮಕ್ಕಳಿಲ್ಲದ ಮನುಷ್ಯನು ದುಃಖವುಳ್ಳ, 
ವನಾಗಿ ಈ ರೀತಿಯಾಗಿ ಯೋಚಿಸುತ್ತಾನೆ. 


ತೆ 


ಧನಂ ಮೇ ವಿಪುಲಂ ಗೇಹೇ ಪಾತ್ರಾಣಿ ವಿನಿಧಾನಿ ಚ । 
ಮಂದಿರಂ ಸುಂದರಂ ಚೈತತ್ಯ್ಕೊಆಸ್ಯ ಸ್ವಾಮಾ ಭವಿಷ್ಯತಿ ॥೧೯॥ 


ನನ್ನ ಮನೆಯಲ್ಲಿ ಬೇಕಾದಷ್ಟು ದ್ರವ್ಯವೂ ಪಾತ್ರೆಪದಾರ್ಥಗಳೂ ಇವೆ. 
ಮನೆಯಾದರೋ ಬಹಳ ಸುಂದರವಾಗಿದೆ. ನಾನು ಮರಣಹೊಂದಿದಲ್ಲಿ ಇದಕ್ಕೆ 
ಯಜಮಾನನು ಯಾವನು ಆಗುವನು? ಎಂಬುದಾಗಿ ಯೋಚಿಸುತ್ತಾನೆ. 

ಮೃತ್ಯುಕಾಲೇ ಮನಸ್ತ ಸ್ಯ ದುಃಖೇನ ಭ್ರೈಮತೇ ಯತಃ । 

ಅತೋಸ್ಕ ದುರ್ಗತಿರ್ನೂನಂ ಭ್ರಾಂತಚಿತ್ತಸ್ಯ ಸರ್ವಥಾ ॥೨೦॥ 

ಮರಣಕಾಲದಲ್ಲಿ ಅಂಥ ಮಕ್ಕಳಿಲ್ಲದವನಿಗೆ ಮನಸ್ಸು ದುಃಖದಿಂದ ಬಹಳ 
ಚಂಚಲವಾಗಿರುತ್ತದೆ. ಹೀಗಿರುವುದರಿಂದ ಭ್ರಾಂತಿಹೊಂದಿದ ಮನಸ್ಸುಳ್ಳ ಅವನಿಗೆ 
ದುರ್ಗತಿಯಲ್ಲದೆ ಬೇರೆ ಸದ್ಧತಿಯಿಲ್ಲವು. 

ಏವಂ ಬಹುವಿಧಾಂ ಚಿಂತಾಂ ಕೃತ್ವಾ ಸತ್ಯವತೀಸುತಃ । 

ನಿಂಶ್ವಸ್ಯ ಬಹುಧಾ ಚೋಷ್ನಂ ನಿಮನಾಃ ಸಂಬಭೂವ ಹ ॥೨೧॥ 

ಈ ರೀತಿಯಾಗಿ ಸತ್ಯವತೀದೇವಿಯ ಮಗನಾದ ವ್ಯಾಸನು ಹಲವು ಬಗೆಯಾಗಿ 
ಯೋಚಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಟ್ಟು ವ್ಯಥೆಯುಳ್ಳ ಮನಸ್ಸುಳ್ಳವನಾದನು. 


ಸ್ಕಂ. ೧. ಅ. ೪. ದೇವೀಭಾಗವತಮಹಾಪುರಾಣಂ ರ 


ವಿಚಾರ್ಯ ಮನಸಾತ್ಯರ್ಥಂ ಕೃತ್ವಾ ಮನಸಿ ನಿಶ್ಚಯಂ । 
ಜಗಾಮ ಚ ತಪೆಸ್ತಪು_೦ ಮೇರುಪರ್ವತಸನ್ನ್ನಿಧಾ ॥೨೨॥ 


ಈರೀತಿಯಾಗಿ ಮನಸ್ಸಿನಲ್ಲಿ ಬಹಳವಾಗಿ ಯೋಚಿಸಿ ಕಡೆಗೆ ನಿಶ್ಚಯ 
ಮಾಡಿಕೊಂಡು ಮೇರುಪರ್ವತದ ತಪ್ಪಲಿನಲ್ಲಿ ತನಸ್ಸುಮಾಡುವುದಕ್ಕಾಗಿ ಹೊರಟು 
ಹೋದನು. 


ಮನಸಾ ಚಿಂತಯಾಮಾಸ ಕಂ ದೇವಂ ಸಮುಪಾಸ್ಮಹೇ । 

ವರಸ್ರದಾನನಿಸುಣಂ ನಾಂಛಿತಾರ್ಥಪ್ರದಂ ತಥಾ ॥೨೩॥ 

ಅಲ್ಲಿ ಮನಸ್ಸಿನಲ್ಲಿ ನನಗೆ ಇಷ್ಟವಾದ ವರವನ್ನು ಕೊಡುವ, ಭಕ್ತರ ಕೋರಿಕೆ 
ಗಳನ್ನು ನೆರವೇರಿಸಬಲ್ಲ, ಯಾವ ದೇವರನ್ನು ಕುರಿತು ತಪಸ್ಸುಮಾಶೋಣ ಎಂದು 
ಯೋಚಿಸಿದನು. 


ವಿಷ್ಣುಂ ರುದ್ರಂ ಸುರೇಂದ್ರಂ ನಾ ಬ್ರಹ್ಮಾಣಂ ಚ ದಿವಾಳೆರೆಂ । 
ಗಣೇಶಂ ಕಾರ್ತಿಕೇಯಂ ಚ ಹಾವಕಂ ವರುಣಂ ತಥಾ ॥೨೪॥ 


ವಿಷ್ಣು, ಶಿವ, ದೇವೇಂದ್ರ, ಬ್ರಹ್ಮ, ಸೂರ್ಯ, ಗಣಪತಿ, ಷಣ್ಮುಖ, ಅಗ್ಲಿ, 
ವರುಣ, ಈ ದೇವತೆಗಳಲ್ಲಿ ಯಾವ ದೇವತೆಯನ್ನು ಕುರಿತು ತಪಸ್ಸುಮಾಡಲಿ. 
ಏನಂ ಚಿಂತಯೆತಸ್ತಸ್ಯ ನಾರದೋ ಮುನಿಸತ್ತಮಃ । 
ಯದೃಚ್ಛಯಾ ಸಮಾಯಾತೋ ವೀಣಾಪಾಣಿಃ ಸಮಾಹಿತಃ ॥೨೫॥ 
ಈ ರೀತಿಯಾಗಿ ವ್ಯಾಸಯಷಿಯು ಯೋಚಿಸುತ್ತಿರಲಾಗಿ ಅಕಸ್ಮಾತ್ತಾಗಿ 
ಯಸಿಪ್ರೇಷ್ಟನಾದ ವೀಣೆಯನ್ನು ಕೈಯಲ್ಲಿ ಧರಿಸಿರುವ ನಾರದಮುನಿಯು ಅಲ್ಲಿಗೆ 
9 
ಬಂದನು. 


ತಂ ದೃಷ್ಟ್ವಾ ಪರಮಪ್ರೀತೋ ವ್ಯಾಸಸ್ಪತ್ಯನತೀಸುತಃ । 
ಕೃತ್ವಾಘಣ್ಯಮಾಸನಂ ದತ್ವಾ ಪಪ್ರಚ್ಛ ಕುಶಲಂ ಮುನಿಂ ॥೨೬॥ 


ಸತ್ಯವತೀದೇನಿಯ ಮಗನಾದ ವ್ಯಾಸನು ಆ ನಾರದಯಷಿಯನ್ನು ನೋಡಿ 
ಬಹಳ ಸಂತೋಷಸಟ್ಟವನಾಗಿ ಆ ಮುನಿಗೆ ಅರ್ಥ್ಯಾಸನಾದಿಗಳನ್ನು ಕೊಟ್ಟು ಉಪ 
ಚರಿಸಿ ಕುಶಲಪ್ರಶ್ನೆ ಯನ್ನು ಮಾಡಿದನು. 


೪೦ ಸ್ಕಂ. ೧. ಅ. ೪. ದೇವೀಭಾಗವತಮಹಾಪುರಾಣಂ 


ಶ್ರುತ್ವಾಥ ಕುಶಲಪ್ರಶ್ನಂ ಪಪ್ರಚ್ಛ ಮುನಿಸತ್ತಮಃ । 

ಚಿಂತಾತುರೋಸಿ ಕೆಸ್ಮಾತ್ರ್ವಂ ದ್ವೈಸಾಯನ ವದಸ್ವ ನೇ ॥೨೭॥ 

ವ್ಯಾಸನ ಕುಶಲಪ್ರಶ್ನೆಯನ್ನು ಕೇಳಿ ನಾರದನು ವ್ಯಾಸನನ್ನು ಕುರಿತು ಎಲೈ 
ವ್ಯಾಸಮುನಿಯೇ, ನಿನ್ನನ್ನು ನೋಡಿದರೆ ಬಹಳ ಚಿಂತೆಯಿಂದ ಕೂಡಿರುವ ಹಾಗೆ 
. ಕಾಣುತ್ತದೆ, ಅದಕ್ಕೆ ಕಾರಣವೇನು ಹೇಳು. 


|| ವ್ಯಾಸ ಉವಾಚ ॥ 


ಅಪುತ್ರಸ್ಯ ಗೆತಿರ್ನಾಸ್ತಿ ನ ಸುಖಂ ಮಾನಸೇ ತತಃ । 
ತದರ್ಥಂ ದುಃಖತಶ್ಚಾಹಂ ಚಿಂತಯಾಮಿ ಪುನಃಪುನಃ ॥೨೮॥ 


ಮಕ್ಕಳಿಲ್ಲದವರಿಗೆ ಗತಿಯಿಲ್ಲವು. ಮನಸ್ಸಿಗೆ ಸುಖವೂ ಇಲ್ಲವು. ಆದುದರಿಂದ 
ಅದಕ್ಟೋಸ್ಫರ ದುಃಖವುಳ್ಳ ನಾನು ಮತ್ತೆ ಮತ್ತೆ ಈ ರೀತಿಯಾಗಿ ಚಿಂತಿಸುತ್ತಿದೇನೆ. 
ಎಂದು ವ್ಯಾಸಯಸಿಯು ಹೇಳಿದನು. 

ತಪಸಾ ತೋಷಯಾಮ್ಯದ್ಯ ಕೆಂ ದೇವಂ ವಾಂಛಿತಾರ್ಥದಂ । 


ಇತಿ ಚಿಂತಾತುರೋಸ್ಮ್ಯದ್ಯ ತ್ವಾಮಹಂ ಶರಣಂ ಗತಃ ॥೨೯॥ 


ನನ್ನ ಅಪೇಕ್ಷೆಯನ್ನು ಸಲ್ಲಿಸುವ ಯಾವ ದೇವರನ್ನು ಕುರಿತು ತಪಸ್ಸನ್ನು 
ಮಾಡಲಿ ಎಂಬ ಆಲೋಚನೆಯಿಂದ ಕೂಡಿರುವ ನಾನು ಈಗ ನಿಮ್ಮನ್ನು ಶರಣು 
ಹೊಂದಿರುತ್ತೀನೆ. 

ಸರ್ವಜ್ಞೋಃಸಿ ಮಹರ್ಷೆೇ ತ್ವಂ ಕಥಯಾಶು ಕೃಪಾನಿಥೇ । 

ಕೆಂ ದೇವಂ ಶರಣಂ ಯಾಮಿ ಯೋ ಮೇ ಪುತ್ರಂ ಪ್ರದಾಸ್ಯತಿ ॥೩೦॥ 


ಎಲ್ಲೆ ನಾರದನ ನೀನು ಎಲ್ಲವನ್ನೂ ತಿಳಿದವನೂ ಮಹರ್ಷಿಯೂ, 
ದಯಾನಿಧಿಯೂ ಆಗಿರುತ್ತೀಯೆ. ಆದುದರಿಂದ ನಾನು ಯಾವ ದೇವರನ್ನು ಶರಣು 
ಹೋಗಲಿ, ಯಾವ ದೇವರು ನನಗೆ ಪುತ್ರನನ್ನು ಕೊಟ್ಟಾನು? ಅದನ್ನು ನನಗೆ 
ಜಾಗ್ರತೆಯಾಗಿ ಹೇಳು. 
| ॥ ಸೂತ ಉವಾಚ ॥ 
ಇತಿ ವ್ಯಾಸೇನ ಪೃಷ್ಟಸ್ತು ನಾರದೋ ಮೇದನಿನ್ಮುನಿಃ । 
ಉವಾಚ ಪರಯಾ ಪ್ರೀತ್ಯಾ ಕೃಷ್ಣಂ ಪ್ರತಿ ಮಹಾಮನಾಃ ॥೩೧ 


ಸ್ಕಂ, ೧. ಅ. ೪. ದೇವೀಭಾಗವತಮಹಾಪುರಾಣಂ ೪೧ 


ಸೂತನು ಹೇಳುತ್ತಾರೆ---ಈ ರೀತಿಯಾಗಿ ವ್ಯಾಸನಿಂದ ಕೇಳಲ್ಪಟ್ಟ, ವೇದ 
ಗಳನ್ನು ತಿಳಿದಿರುವ ಮನನಶೀಲನಾದ ನಾರದನು ಬಹಳ ಪ್ರೀತಿಯಿಂದ ಉದಾರ 
ವಾದ ಮನಸ್ಸುಳ್ಳವನಾಗಿ ಕೃಷ್ಣದ್ವೈಪಾಯನನೆಂಬ ಹೆಸರುಳ್ಳ ವ್ಯಾಸಮುನಿಯನ್ನು 
ಕುರಿತು ಮುಂಜೆ ಹೇಳುವ ರೀತಿಯಲ್ಲಿ ಹೇಳಿದನು. 


॥ ನಾರದ ಉವಾಚ ॥ 


ಪಾರಾಶರ್ಯ ಮಹಾಭಾಗ ಯತ್ತ್ವಂ ಪೃಚ್ಛಸಿ ಮಾಮಿಹ | 
ತನೇವಾರ್ಥಂ ಪುರಾ ಪೃಷ್ಟಃ ಪಿತ್ರಾ ಮೇ ಮಧುಸೂದನಃ ॥೩೨॥ 


ನಾರದನು ಪ್ರತ್ಯುತ್ತರವಾಗಿ ಹೇಳುವನು ಎಲೈ ಪುಣ್ಯಶಾಲಿಯಾದ 
ವ್ಯಾಸನೇ, ನೀನು ನನ್ನನ್ನು ಯಾವ ಪ್ರಶ್ನೆಯನ್ನು ಕೇಳಿದೆಯೋ ಅದೇ ಪ್ರಶ್ನೆಯನ್ನು 
ಪೂರ್ವದಲ್ಲಿ ನನ್ನ ತಂದೆಯಾದ ಬ್ರಹ್ಮನು ವಿಷ್ಣುವನ್ನು ಕೇಳಿದ್ದನು. 


ಧ್ಯಾನಸ್ಥಂ ಚ ಹರಿಂ ದೃಷ್ಟ್ಯಾ ಪಿತಾ ಮೇ ವಿಸ್ಮಯಂ ಗತಃ ! 
ಪರ್ಯಪೈಚ್ಛತ ದೇನೇಶಂ ಶ್ರೀನಾಥಂ ಜಗತಃ ಪತಿಂ EEN 


ನನ್ನ ತಂದೆಯು ಧ್ಯಾನಮಾಡುತ್ತಿದ್ದ ನಿಷ್ಣುವನ್ನು ನೋಡಿ ಬಹಳ ಆಶ್ಚರ್ಯ 
ಗೊಂಡನು. ಆಗಲೇ ಲಕ್ಷಿ (ಪತಿಯೂ, ಲೋಕಕ್ಕೆ ಒಡೆಯನೂ ಅದ ವಿಷ್ಣುವನ್ನು 
ಈ ರೀತಿಯಲ್ಲಿ ಪ್ರಶ್ನೆ ಮಾಡಿದನು. 


ಕೌಸ್ತು ಭೋದ್ಭಾಸಿತಂ ದಿವ್ಯಂ ಶಂಖಚಕ್ರಗದಾಧರಂ । 
ಪೀತಾಂಬರಂ ಚತುರ್ಜಾಹುಂ ಶ್ರೀವತ್ಸಾಂಕಿತವಕ್ಷಸಂ ॥೩೪॥ 


ಕಾರಣಂ ಸರ್ವಲೋಕಾನಾಂ ದೇವದೇವಂ ಜಗದ್ಗುರುಂ । 
ವಾಸುದೇವಂ ಜಗನ್ನಾಥಂ ತಪ್ಯಮಾನಂ ಮಹತ್ತಪಃ ೩೫॥ 


ಕೌಸ್ತುಭಮಣಿಯಿಂದ ಪ್ರಕಾಶಮಾನನಾಗಿಯೂ, ಶ್ರೀಷ್ಠನಾಗಿಯೂ, ಶಂಖ, 
ಚಕ್ರ, ಗದೆ ಇವುಗಳನ್ನು ಧರಿಸಿರುವವನಾಗಿಯೂ, ಪೀತಾಂಬರವನ್ನುಟ್ಟವ 
ನಾಗಿಯೂ, ನಾಲ್ಕು ತೋಳುಗಳುಳ್ಳವನಾಗಿಯೂ, ಶ್ರೀವತ್ಸವೆಂಬ ಮಚ್ಚೆಯ ಗುರುತಿ 
ನಿಂದ ಕೂಡಿದ ಎದೆಯುಳ್ಳವನಾಗಿಯೂ ಇರುವ ಮತ್ತು ಎಲ್ಲ ಲೋಕಗಳಿಗೂ 
ಕಾರಣನೂ ದೇವತೆಗಳಿಗೂ ದೇವನೂ ಜಗತ್ತಿಗೆಲ್ಲಾ ಗುರುವೂ, ವಸುದೇವನ 


೪೨ ಸ್ಕಂ. ೧. ಅ. ೪. ದೇವೀಭಾಗವತಮಹಾಪುರಾಣಂ 


ಮಗನೂ, ಜಗತ್ತಿಗೆಲ್ಲಾ ಒಡೆಯನೂ ಆದ ಉತ್ತಮವಾದ ತಪಸ್ಸನ್ನು ಮಾಡುತ್ತಿರುವ 
ವಿಷ್ಣುವನ್ನು ಪ್ರಶ್ನೆ ಮಾಡಿದನು. 


॥ ಬ್ರಹ್ಮೋವಾಚ ॥ 


ದೇವದೇವ ಜಗನ್ನಾಥ ಭೂತಭವ್ಯಭವತ್ಸ್ರಭೋ | 
ತಪಶ್ಚರಸಿ ಕಸ್ತಾತ್ಮ್ನ ೦ 8೦ ಧ್ಯಾಯಸಿ ಜನಾರ್ದನ ॥೩೬ 


ಫ್ರಿ 


ದೇವತೆಗಳಿಗೂ ದೇವನೂ ಜಗಜೊಡೆಯನೂ, ಹಿಂದಿನ ಮುಂದಿನ ಮತ್ತು ಈಗಿನ 
ವಸ್ತು ಗಳ ಕಾರ್ಯಗಳು ಇವೆಲ್ಲಕ್ಕೂ ಒಡೆಯನೂ ಆದ ವಿಷ್ಣುವೇ, ನೀನು ಏತಕ್ಕಾಗಿ 
ತಪಸ್ಸನ್ನು ಮಾಡುತ್ತಿರುವೆ? ಎಲ್ಫೈ ಜನಾರ್ದನನೇ ನೀನು ಏನನ್ನು ಧ್ಯಾನಿಸುತ್ತಿರುವೆ? 


ವಿಸ್ಮಯೋ$ಯಂ ಮಮಾತ್ಯರ್ಥಂ ತ್ವಂ ಸರ್ವಜಗತಾಂ ಪ್ರಭುಃ | 
ಧ್ಯಾನಯುಂಕ್ತೊ ಸಿ ದೇವೇಶ ಕಿಂಚ ಚಿತ್ರಮತಃ ಪರಂ ॥೩೭॥ 


ಎಲ್ಫೆ ದೇವತೆಗಳ ಒಡೆಯನೇ, ನೀನು ಎಲ್ಲ ಪ್ರಪಂಚಗಳಿಗೂ ಪ್ರಭುವಾಗಿ 
ರುವೆ. ಇಂತಹ ನೀನೂ ತಪಸ್ಸನ್ನು ಮಾಡುತ್ತಿರುವೆ. ಇದಕ್ಕಿಂತಲೂ ಆಶ್ಚರ್ಯಕರ 
ವಾದುದು ಮತ್ತೇನಿರುವುದು? 


ತ್ವನ್ನಾಭಿಕೆನುಲಾಜ್ಞಾತಃ ಕರ್ತಾಹಮಖಲಸ್ಕ ಚ । 
ತ್ವತ್ತಃ ಕೋಪ್ಯಧಿಕೋಸ್ಟ್ಯತ್ರ ತಂ ದೇವಂ ಬ್ರೂಹಿ ಮಾಪತೇ ॥೩೮॥ 


ಎಲೈ ಲಕ್ಷ್ಮೀಕಾಂತನೇ, ನಿನ್ನ ನಾಭಿಕಮಲದಿಂದ ಹುಟ್ಟಿದ ನಾನೇ ಎಲ್ಲ 
ವನ್ನೂ ಸೃಸ್ಟಿಮಾಡುತ್ತಿದ್ದೇನೆ. ಹೀಗಿರುವಲ್ಲಿ ನಿನಗಿಂತಲೂ ಹೆಚ್ಚಾದ ದೇವರು 
ಬೇರೆ ಯಾರು ಇದ್ದಾರೆ? ಆ ದೇವರು ಯಾರೆನ್ನುವುದನ್ನು ನನಗೆ ಹೇಳು, 


ಜಾನಾಮ್ಯಹಂ ಜಗನ್ನಾಥ ತ್ವಮಾದಿಃ ಸರ್ವಕಾರಣಂ । 
ಕರ್ತಾ ಸಾಲಯಿತಾ ಹರ್ತಾ ಸಮರ್ಥಃ ಸರ್ವಕಾರ್ಯಕೃತ್‌ ॥೩೯॥ 


ಎಲ್ಫೆ ಜಗದೊಡೆಯನ ನೀನೇ ಎಲ್ಲಕ್ಕಿಂತ ಮೊದಲಿನವನೂ ಮತ್ತು 
ಎಲ್ಲಕ್ಕೂ ಕಾರಣನೂ, ಸೃಷ್ಟಿಮಾಡುವವನೂ, ಸೃಷ್ಟಿಸಿದ ವಸ್ತುಗಳನ್ನು ಕಾಪಾಡು 
ನವನೂ, ಅವುಗಳ ಕಾರ್ಯವಾದಮೇಲೆ ಎಲ್ಲವನ್ನೂ ಉಪಸಸಂಹಾರಮಾಡುವವನೂ 


ಸ್ಕಂ. ೧. ಆ. ೪. ದೇವೀಭಾಗನತಮಹಾಪುರಾಣಂ ೪ 


ಎಲ್ಲ ಕೆಲಸಗಳನ್ನು ನಿರ್ವಹಿಸುವವನೂ, ಇದೆಲ್ಲಕ್ಕೂ ತಕ್ಕ ಶಕ್ತಿಯುಳ್ಳವನೂ 
ಆಗಿರುವೆ ಎಂಬುದಾಗಿ ನಾನು ತಿಳಿದಿದ್ದೇನೆ. 


ಇಚ್ಛೆಯಾ ತೇ ಮಹಾರಾಜ ಸೃಜಾಮ್ಯಹಮಿದೆಂ ಜಗತ್‌ । 
ಹರಃ ಸಂಹರತೇ ಕಾಲೇ ಸೋಪಿ ಶೇ ವಚನೇ ಸದಾ ॥೪೦॥ 


ಮಹಾಪ್ರಭುವೇ, ನಾನು ಈ ಜಗತ್ತನ್ನು ನಿನ್ನ ಇಚ್ಛೆಯಂತೆ ಸೃಷ್ಟಿಮಾಡು 
ತ್ತೇನೆ. ರುದ್ರನು ಪ್ರಳಯಕಾಲದಲ್ಲಿ ಎಲ್ಲವನ್ನೂ ಉಪಸಂಹಾರಮಾಡುವುದೂ ನಿನ್ನ 
ಮಾತಿನಿಂದಲೇ ಆಗಿದೆ. 


ಸೂರ್ಯೋ ಭ್ರಮತಿ ಚಾಕಾಶೇ ವಾಯುರ್ವಾತಿ ಶುಭಾಶುಭಃ । 
ಅಗ್ನಿಸ್ತಪತಿ ಪರ್ಜನ್ಕೋ ವರ್ಷತೀಶ ತ್ವದಾಜ್ಞಯಾ ol 


ಓ ಪ್ರಭುವೇ, ನಿನ್ನ ಅಪ್ಪಣೆಯಿಂದಲೇ ಸೂರ್ಯನು ಆಕಾಶದಲ್ಲಿ ತಿರುಗು 
ತ್ತಿದ್ದಾ ನೆ. ಅನುಕೂಲವೂ ಪ್ರತಿಕೂಲವೂ ಆದ ಗಾಳಿಯೂ ನಿನ್ನ ಅಪ್ಪಣೆಯಿಂದಲೇ 
ಬೀಸುತ್ತದೆ. ನಿನ್ನ ಆಜ್ಞೆ ಯಂತೆ ಅಗ್ನಿಯು ಉರಿಯುತ್ತದೆ ಮತ್ತು ಪರ್ಜನ್ಯನು 
ಮಳೆಯನ್ನು ಸುರಿಸುತ್ತಾನೆ. 
ತ್ವಂತು ಧ್ಯಾಯಸಿ ಕಂ ದೇನಂ ಸಂಶಯೋಯಂ ಮಹಾನ್ಮಮ | 


ವೆ 
ತ್ವತ್ತಃ ಪರಂ ನ ಪಶ್ಯಾಮಿ ದೇವಂ ವೈ ಭುವನತ್ರಯೇ ॥೪೨॥ 


ಈ ಮೂರುಲೋಕಗಳಲ್ಲಿಯೂ ನಿನಗಿಂತಲೂ ಹೆಚ್ಚಾದ ದೇವರನ್ನು ನಾನು 
ಕಾಣೆನು. ಹೀಗಿದ್ದಾಗ್ಯೂ ನೀನು ಯಾವ ದೇವರನ್ನು ಕುರಿತು ತಪಸ್ಸುಮಾಡು 
ತ್ತಿದ್ದೀಯೆ. ಈ ವಿಷಯದಲ್ಲಿ ನನಗೆ ಡೊಡ್ಡ ಸಂಶಯವುಂಾಗಿದೆ. 


ಕೃಪಾಂ ಕೃತ್ವಾ ವದಸ್ವಾದ್ಯ ಭಕ್ತೋಷಸ್ಮಿ ತನ ಸುವ್ರತ | 
ಮಹತಾಂ ನೈವ ಗೋಪ್ಕಂ ಹಿ ಪ್ರಾಯಃ ಕಿಂಚಿದಿತಿ ಸ್ಮೃತಿಃ ॥೪೩॥ 


ಶಾಸ್ತ್ರ ನಿಯಮಗಳನ್ನು ಪಾಲಿಸುವ ವಿಷ್ಣುವೇ, ನಾನು ನಿನಗೆ ಭಕ್ತನಾಗಿದ್ದೇನೆ. 
ನನಗೆ ದಯವಿಟ್ಟು ಈ ವಿಚಾರವನ್ನು ಹೇಳು. ಬಹುವಾಗಿ ಮಹಾತ್ಮರಾದವರಿಗೆ 
ಗುಟ್ಟಾಗಿಡಬೇಕಾದುದು ಯಾವುದೂ ಇರುವುದಿಲ್ಲವೆಂದು ಧರ್ಮಶಾಸ್ತ್ರವು ಹೇಳುತ್ತದೆ. 


೪೪ ಸ್ಕಂ. ೧. ಆ. ೪. ದೇವೀಭಾಗವತಮಹಾಪುರಾಣಂ 
ತಚ್ಛ್ರುತ್ವಾ ವಚನಂ ತಸ್ಯ ಹರಿರಾಹ ಪ್ರಜಾಪತಿಂ । 
ಶೃಣುಸ್ವೈಕೆಮನಾ ಬ್ರಹ್ಮಂಸ್ಪ್ಯಾಂ ಬ್ರವೀಮಿ ಮನೋಗತಂ ॥೪೪॥ 
ಹೀಗೆ ಹೇಳಿದ ಬ್ರಹ್ಮನ ಆ ಮಾತುಗಳನ್ನು ಕೇಳಿ ವಿಷ್ಣುವು ಅವನನ್ನು 


ಕುರಿತು ಎಲ್ಲೆ ಬ್ರಹ್ಮನೇ, ನನ್ನ ಮನಸ್ಸಿನಲ್ಲಿರುವುದನ್ನು ನಿನಗೆ ಹೇಳುತ್ತೇನೆ. 
ಏಕಾಗ್ರಮನಸ್ಸಿನಿಂದ ಕೇಳುವವನಾಗು. 


ಯದ್ಯಪಿ ತ್ವಾಂ ಶ*ಿವಂಮಾಂಚ ಸ್ಥಿತಿಸೃಷ್ಟ್ಯಂತಕಾರಣಂ | 


ತೇ ಜಾನಂತಿ ಜನಾಸ್ಪರ್ಮೇ ಸದೇನಾಸುರಮಾನುಷಾಃ ॥೪೫॥ 

ದೇವತೆಗಳು, ರಾಕ್ಷಸರು, ಮನುಷ್ಯರು ಮೊದಲಾದ ಸಮಸ್ತಜನರೂ ನಿನ್ನನ್ನೂ 

ನನ್ನನ್ನೂ ಶಿವನನ್ನೂ ಸೃಷ್ಟಿಸ್ಥಿ ತಿಸಂಹಾರಗಳಿಗೆ ಕ್ರಮವಾಗಿ ಕಾರಣರೆಂದು ತಿಳಿದಿದ್ದಾರೆ. 
ಛಲ ತ್ತಾ 


ಸ್ರಷ್ಟಾ ತ್ವಂ ಪಾಲಕೆಶ್ಚಾಹಂ ಹರಃ ಸಂಹಾರಕಾರಈಃ | 
ಕೃತಾಃ ಶಕ್ಟ್ರ್ಯೇತಿ ಸಂತರ್ಕಃ ಕ್ರಿಯತೇ ನೇದಪಾರಗೈಃ ॥೪೬॥ 


ಆದರೆ ವೇದಗಳನ್ನು ಸಂಪೂರ್ಣವಾಗಿ ತಿಳಿದವರು, ನಾವು ಮೂವರೂ ಸೃಷ್ಟಿ 
ಸ್ಥಿತಿ ಉಪಸಂಹಾರ ಕತನ್ಯ ಗಳಾಗಿರುವುದು ಆದಿಶಕ್ತಿಯ ಮಹಿಮೆಯಿಂದ ಎಂದು 
ಊಹಿಸುತ್ತಾರೆ. 

ಜಗತ್ಸಂಜನನೇ ಶಕ್ತಿಃ ತ್ವಯಿ ತಿಷ್ಠತಿ ರಾಜಸೀ । 

ಸಾತ್ತ್ವಿಕೀ ಮಯಿ ರುದ್ರೇ ಚ ತಾಮಸೀ ಪರಿಕೀರ್ತಿತಾ 192 


ಎಲೈ ಬ್ರಹ್ಮನೇ, ನಿನ್ನಲ್ಲಿ ಜಗತ್ತನ್ನು ಸೃಷ್ಟಿಮಾಡಲು ಬೇಕಾದ ರಜೋ 
ಗುಣವೇ ಹೆಚ್ಚಾಗಿರುವ ಶಕ್ತಿಯು ಇದೆ. ನನ್ನಲ್ಲಿ ಸತ್ತ್ವಗುಣವೇ ಪ್ರಢಾನನಾದ 
ಶಕ್ತಿಯು ಸಾಲನಮಾಡುನಾಗ ಇರುತ್ತದೆ. ತನೋಗುಣಪ್ರಧಾನವಾದ ಶಕ್ತಿಯು 
ಈ ಜಗತ್ತನ್ನು ಉಪಸಂಹಾರಮಾಡುವಾಗ ರುದ್ರನಲ್ಲಿ ತೋರುತ್ತದೆ. 


ತಯಾ ವಿರಹಿತಸ್ತ್ಸ್ವಂ ನ ತತ್ಕರ್ಮಕರಣೇ ಪ್ರಭುಃ | 
ನಾಹಂ ಪಾಲಯಿತುಂ ಶಕ್ತಃ ಸಂಹರ್ತುಂ ನಾಪಿ ಶಂಕರಃ !೪೮॥ 


ರಜೋಗುಣವೇ ಪ್ರಧಾನವಾದ ಶಕ್ತಿಯು ನಿನ್ನಲ್ಲಿ ಇಲ್ಲಡಿ ನೀನು ಸೃಷಿ 
ಕಾರ್ಯವನ್ನು ಮಾಡಲಾರೆ. ನಾನು ಸತ್ತ್ವಗುಣಪ್ರಧಾನವಾದ ಶಕ್ತಿಯಿಲ್ಲದೇ 


ಸ್ವಂ. ೧. ಆ. ೪. ಡೇವೀಭಾಗವತಮಹಾಪುರಾಜರಿ vu 


ಇದ್ದರೆ ಪಾಲನೆಯನ್ನು ಮಾಡಲಾರೆನು. ರುದ್ರನು ತಮೋಗುಣವು ಮುಂದಾದ 
ಶಕ್ತಿಯನ್ನು ಬಿಟ್ಟು ಉಪಸಂಹಾರಕಾರ್ಯವನ್ನು ಮಾಡಲಾರನು. 


ತವಧೀನಾ ವಯಂ ಸರ್ವೇ ನರ್ತಾಮಃ ಸತತಂ ವಿಭೋ । 
ಪ್ರತ್ಯಕ್ಲೇ ಚೆ ಸರೋಕ್ಷೇ ಚ ದೃಷ್ಟಾಂತಂ ಶೃಣು ಸುವ್ರತ 1೪೯॥ 


ಎಲೈ ಸರ್ವವ್ಯಾಪಿಯಾದ ಬ್ರಹ್ಮನೇ, ನಾವು ಯಾವಾಗಲೂ ಆ ಶಕ್ತಿಯ 
ಅಧೀನರಾಗಿದ್ದೇವೆ. ಈ ವಿಷಯದಲ್ಲಿ ಪ್ರತ್ಯಕ್ಷವಾದ ಮತ್ತು ಪರೋಕ್ಷವಾದ ದೃಷ್ಟಾಂತ 
ಗಳನ್ನು ಹೇಳುತ್ತೇನೆ ಕೇಳು. 


ಶೇಷೇ ಸ್ವಪಿಮಿ ಸರ್ಯಂಕೇ ಪರತಂತ್ರೋ ನ ಸಂಶಯಃ | 
ತದಧೀನಃ ಸದೋತ್ರಿಷ್ಕೇ ಕಾಲೇ ಕಾಲವಶಂಗತಃ ॥೫೦॥ 


ನಾನು ಪ್ರಲಯಕಾಲದಲ್ಲಿ ಆದಿಶೇಸನೆಂಬ ಮಂಚದ ಮೇಲೆ ಪರಾಧೀನನಾಗಿ 
ಮಲಗುತ್ತೇನೆ. ಅದರಂತೆ ಸೃಷ್ಟಿಯ ಪ್ರಾರಂಭದಲ್ಲಿ ಎಚ್ಚರಗೊಳ್ಳುತ್ತೇನೆ. ಹೀಗೆ 
ಮಲಗುವುದು, ಏಳುವುದು ಆಯಾ ಕಾಲಗಳಲ್ಲಿ ಹೊರಹೊಮ್ಮುವ ಶಕ್ತಿಯ ಅಧೀನ 
ವಾಗಿವೆ. ಆದ್ದರಿಂದ ನಾನೂ ಕಾಲಕ್ಕೆ ಪರತಂತ್ರನಾಗಿಷ್ದೇನೆ. ಇದರಲ್ಲಿ ಸಂದೇಹವಿಲ್ಲವು. 
ಇಲ್ಲಿ ಮಹಾಪ್ರಲಯಕಾಲದಲ್ಲಿ ಬ್ರಹ್ಮನು ಬೇರೆ ಇದ್ದು ಈ ರೀತಿಯಾದ ವಿಷ್ಣುವಿನ 
ಮಲಗುವಿಕೆಯನ್ನು ನೋಡುವುದಿಲ್ಲ. ಆದುದರಿಂದ ಇದು ಸರೋಕ್ಷದೃಷ್ಟಾಂತವು. 


ತಪಶ್ಚರಾಮಿ ಸತತಂ ತಡಥೀನೋಸ್ಮ್ಯಹಂ ಸದಾ । 
ಕದಾಚಿತ್ಸಹ ಲಕ್ಷ್ಮ್ಮ್ಯಾ ಚ ವಿಹರಾಮಿ ಯಥಾಸುಖಂ ॥೫೧॥ 


ನಾನು ಆ ಶಕ್ತಿಗೆ ಅಧೀನನಾಗಿ ಯಾವಾಗಲೂ ತಪಸ್ಸನ್ನು ಮಾಡುತ್ತಿರು 
ತ್ತೇನೆ. ಕೆಲವುವೇಳೆ ಲಕ್ಷ್ಮಿಯೊಡನೆ ಸುಖವಾಗಿ ವಿಹಾರಮಾಡುತ್ತಿರುತ್ತೇನೆ. 


ಕೆದಾಚಿದ್ದಾನವೈಃ ಸಾರ್ಧಂ ಸಂಗ್ರಾಮಂ ಪ್ರಕರೋಮ್ಯಹಂ | 
ದಾರುಣಂ ದೇಹದಮನಂ ಸರ್ವಲೋಕಭಯಂಕರಂ ॥೫೨॥ 


ನಾನು ಆ ಶಕ್ತಿಗೆ ಅಧೀನನಾಗಿಯೇ ಒಂದೊಂದು ವೇಳೆ ರಾಕ್ಷಸರನ್ನು ಎದುರಿಸಿ 
ಶರೀರವನ್ನು ಆಯಾಸಗೊಳಿಸುವ ಎಲ್ಲ ಲೋಕಗಳಿಗೂ ಭಯವನ್ನುಂಟುಮಾಡುವ 
ಮತ್ತು ಘೋರವಾದ ಯುದ್ಧವನ್ನು ಮಾಡುತ್ತೇನೆ. 


೪೬ ಸ್ಯಂ. ೧. ಅ. ೪ ದೇವೀಭಾಗನತಮಹಾಪುರಾಣ6 


ಪ್ರತ್ಯಕ್ಷಂ ತವ ಧರ್ಮಜ್ಞ ತಸ್ಮಿನ್ನೇಕಾರ್ಣವೇ ಪುರಾ । 
ಪಂಚವರ್ಷಸಹಸ್ರಾಣಿ ಬಾಹುಯುದ್ಧಂ ಮಯಾ ಕ್ಸೃತೆಂ ೫೩1 


ಧರ್ಮಗಳನ್ನು ತಿಳಿದಿರುವ ಬ್ರಹ್ಮನೇ, ಪೂರ್ವದಲ್ಲಿ ನಾನು ಈ ಜಗತ್ತೆಲ್ಲವೂ 
ಒಂದೇ ಸಮುದ್ರ ವಾಗಿ ಆಂತರಾಳಿಕವಾದ ಆ ಜಲಪ ಪ್ರಳಯಕಾಲದಲ್ಲಿ ಐದುಸಾವಿರವರ್ಷ 
ಗಳವರೆಗೆ ಬಾಹುಯುದ್ಧವನ್ನು ಮಾಡಿದುದನ್ನು ಪ ಪ್ರತ್ಯಕ್ಷವಾಗಿ ನೋಡಿದ್ದೀಯೆ. 


ತೌ ಕರ್ಣಮಲಜೌ ದುಷ್ಬೌ ದಾನವೌ ಮದಗರ್ನಿತ್‌ । 
ದೇವಜೇವ್ಯಾಃ ಪ್ರಸಾದೇನ ನಿಹತಾ ಮಧುಕ್ಳೆ ಬಾ ॥೫೪॥ 


ಎಲ್ಫೈ ಬ್ರಹ್ಮನೇ, ಆಗ ಕಿವಿಯ ಕೊಳೆಯಿಂದ ಹುಟ್ಟಿದ ಮಧ್ಯು ಕೈಟಭ 
ಎಂಬ ರಾಕ್ಷಸರೊಡನೆ ನಾನು ಅನೇಕವರ್ಷಗಳವರೆಗೆ ಬಾಹುಯುದ್ಧವನ್ನು ಮಾಡಿ 
ಅನಂತರದಲ್ಲಿ ಅವರನ್ನು ಎಲ್ಲ ದೇವತೆಗಳಿಗೂ ಒಡತಿಯಾದ ಆ ಜೀವಿಯ ಅನುಗ್ರಹ 
ದಿಂದ ಸಂಹಾರಮಾಡಿದೆನು. ಈ ವಿಚಾರವನ್ನು ನೀನು ಪ್ರತ್ಯಕ್ಷವಾಗಿ ನೋಡಿದ್ದೀಯೆ. 


ತದಾತ್ವಯಾನ ಕ೦ ಜ್ಞಾತಂ ಕಾರಣಂ ತು ಪರಾತ್ಸರಂ । 
ಶಕ್ತಿರೂಪಂ ಸಾಧ: ಕಿಂ ಪೃ ಚ್ಛ ಸಿ ಪುನಃ ಪುನಃ ॥೫೫॥ 


ಮೊದಲು ನಾನು ಮಧುಕೈಟಭರೊಡನೆ ಯುದ್ಧಮಾಡುತ್ತಿದ್ದಾಗ ನನ್ನ 
ಬಲವು ಕಡಮೆಯಾದ ಸಮಯದಲ್ಲಿ ಮಧುಕೈಟಭರಿಗೆ ವ್ಯಾಮೋಹವನ್ನು ಂಟು 
ಮಾಡಿ ನನ್ನಲ್ಲಿ ಬಲವನ್ನು ಕೊಟ್ಟು ಮಧುಕೈಟಭರ ನಾಶಕ್ಕೂ, ಸಕಲಜಗತ್ತಿಗೂ 
ಕಾರಣವಾದ ಆ ಶಕ್ತಿಯ ಮಹಿಮೆಯನ್ನು ನೀನು ನೋಡಲಿಲ್ಲವೇ? ಹೀಗಿದ್ದಾಗ್ಯೂ 
ಮತ್ತೆಮತ್ತೆ ನನ್ನನ್ನು ಏಕೆ ಕೇಳುತ್ತೀಯೆ? 


ಯದೀಚ್ಛಾ ಪುರುಷೋ ಭೂತ್ವಾ ನಿಚರಾಮಿ ಮಹಾರ್ಣವೇ । 
ಕೆಚ್ಛಪಃ ಕೋಲಸಿಂಹಶ್ಚ ನಾಮನಶ್ಚ ಯುಗೇ ಯುಗೇ ॥೫೬॥ 


ಆ ಆದಿಶಕ್ತಿಯ ಇಚ್ಛೆಯುಂಟಾದರೆ ಮಣಿದಿ ್ರೀಪದಲ್ಲಿ ಪ್ರೀರೂಪದಿಂದಿದ್ದ 
ನಾನು ಪುನಃ ಪುರುಸನಾಗಿ ಮಹಾಸಾಗರದ ನೀರಿನಲ್ಲಿ ನ ತ್ಸಾ ವತಾರವನ್ನು ಪಡೆದು 
ಸಂಚಾರಮಾಡುತ್ತೀನೆ. ಅನಂತರ ಆಮೆಯ ರೂಪವುಳ್ಳವನಾಗುತ್ತೇನೆ. ಆಮೇಲೆ 
ವರಾಹರೂಪವನ್ನು ತಾಳುತ್ತೇನೆ. ಅನಂತರದಲ್ಲಿ ವಾಮನನಾಗುತ್ತೇನೆ. ಈರೀತಿ 


ಸ್ವಂ. ೧. ಆ. ೪. ದೇನೀಭಾಗವತಮಹಾಪುರಾಣರಿ ೪೭ 


ಯಾಗಿ ಪ್ರತಿಯುಗದಲ್ಲಿಯೂ ಒಂದೊಂದು ರೂಪವುಳ್ಳವನಾಗುತ್ತಾ ಆಯಾ ಕಾರ್ಯ 
ಗಳನ್ನು ನಿರ್ವಹಿಸುತ್ತೇನೆ. 


ನ ಕಸ್ಯಾಪಿ ಪ್ರಿಯೋ ಲೋಕೆ ತಿರ್ಯಗ್ಯೋನಿಷು ಸಂಭೆವಃ । 
ನಾಭವಂ ಸ್ವೇಚ್ಛಯಾ ವಾಮೇ ವರಾಹಾದಿಷು ಯೋನಿಷು. ॥೫೭॥ 


ಲೋಕದಲ್ಲಿ ಯಾರಿಗೂ ತಿರ್ಯಕ್ಟ್ರಾಣಿಗಳ ಜನ್ಮದಲ್ಲಿ ಹುಟ್ಟುವಿಕೆಯು 
ಇಷ್ಟವಾಗುವುದಿಲ್ಲ. ಹೀಗಿದ್ದಾಗ್ಯೂ ನಾನು ವರಾಹವೇ ಮೊದಲಾದ ಪ್ರಾಣಿಗಳ 
ವಿಕಾರಗಳಾದ ದೇಹಗಳಲ್ಲಿ ನನ್ನ ಇಚ್ಛೆಯಿಂದಲೇ ನಾನು ಹುಟ್ಟುವುದಿಲ್ಲವು. 


ನಿಹಾಯ ಲಕ್ಸ್ಟ್ಮ್ಮಾ ಸೆಹ ಸಂವಿಹಾರಂ 
ಕೋ ಯಾತಿ ಮತ್ಸ್ಯುದಿಷು ಹೀನಯೋನಿಷು । 
ಶಯ್ಯಾಂ ಚೆ ಮುಕ್ತ್ವಾ ಗರುಡಾಸನಸ್ಥಃ 


ಕೆರೋತಿ ಯುದ್ಧಂ ವಿಪುಲಂ ಸ್ವತಂತ್ರಃ ॥೫೮॥ 
ಲೋಕದಲ್ಲಿ ಸ್ವತಂತ್ರನಾದ ಯಾವ ಪುರುಷನು ತಾನೆ ಎಲ್ಲ ಸುಖಸಾಮಗ್ರಿ 
ಗಳನ್ನೂ ಬಿಟ್ಟು ಕಷ್ಟಪಡುತ್ತಾನೆ ? ನಾನಾದರೋ ಪರಾಧೀನನಾಗಿ ಎಲ್ಲಾ ಕೆಲಸ 
ಗಳನ್ನೂ ಮಾಡಬೇಕಾಗಿದೆ. ನಾನು ಸ್ವತಂತ್ರನಾಗಿದ್ದಪಕ್ಷದಲ್ಲಿ ಲಕ್ಷ್ಮಿಯ ಜೊತೆ 
ಯಲ್ಲಿ ವಿಹಾರಮಾಡುವುದನ್ನು ಬಿಟ್ಟು ಮತ್ಸ್ಯ್ಯಾದಿಕೀಳುಜಾತಿಯ ದೇಹಗಳಲ್ಲಿ 
ಹುಟ್ಟುತ್ತಿದ್ದ ನೇ ? ಸುಖವಾದ ಹಾಸಿಗೆಯನ್ನು ಬಿಟ್ಟು ಗರುಡನ ಮೇಲೆ ಹತ್ತಿ 
ಘೋರವಾದ, ಬಹುಕಾಲದವರೆಗೆ ಹೆಚ್ಚಿದ ಯುದ್ಧವನ್ನು ಮಾಡುತ್ತಿದ್ದೆನೇ? 
ಆದುದರಿಂದ ನಾನು ಸ್ವತಂತ್ರನಲ್ಲನು. ಆ ಶಕ್ತಿಗೆ ಅಧೀನನು. 


ಪುರಾ ಪುರಸ್ತೇಃಜಶಿರೋ ಮದೀಯಂ 

ಗತಂ ಧನುರ್ಜಾಸ್ಪಲನಾತ್ಮ್ವಚಾಪಿ । 

ತ್ವಯಾ ತದಾ ವಾಜಿಶಿಕೋ ಗೃಹೀತ್ವಾ 

ಸಂಯೋಜಿತಂ ಶಿಲ್ಪಿವಕೇಣ ಭೂಯಃ ॥೫೯॥ 


ಓ ಬ್ರಹ್ಮನೇ, ಪೂರ್ವಕಾಲದಲ್ಲಿ ನಿನ್ನ ಎದುರಿಗೇ ನಾನು ಧನುಸ್ಸಿನ ಹೆಜಿಯ 
ಹಗ್ಗವನ್ನು ಎಳೆದು ಕಟ್ಟುತ್ತಿದ್ದಾಗ ಕೈಜಾರಿ ಅದು ಮಿಡಿದು ನನ್ನ ತಲೆಯು ಎಲ್ಲಿಯೋ 


ಭಲ ಸ್ಕಂ, ೧. ಅ. ೪. ದೇವೀಭಾಗನತಮಹಾಪುರಾಣ6 


ಕಾಣದೆ ಹಾರಿಯೋಯಿತು. ಆಗ ನೀನು ಚತುರನಾದ ಶಿಲ್ಲಿಯಾದುದರಿಂದ ಕುದುರೆಯ 
ತಲೆಯನ್ನು ತಂದು ಕುತ್ತಿಗೆಯ ಮೇಲೆ ಪುನಃ ಸೇರಿಸಿದೆ. 


ಹೆಯಾನನೋಆಹಂ ಪರಿಕೀರ್ತಿತಶ್ಚೆ 

ಪ್ರತ್ಯಶ್ಷನೇತತ್ತವ ಲೋಕಕರ್ತಃ । 

ನಿಡಂಬನೇಯಂ ಕಲ ಲೋಕಮಥ್ಥೇ 

ಕೆಥಂ ಭನೇದಾತ್ಮಸರೋ ಯದಿ ಸ್ಕಾಂ ॥೬೦॥ 


ಆಗಿನಿಂದ ನಾನು ಕುದುರೆಯ ಶಲೆಯಿಂದ ಕೂಡಿ ಹಯಾನನ ಅಥವಾ 
ಹಯಗ್ರೀವನೆನಿಸಿಕೊಂಡೆನು. ಈ ವಿಚಾರವನ್ನು ನೀನು ಪ್ರತ್ಯಕ್ಷನಾಗಿ ನೋಡಿ 
ತಿಳಿದಿದ್ದೀಯೆ. ಈ ರೀತಿಯಾಗಿ ನಡೆದುದು ಈ ಲೋಕದಲ್ಲಿ ಪರಾಧೀನತೆಯ 
ಗುರುತಲ್ಲವೇ ? ಹಾಗಲ್ಲಡೆ ನಾನು ಸ್ವತಂತ್ರನಾಗಿದ್ದಲ್ಲಿ ಇಂತಹ ನಡೆವಳಿಕೆಯು 
ಹೇಗೆ ಸಂಭವಿಸೀತು ? ಆದುದರಿಂದ ನಾನು ಸ್ವತಂತ್ರನಲ್ಲವು. 


ತಸ್ಮಾನ್ನಾಹಂ ಸ್ವತಂತ್ರೊಆಸ್ಮಿ ಶಕ್ಷ್ಯೈಧೀನೊಟಸ್ಮಿ ಸರ್ವಥಾ । 
ತಾಮೇವ ಶಕ್ತಿಂ ಸತತಂ ಧ್ಯಾಯಾಮಿ ಚೆ ನಿರಂತರಂ ॥೬೧॥ 


ಆದುದರಿಂದ ಎಲೈ ಬ್ರಹ್ಮನೇ, ನಾನು ಸ್ವತಂತ್ರನಾಗಿರಡೆ ಎಲ್ಲದರಲ್ಲೂ ಆ ಆದಿ 
ಶಕ್ತಿಯ ಅಧೀನನಾಗಿದ್ದೇನೆ. ಅಂಥ ಶಕ್ತಿಯನ್ನು ನಾನು ಯಾವಾಗಲೂ ಢ್ಯಾನ 
ಮಾಡುತ್ತಿರುತ್ತೇನೆ. 


ನಾತಃ ಪರತರಂ ಕಿಂಚಿಜ್ಞಾನಾಮಿ ಕಮಲೋದ್ಭವ । 


ಎಲೈ ಬ್ರಹ್ಮನೇ ಆ ಶಕ್ತಿಗಿಂತಲೂ ಹೆಚ್ಚಿನದಾದ ಬೇರಿ ಯಾವುದೊಂದು 
ವಸ್ತುವನ್ನೂ ನಾನು ಕಾಣೆನು. i 


॥ ನಾರದ ಉವಾಚ ॥ 
ಇತ್ಯುಕ್ತೆಂ ವಿಷ್ಣುನಾ ತೇನ ಸದ್ಮಯೋನೇಸ್ತು ಸನ್ನಿಧೌ ॥೬ ೨॥ 


ನಾರದನು ಹೇಳುತ್ತಾನೆ--ಎಲೈ ವ್ಯಾಸನ ಈ ರೀತಿಯಾಗಿ ವಿಷ್ಣುವು 
ಬ್ರಹ್ಮನ ಸಮಾಪದಲ್ಲಿ ಹೇಳಿದನು, 


| ಸ್ಕಂ. ೧. ಆ. ೪. ದೇವೀಭಾಗವತಮಸಾಪುರಾಣಿಂ ೪ 
ತೇನ ಚಾಪ್ಯಹಮುಕ್ತೋಸಸ್ಮಿ ತಥೈವ ಮುನಿಪುಂಗವ । 


ತಸ್ಮಾತ್ರ್ವಮನಸಿ ಕಲ್ಯಾಣ ಪುರುಷಾರ್ಥಾಸ್ತಿಹೇತವೇ ೬ ೩ 


ಹ ಶ್ರೇಷ್ಠನಾದ ಮುರಿಯೇ, ಆ ಬ್ರಹ್ಮನು ನನಗೂ ಹೀಗೆ ಹೇಳಿದನು. 


ಆದುದರಿಂದ ಎಲೈ ಮಂಗಳಕರನೇ, ನೀನೂ ಕೂಡ ಒಳ್ಳೆಯ ಪುರುಷಾರ್ಥವನ್ನು 
ಹೊಂದಬೇಕಾದರೆ ಆ ದೇವಿಯನ್ನು ಪೂಜಿಸು. 


ಅಸಂಶಯಂ ಹೃದಂಭೋಜೇ ಭಜ ದೇವೀಪದಾಂಬುಜಂ । 


ಸರ್ವಂ ದಾಸ್ಯತಿ ಸಾ ದೇನೀ 'ಯದ್ಯದಿಷ್ಟಂ ಭವೇತ್ವವ ॥೬೪॥ 


ನೀನೂ ಕೂಡ ಸಂದೇಹನಡದೆ ಬೊಗ್ಗಿದ ಕಮಲದಂತಿರುವ ನಿನ್ನ ಹೃದಯ 
ದಲ್ಲಿ ಆ ದೇವಿಯ ಪಾದಕಮಲಗಳನ್ನು ಧ್ಯಾನಮಾಡು. ಅದರಿಂದ ಸಂತುಷ್ಟ 


ಳಾದ ದೇವಿಯು ನಿನಗೆ ಯಾವಯಾವುದು ಇಷ್ಟವೋ ಅದೆಲ್ಲವನ್ನೂ ಕರುಣಿಸುವಳು 
ಎಂಬುದಾಗಿ ನಾರದಮುನಿಯು ವ್ಯಾಸನಿಗೆ ಹೇಳಿದನು. 


॥ ಸೂತ ಉವಾಚ ॥ 
ನಾರದೇನೈನಮುಕ್ತಸ್ತು ವ್ಯಾಸಃ ಸತ್ಯವತೀಸುತಃ | 


ದೇವೀಷಾದಾಬ್ನನಿಷ್ಣಾತಸ್ತಪಸೇ ಪ್ರಯಯ್‌ ಗಿರ್‌ 1೬೫॥ 


ಸೂತನು ಹೇಳುತ್ತಾನೆ.--ಓ ಖಷಿಗಳಿರಾ, ಈ ರೀತಿಯಾಗಿ ನಾರದನು 
ಹೇಳಿದ ಅನಂತರದಲ್ಲಿ ವ್ಯಾಸಯಸಿಯು ದೇವಿಯ ಪಾದಾರವಿಂದಗಳಲ್ಲಿ' ಭಕ್ತಿಯುಳ್ಳವ 
ನಾಗಿ ಆ ಪರ್ವತದಲ್ಲಿ ತಪಸ್ಸನ್ನು ಮಾಡುವುದಕ್ಕಾಗಿ ಹೊರಟುಹೋದನು. 


ಇತಿ ಶ್ರೀಡೇನೀಭಾಗವತೇ ಮಹಾಪುರಾಣೇ 'ಪ್ರಥಮಸ್ಯಂಥೇ 
ಚತುರ್ಥೋಃಧ್ಯಾಯಃ. 


ಇಲ್ಲಿಗೆ ಶ್ರೀಡೇವೀಭಾಗವತಮಹಾಪುರಾಣದ ಪ್ರಥಮಸ್ಸಂಧದಲ್ಲಿ 
ನಾಲ್ಕನೆಯ ಅಧ್ಯಾಯವು ಮುಗಿದುದು. 


॥ ಶ್ರೀಃ ॥ 
ಅಥ ದೇವೀಭಾಗವತೇ ಮಹಾಪುರಾಣೇ 


ಹ 


ಥಮಸ್ಕಂಧೇ 
|| ಕ || 
ಐದನೆಯ ಅಧ್ಯಾಯವು 
॥ ಖಷಯ ಊಚುಃ ॥ 
ಸೂತಾಸ್ಮಾಕಂ ಮನಃ ಕಾಮಂ ಮಗ್ನಂ ಸಂಶಯಸಾಗರೇ । 
ಯಥೋಕ್ತಂ ಮಹದಾಶ್ಚರ್ಯಂ ಜಗದ್ವಿಸ್ಮಯಕಾರಕಂ nol 


ಯನ್ಮೂರ್ಥಾ ಮಾಧವಸ್ಕಾಪಿ ಗತೋ ದೇಹಾತ್ಪುನಃ ಪರಂ। 1 
ಹಯಗ್ರೀವನಸ್ತಶೋ ಜಾತಃ ಸರ್ವಕರ್ಕಾ ಜನಾರ್ದನಃ ॥೨॥ 


ಹುಸಿಗಳು ಹೇಳುತ್ತಾರೆ--ಎಲ್ಫೈ ಸೂತನೇ, ನಮ್ಮ ಮನಸ್ಸು ಬಹಳವಾಗಿ 
ಸಂದೇಹವೆಂಬ ಸಮುದ್ರದಲ್ಲಿ ಮುಳುಗಿದೆ. ನೀವು ಹೇಳಿದ ನಿಚಾರವು ಜಗತ್ತಿಗೆ 
ಆಶ್ಚರ್ಯವನ್ನು ಟುಮಾಡುವುದಾಗಿದೆ. ಅದು ಯಾವುದೆಂದರೆ, ವಿಷ್ಣುವಿನ ತಲೆಯೂ 
ಕೂಡ ಶರೀರವನ್ನು ಬಿಟ್ಟು ಬೇರೆ ಹೋಗಿ, ಸರ್ವಕರ್ತನಾದ ವಿಷ್ಣುವೂ ಕುದುರೆಯ 
ತಭೆಯುಳ್ಳವನಾದನು, ಎಂಬುದು. 


ನೇದೋಪಿ ಸ್ತೌತಿ ಯಂ ದೇವಂ ದೇವಾಃ ಸರ್ವೇ ಯದಾಶ್ರಯಾಃ । 
ಆಡಿದೇವೋ ಜಗನ್ನಾಥ ಸರ್ವಕಾರಣಕಾರಣಃ Wal 


ತಸ್ಯಾಪಿ ವದನಂ ಛಿನ್ನಂ ಜೈನಯೋಗಾತ್ಮಥೆಂ ತದಾ । 
ತತ್ಸರ್ವಂ ಕೆಥಯಾಶು ತ್ವಂ ವಿಸ್ತರೇಣ ಮಹಾಮತೇ ॥೪॥ 
ಯಾವ ದೇವನನ್ನು ವೇದಗಳು ಸ್ತೋತ್ರಮಾಡುತ್ತಿವೆಯೋ, ಎಲ್ಲ ದೇವತೆ 


ಗಳೂ ಯಾರ ಆಶ್ರಯದಿಂದ ಬದುಕುತ್ತಿದ್ದಾರೆಯೋ, ಯಾವನು ಎಲ್ಲಕ್ಕೂ ಮೊದಲನೆ 
ಯವನಾಗಿ ಜಗತ್ತಿಗೆಲ್ಲಾ ಒಡೆಯನಾಗಿ, ಕಾರಣವಾದ ವಸ್ತುಗಳಿಗೂ ಕಾರಣನಾಗಿ 


ಸ್ವಂ. ೧. ಆ. ೫. ಡೇವೀಭಾಗನತಮಹಾಪುರಾಣಿರ : ಹಿ 


ದ್ದಾನೆಯೋ, ಅಂಥ ವಿಷ್ಣುವಿನ ತಲೆಯೂ ಕೂಡ ದೈವಯೋಗದಿಂದ ಹೇಗೆ ಕತ್ತರಿಸಿ 
ಹೋಯಿತು ? ಅಂಥ ಕಥೆಯನ್ನು ಎಲ್ಫೆ ತುಂಬ ತಿಳಿವಳಿಕೆಯುಳ್ಳ ಸೂತನೇ, 
ನಮಗೆ ವಿಸ್ತಾರವಾಗಿ ಎಲ್ಲವನ್ನೂ ಹೇಳಬೇಕು ಎಂದು ಕೇಳಿದರು. 


॥ ಸೂತ ಉವಾಚ ॥ 


ಶೃಣ್ವಂತು ಯಷಯಸ್ಸರ್ನೇ ಸಾನಧಾನಾಸ್ಸಮಂತತಃ । 
ಚರಿತಂ ದೇವಜೇವಸ್ಯ ನಿಷ್ಣೋಃ ಪರಮತೇಜಸಃ TET 


ಸೂತನು ಹೇಳಿದನು--ಎಲ್ಫೈ ಖಸಿಗಳಿರ್ಯಾ ಎಲ್ಲಾ ಭಾಗದಲ್ಲೂ ಸ್ಥಿರವಾದ 
ಮನಸ್ಸುಳ್ಳವರಾಗಿ, ಹೆಚ್ಚಾದ ತೇಜಸ್ಸುಳ್ಳ ದೇವದೇವನಾದ ಆ ವಿಷ್ಣುವಿನ ಚರಿತ್ರೆ 
ಯನ್ನು ಕೇಳಿರಿ. 


ಕೆದಾಚಿದ್ದಾರುಣಂ ಯುದ್ಧಂ ಕೃತ್ವಾ ದೇವಃ ಸನಾತನಃ । 
ದಶನರ್ಷಸಹಸ್ರಾಣಿ ಪರಿಶ್ರಾಂತೋ ಜನಾರ್ದನಃ ॥೬॥ 


ಯಾವಾಗಲೂ ಮೂರು ಕಾಲಗಳಲ್ಲೂ ಇರುವವನಾದ, ದೇವನಾದ, ಜ್ಞಾನ 
ಜ್ಯೋತಿಸ್ವರೂಪನಾದ್ಕ ಆ ವಿಷ್ಣುವು ಒಂದಾನೊಂದು ಸಮಯದಲ್ಲಿ ಹತ್ತುಸಾವಿರ 
ವರ್ಷಗಳು ರಾಕ್ಷಸರ ಮೇಲೆ ಘೋರವಾದ ಯುದ್ಧವನ್ನು ಮಾಡಿ ಬಳಲಿದನು. 


ಸಮೇ ದೇಶೇ ಶುಭೇ ಸ್ಥಾನೇ ಕೃತ್ವಾ ಪದ್ಮಾಸನಂ ವಿಭುಃ । 
ಅವಲಂಬ್ಯ ಧನುಸ್ಸಜ್ಯಂ ಕಂಠದೇಶೇ ಧರಾಸ್ಥಿತಂ ॥೭॥ 


ಆಗ ವಿಷ್ಣುವು ಹಳ್ಳದಿಣ್ಣೆಗಳಿಲ್ಲಡಿ ಸಮನಾಗಿಯೂ, ಪರಿಶುದ್ಧವಾಗಿಯೂ 
ಇರುವ ಸ್ಥಳದಲ್ಲಿ ಹೆಡೆಯೇರಿಸಿ ಕಟ್ಟಿದ್ದ ಧನುಸ್ಸನ್ನು ತನ್ನ ಕುತ್ತಿಗೆಗೆ ಒರಗಿಸಿ 
ಕೊಂಡು ಪದ್ಮಾಸನ ಹಾಕಿಕೊಂಡು ಕುಳಿತುಕೊಂಡನು. 


ದತ್ವಾ ಭಾರಂ ಧನುಸ್ಕೋಟ್ಯಾಂ ನಿದ್ರಾಮಾಪ ರಮಾಪತಿಃ । 
ಶ್ರಾಂತತ್ವಾದ್ದೈನಯೋಗಾಚ್ಚ ಜಾತಸ್ತತ್ರಾತಿನಿದ್ರಿತಃ ॥೮॥ 


ಆಗ ತನ್ನ ಶರೀರದ ಭಾರವನ್ನೆಲ್ಲಾ ಧನುಸ್ಸಿನ ಮೇಲಿಟ್ಟು ಫಿದ್ದೆಹೋದನು. 
ಬಹಳ ಬಳಲಿದ್ದು ದರಿಂದಲೂ, ದೈವಯೋಗದಿಂದಲೂ ಅವನಿಗೆ ಗಾಢವಾದ ನಿದ್ರೆಯು 
ಬಂದಿತು, 


೫೨ , ಸ್ಕೆಂ. ೧. ಆ. ೫. ದೇವೀಭಾಗವತಮಹಾಪುರಾಣಿತಿ 


ತದಾ ಕಾಲೇನ ಕ8 ಯೆತಾ ದೇವಾಃ ಸರ್ವೇ ಸವಾಸವಾಃ । 


ಬ ಬ್ರಹ್ಮೇಶಸಹಿತಾಃ ಸರ್ವೇ ಯಜ್ಞಂ ಕರ್ತುಂ ಸಮುವ್ಯತಾಃ ॥೯॥ 


ಆ ಸಮಯದಲ್ಲಿ ಸ್ವಲ್ಪಕಾಲ ಕಳೆದ ಮೇಲೆ, ಬ್ರಹ್ಮನಿಂದಲೂ ಈಶ್ವರ 
ನಿಂದಲೂ ಇಂದ್ರನಿಂದಲೂ ಕೂಡಿದವರಾಗಿ ದೇವತೆಗಳೆಲ್ಲರೂ ಒಂದು ವಿಶೇಷಯಾಗ 
ವನ್ನು ಮಾಡಲುಪಕ್ರಮಿಸಿದರು. 


ಗತಾಃ ಸರ್ವೇಈಥ ವೈಕುಂಠಂ ದ್ರಷ್ಟುಂ ದೇವಂ ಜನಾರ್ದನಂ | , 
ದೇವಕಾರ್ಯಾರ್ಥಸಿದ್ಧ್ಯರ್ಥಂ ಮಖಾನಾಮಧಿಪಂ ಪ್ರಭುಂ ॥೧೦॥ 


ಆಗ ದೇವತೆಗಳ ಕಾರ್ಯದ ಫಲಸಿದ್ಧಿಗಾಗಿ ಯಜ್ಞಗಳಿಗೆಲ್ಲಾ ಯಜಮಾನನಾದ, 
ದುಷ್ಟರನ್ನು ನಿಗ್ರಹಿಸುವ, ತೇಜಸ್ವಿಯೂ, ದಕ್ಷನೂ ಆದ ವಿಷ್ಣುವನ್ನು ನೋಡಲು 
ಎಲ್ಲರೂ ವೈಕುಂಠಕ್ಕೆ ಹೋದರು. 


ಅದೃಷ್ಟ್ವಾ ತಂ ತದಾ ತತ್ರ ಜ್ಞಾನದೃಷ್ಟ್ವಾ ನಿಲೋಕ್ಯ ತೇ । 
ಯತ್ತೇ ಭಗವಾನ್ವಿಷ್ಣುರ್ಜಗ್ಮುಸ್ತತ್ರ ತದಾ ಕ noon 


ಅಲ್ಲಿ ವಿಷ್ಣುವಿಲ್ಲದಿರಲು ಜ್ಞಾ ನದ ೈಷ್ಟಿಯಿಂದ ವಿಷ್ಣುವು ಇರುವ ಸ್ನ ಸ್ಥಳವನ್ನು 
ತಿಳಿದು ಆ ದೇವತೆಗಳೆಲ್ಲರೂ ಅಲ್ಲಿಗೆ ಹಃ 


ದದೃಶುಸ್ತೇ ತದೇಶಾನಂ ಯೋಗನಿದ್ರಾನಶಂ ಗತಂ । 
ನಿಜೇತನ: ವಿಭುಂ ನಿಷ್ಣುಂ ತತ್ರಾ&೩8ಸಾಂಚಕ್ರಿರೇ ಸುರಾಃ nos 


ಎಲ್ಲಕ್ಕೂ ಒಡೆಯನಾದ, ಸರ್ವವ್ಯಾಪಿಯಾದ, ಯೋಗನಿದ್ರಿಗೆ ಅಧೀನನಾಗಿ 
ಅಲುಗಾಡದೆ, ಇರುವ, ವಿಷ್ಣುವನ್ನು ಆಗ ಅಲ್ಲಿ ನೋಡಿ ಆ ದೇವತೆಗಳು ಅಲ್ಲಿಯೇ 
ಇರುವವರಾದರು. 


ಸ್ಥಿತೇಷು ಸರ್ವದೇವೇಷು ನಿದ್ರಾಸುಪ್ತೇ ಜಗೆತ್ಪತ್‌ | 
ಚಿಂತಾಮಾಪುಃ ಸುರಾಸ್ಸರ್ವೆೇ ಬ್ರಹ್ಮರುದ್ರಪುಕೋಗಮಾಃ ॥೧೩॥ 


ವಿಷ್ಣುವು ನಿದ್ರೆಮಾಡುತ್ತಿರಲಾಗಿ, ಅಲ್ಲಿದ್ದ ಬ್ರಹ್ಮ ರುದ್ರ ಮೊದಲಾದ ಜೀವತೆ 
ಗಳೆಲ್ಲರೂ ಹೀಗೆ ಯೋಚಿಸತೋಡಗಿದರು. ' 


ಸ್ಕಂ. ೧. ಅ. ೫. ದೇವೀಭಾಗವತಮಹಾಪುರಾಣಂ ಜಿಪಿ 


ತಾನುವಾಚ ತತಃ ಶಕ್ರಃ ಕ೦ ಕರ್ತವ್ಯಂ ಸುರೋತ್ತಮಾಃ । 
ನಿದ್ರಾಭಂಗಃ ಕಥಂ ಕಾರ್ಯಶ್ಚಿಂತಯಂತು ಸುರೋತ್ತಮಾಃ ॥೧೪॥ 


ಆ ಸಮಯದಲ್ಲಿ ಇಂದ್ರನು ದೇವತೆಗಳನ್ನು ಕುರಿತು ವಿಷ್ಣುವಿಗೆ ನಿದ್ರಾಭಂಗ 
ವನ್ನು ಹೇಗೆಮಾಡುವುದು ಎಂಬ ನಿಷಯವನ್ನು ನೀವುಗಳೆಲ್ಲರೂ ಆಲೋಚಿಸಿರಿ 
ಎಂದು ಹೇಳಿದನು. 

ತಮುವಾಚ ತದಾ ಶಂಭುರ್ನಿದ್ರಾಭಂಗ್ರೋಸ್ತಿ ದೂಷಣಂ । 

ಕಾರ್ಯಂ ಚೈವ ಪ್ರಕರ್ತವ್ಯಂ ಯಜ್ಞಸ್ಯ ಸುರಸತ್ತಮಾಃ ॥೧೫॥ 


ಆಗ ಶಂಭುವು, ಓ ದೇವತೆಗಳಲ್ಲಿ ಶ್ರೇಷ್ಠರಾದವರೇ ನಿದ್ರಾ ಭಂಗಮಾಡು 
ವುದು ಜೋಷಕ್ಕೆ ಕಾರಣವಾಗುತ್ತದೆ. ಆದರೆ `ಯಜ್ಞಕಾರ್ಯವನ್ನೂ ನಿರ್ವಾಹ 
ಮಾಡಬೇಕಾಗಿದೆ ಎಂದು ಹೇಳಿದನು. 
ಉತ್ಸಾದಿತಾ ತದಾ ನಮ್ರಾ ಬ್ರಹ್ಮಣಾ ಪರಮೇಷ್ಮಿನಾ | 
ತಯಾ ಭಕ್ಷಯಿತುಂ ತತ್ರ ಧನುಷೋಗ್ರಂ ಧರಾಸ್ಥಿತಂ ॥೧೬॥ 
ಸರ್ವೋತ್ತಮವಾದ ಸತ್ಯಲೋಕದಲ್ಲಿ ದೊರೆಯಾಗಿರುವ ಬ್ರಹ್ಮನು ಭೂಮಿ 
ಯಲ್ಲಿರುವ ಆ ಧನುಸ್ಸಿನ ತುದಿಯನ್ನು ತಿನ್ನು ವುದಕ್ಕಾಗಿ ಗೆಜ್ಜಲುಹುಳುಗಳನ್ನು ಸೃಷ್ಟಿ 
ಮಾಡಿದನು. 
ಭಕ್ಷಿತೇಂಗ್ರೇ ತದಾ ನಿಮ್ನಂ ಗಮಿಷ್ಯತಿ ಶರಾಸನಂ | | 
ತದಾ ನಿದ್ರಾನಿಮುಕ್ತೋಃಸೌ ದೇವದೇವೋ ಭವಿಷ್ಯತಿ ॥೧೭॥ 
ಗೆಜ್ಜಲುಹುಳುವು ಧನುಸ್ಸಿನ ತುದಿಯನ್ನು ತಿಂದಮೇಲೆ ಆ ಧನುಸ್ಸು ಕೆಳ 
ಭಾಗದಲ್ಲಿ ಬಗ್ಗುತ್ತದೆ. ಆಗ ವಿಷ್ಣುವು ನಿದ್ರೆಯಿಂದ ಬಿಡುಗಡೆಯನ್ನು ಹೊಂದಿ 
ಎಚ್ಚರಗೊಳ್ಳುತ್ತಾಕೆ. 
ದೇವಕಾರ್ಯಂ ತದಾ ಸರ್ವಂ ಭವಿಷ್ಯತಿ ನ ಸಂಶಯಃ । 
ಸ ವಮ್ರಾಂ ಸಂದಿದೇಶಾಥ ದೇನದೇನಃ ಸನಾತನಃ ॥೧೮॥ 


ವಿಷ್ಣುವಿಗೆ ಎಚ್ಚರವಾದರೆ ದೇವತೆಗಳ ಕೆಲಸವೆಲ್ಲವೂ ಕೈಗೂಡುವುದೆಂಬು 
"ದಾಗಿ ಯೋಚಿಸಿ ಬ್ರಹ್ಮನು ಗೆಜ್ಜಲುಹುಳುವನ್ನು ಕುರಿತು ಧನುಸ್ಸನ್ನು ತಿನ್ನಲು 
ಅಪ್ಸಣೆಮಾಡಿದನು. 


೫೪ ಸ್ವಂ. ೧. ಅ. ೫. ದೇನೀಭಾಗನತಮಹಾಪುರಾಣಂ 


ತಮುವಾಚ ತದಾ ವಮ್ರ ದೇವದೇವಸ್ಯ ಮಾಪತೇಃ । 
ನಿವ್ರಾಭಂಗಃ ಕಥಂ ಕಾರ್ಯೋ ದೇವಸ್ಯ ಜಗತಾಂ ಗುರೋಃ ॥೧೯॥ 


ಆಗ ಆ ಹುಳುವು ಬ್ರಹ್ಮನನ್ನು ಕುರಿತು ಲಕ್ಷ್ಮೀಪತಿಯೂ, ಜಗತ್ತಿಗೆ ಗುರುವೂ 
ಆದ ಆ ವಿಷ್ಣುವಿನ ನಿದ್ರೆಗೆ ನಾನು ಹೇಗೆ ಭಂಗವನ್ನುಂಟುಮಾಡಲಿ? ಎಂದು ಕೇಳಿತು. 


ನಿದ್ರಾಭಂಗಃ ಕೆಥಾಚ್ಛೇದೋ ದಂಪತ್ಕೋಃ ಪ್ರೀತಿಭೇದನಂ । 
ಶಿಶುಮಾತೃವಿಭೇದಶ್ಚ ಬ್ರಹ್ಮಹತ್ಯಾಸಮಂ ಸ್ಮೃತಂ ॥೨೦॥ 


ನಿದ್ರೆಗೆ ತೊಂದರೆಯನ್ನುಂಟುಮಾಡುವುದು, ದಂಪತಿಗಳಿಗಿರುವ ಅನ್ಯೋನ್ಯ 
ಪ್ರೀತಿಯನ್ನು ಕೆಡಿಸುವುದು, ಶಾಯಿಮಕ್ಕಳಿಗೆ ಅಗಲಿಕೆಯಿಂದ ದ್ವೇಷವನ್ನುಂಟು 
ಮಾಡುವುದು, ಇವುಗಳು ಬ್ರಹ್ಮಹತ್ಯಾಪಾಪಕ್ಕೆ ಸಮವಾದವುಗಳೆಂದು ಹೇಳಲ್ಪಟ್ಟಿವೆ. 


ತತ್ವಥಂ ದೇವದೇವಸ್ಯ ಕರೋಮಿ ಸುಖನಾಶನಂ । ' 
ಕಿಂ ಫಲಂ ಭಕ್ಷಣಾದ್ದೇವ ಯೇನ ಪಾಪಂ ಕರೋಮ್ಯಹಂ ॥೨೧॥ 


ಆದುದರಿಂದ ಎಲೈ ಬ್ರಹ್ಮನೇ, ನಾನು ವಿಷ್ಣುವಿಗೆ ಅಪ್ರಿಯವಾದ ನಿದ್ರಾಭಂಗ 
ವನ್ನು ಹೇಗೆ ಉಂಟುಮಾಡಲಿ? ಧನುಸ್ಸಿನ ತುದಿಯನ್ನು ತಿನ್ನುವುದರಿಂದ ಉಂಟಾ 
ಗುವ ಇಂಥ ಪಾಪಕಾರ್ಯವನ್ನು ಮಾಡುವುದರಿಂದ ನನಗೆ ಏನು ಪ್ರಯೋಜನವು? 


ಸರ್ವಃ ಸ್ವಾರ್ಥನಶೋ ಲೋಕಃ ಕುರುತೇ ಪಾತಕಂ ಕಲ । 
ತಸ್ಮಾದಹಂ ಕರಿಷ್ಯಾಮಿ ಸ್ವಾರ್ಥಮೇವ ಪ್ರಭಕ್ಷಣಂ ॥೨೨॥ 


ಲೋಕದಲ್ಲಿ ಎಲ್ಲ ಪ್ರಾಣಿಗಳೂ ತಮ್ಮ ಪ್ರಯೋಜನಕ್ಕಾಗಿ ಪಾಪಕೃ ತೃವನ್ನಾ 
ದರೂ ಮಾಡುವುದು ಕಂಡುಬರುತ್ತದೆ. ಅದು ಅವುಗಳ ಸ್ವಭಾವ. ಆದುದರಿಂದ 
ನಾನೂ ನನ್ನ ಹೊಟ್ಟಿ ತುಂಬಿಕೊಳ್ಳು ವುದೆಂಬ ಸ್ವಾರ್ಥಕ್ಕಾಗಿ ಇದನ್ನು ತಿನ್ನುತ್ತೇನೆ 
ಎಂದು ಹೇಳಿತು. ` 
॥ ಬ್ರಹೋವಾಚ ॥ 


ತನ ಭಾಗಂ ಕೆರಿಷಸ್ಕಾ ಮೋ ಮಖಮಧ್ಯೇ ಯಥಾ ಶೃಣು । 
ತೇನ ತ್ವಂ ಕುರು ಕಾರ್ಯಂ ನೋ ವಿಷ್ಣುಂ ಬೋಧಯ ಮಾಚಿರಂ ॥೨೩॥ 


ಸ್ವಂ. ೧. ಅ. ೫... ದೇನೀಭಾಗವತಮಹಾಪುರಾಣಂ ೫೫ 


ಬ್ರಹ್ಮನು ಹೇಳುತ್ತಾನೆ---ಎಲೈ ಹುಳುವೇ, ಈಗ ನೀನು ವಿಷ್ಣುವನ್ನು 
ಎಬ್ಬಿಸಿ ನಮ್ಮ ಕಾರ್ಯಕ್ಕೆ ಸಹಾಯಮಾಡಿದ್ದೇ ಆದರೆ, ನಾವು ಮಾಡುವ ಯಜ್ಞ 
ದಲ್ಲಿ ನಿನಗೂ ಒಂದು ಭಾಗವನ್ನು ಕೊಡುತ್ತೇವೆ. ಆದುದರಿಂದ ನೀನು ಸಾವಕಾಶ 
ಮಾಡದೆ ಜಾಗ್ರತೆಯಾಗಿ ಈ ಕಾರ್ಯವನ್ನು ಮಾಡು. 


ಹೋಮಕೆರ್ಮಣಿ ಪಾರ್ಶ್ವೇ ಚ ಹವಿರ್ದಾನಾತ್ಸತಿಷ್ಯತಿ । 
ತೆಂ ತೇ ಭಾಗಂ ವಿಜಾನೀಹಿ ಕುರು ಕಾರ್ಯಂ ತ್ವರಾನ್ವಿತಾ ॥೨೪॥ 


ಹೋಮಮಾಡುವಾಗ ಹೋಮಕುಂಡದ ಪಕ್ಕಗಳಲ್ಲಿ ಹವಿಸ್ಸು ಬೀಳುತ್ತದೆ. 
ಆ ಹವಿಸ್ಸೇ ನಿನ್ನ ಭಾಗವೆಂದು ತಿಳಿ. ನೀನು ಜಾಗ್ರತೆಯಾಗಿ ಈ ಕೆಲಸವನ್ನು 
ಮಾಡು. i 

॥ ಸೂತ ಉನಾಚ Il 

ಇತ್ಯುಕ್ತಾ ಬ್ರಹ್ಮಣಾ ನಮ್ರಾ ಧನುಷೋಕ್ರಂ ತ್ವರಾಶ್ವಿತಾ । 

ಚಖಾದ ಸಂಸ್ಥಿತಂ ಭೂಮೌ ವಿಮುಕ್ತಾ ಜ್ಯಾ ತದಾಭವತ್‌ ॥೨೫॥ 

ಹೀಗೆ ಬ್ರಹ್ಮನು ಹೇಳಿದ ಮೇಲೆ ಆ ಹುಳುವು ನೆಲದ ಮೇಲೆ ಇದ್ದ 
ಧನುಸ್ಸಿನ ತುದಿಯನ್ನು ತಿಂದುಬಿಟ್ಟಿತು. ಆಗ ಆ ಸ್ಥಳದಲ್ಲಿ ಕಟ್ಟಿದ್ದ ಧನುಸ್ಸಿನ 
ಹಗ್ಗವು ಬಿಚ್ಚಿಹೋಯಿತು. 

ಪ್ರತ್ಯಂಚಾಯಾಂ ನಿಮುಕ್ತಾಯಾಂ ಮುಕ್ತಾ ತೋಟಸ್ತಥೋತ್ತರಾ । 

ಶಬ್ದಃ ಸಮಭವದ್ಧೋರಸ್ತೇನ ತ್ರಸ್ತಾಃ ಸುರಾಸ್ತ್ರದಾ non 


ಹೀಗೆ ಧನುಸ್ಸಿನ ಕೆಳಗಡೆಯ ಒಂದು ತುದಿಯು ಹಗ್ಗದ ಬಿಗಿತದಿಂದ 
ಬಿಡಲ್ಸಟ್ಟದ್ದರಿಂದ ಇನ್ನೊಂದು ತುದಿಯೂ ಬಿಡಲ್ಪಟ್ಟು ಧನುಸ್ಸು ಚಿಮ್ಮಲು ಬಹಳ 
ಘೋರವಾದ ಶಬ್ದವುಂಟಾಯಿತು. ಅದರಿಂದ ದೇವತೆಗಳೆಲ್ಲರೂ ಹೆದರಿದರು. 

ಬ್ರಹ್ಮಾಂಡಂ ಶುಭಿತಂ ಸರ್ವಂ ವಸುಧಾ ಕಂಪಿತಾ ತದಾ । 

ಸಮುದ್ರಾಶ್ಚ ಸಮುದ್ವಿಗ್ನಾ ಸ್ತ್ರೇಸುಶ್ತ ಜಲಜಂತವಃ ॥೨೭॥ 

ಆ ಶಬ್ದ ದಿಂದ ಬ್ರಹ್ಮಾಂಡವು ಚಂಚಲವಾಯಿತು. ಭೂಮಿಯೆಲ್ಲವೂ 
ನಡುಗಿತು. ಸಮುದ್ರಗಳೆಲ್ಲವೂ ಅಲ್ಲೋಲಕಲ್ಲೋಲನಾಗಿ ಜಲದಲ್ಲಿರುವ ಪ್ರಾಣಿಗ 
ಳೆಲ್ಲವೂ ಹೆದರಿದುವು. 


೫೬ ಸ್ಕಂ. ೧. ಅ. ೫. ದೇವೀಭಾಗವತಮಹಾಪುರಾಣಂ 


`ವವುರ್ವಾತಾಸ್ತಥಾ ಚೋಗ್ರಾಃ ಪರ್ವತಾಶ್ಚ ಚಕಂಪಿರೇ । 


ಉಲ್ಫ್ಯಾಪಾತಾ ಮಹೋತ್ಪಾತಾ ಬಭೊವುರ್ದುಃಖಶಂಸಿನಃ ॥೨೮॥ 


ಆಗ ಬಿರುಗಾಳಿಯು ಬೀಸಿತು. ಪರ್ವತಗಳು ನಡುಗಿದವು. ದುಃಖವನ್ನು 
ಸೂಚಿಸುವ ಉಲ್ಫ್ಯಾಪಾತಗಳೂ ಮಹೋತ್ಪಾತಗಳೂ ಉಂಟಾದವು. 


ದಿಶೋ ಘೋರತರಾಶ್ಚಾಸನ್‌ ಸೂರ್ಯೊಅಪ್ಯಸ್ತಂಗತೋಭವತ್‌ । 
ಚಿಂತಾಮಾಪುಃ ಸುರಾಃಸರ್ವೆೇ 8೦ ಭವಿಷ್ಯತಿ ದುರ್ದಿನೇ ' ॥೨೯॥ 


ದಿಕ್ಬುಗಳೆಲ್ಲವೂ ನೋಡಲು ಭಯವನ್ನುಂಟುಮಾಡುತ್ತಿದ್ದುವು. ಸೂರ್ಯನ 
ಕಾಂತಿಯು ಕಮ್ಮಿಯಾಗಿ ಅಸ್ತವಾಯಿತು. ಈ ರೀತಿಯ ಈ ದುರ್ದಿನದಲ್ಲಿ ಇನ್ನು 
ಏನು ವಿಪತ್ತುಂಟಾಗುವುದೋ ಎಂದು ದೇವತೆಗಳೆಲ್ಲರೂ ಚಿಂತೆಗೊಳಗಾದರು. 


ಏನಂ ಚಿಂತಯತಾಂ ತೇಷಾಂ ಮೂರ್ಥಾ ವಿಷ್ಣೋಃ ಸಕುಂಡಲಃ । 
ಗತಃ ಸಮಕುಟಃ ಕ್ವಾಪಿ ದೇವದೇವಸ್ಯ ತಾಪಸಾಃ ॥೩೦॥ 


ಓ ಯಸಿಗಳಿರಾ, ಹೀಗೆ ದೇವತೆಗಳು ಆಲೋಚಿಸುತ್ತಿರುವಾಗ ಅವರು 
ನೋಡುತ್ತಿರುವಂತೆಯೇ ವಿಷ್ಣು ವಿನ ಕೆರೀಟಿಕುಂಡಲಗಳಿಂದ ಸಹಿತವಾದ ತಲೆಯು, 
ಧನುಸ್ಸಿನ ತುದಿಯಿಂದ ಕತ್ತರಿಸಲ್ಪಟ್ಟು ಎಲ್ಲಿಯೋ ಹಾರಿಹೋಯಿತು. 


ಅಂಧಕಾರೇ ತದಾ ಘೋರೇ ಶಾಂತೇ ಬ್ರಹ್ಮಹರ್‌ೌ ತದಾ । 
ಶಿರೋಹೀನಂ ಶರೀರಂ ತು ದದೃಶಾತೇ ವಿಲಕ್ಷಣಂ , ॥೩೧॥ 


ಅನಂತರದಲ್ಲಿ ಕತ್ತಲೆಯು ಭಯಂಕರವಾಗಿರಲು, ಗದ್ದಲವೆಲ್ಲವೂ ಶಾಂತ 
ವಾದ ಮೇಲೆ ಬ್ರಹ್ಮ ಶಿವ ಇವರಿಬ್ಬರೂ ಆ ವಿಲಕ್ಷಣವಾದ ತಲೆಯಿಲ್ಲದ 
ವಿಷ್ಣುವಿನ ಶರೀರವನ್ನು ನೋಡಿದರು. 


ದೃಷ್ಟ್ವಾ ಕೆಬಂಧಂ ನಿಷ್ಣೊ ಸ್ತೇ ವಿಸ್ಮಿತಾಃ ಸುರಸತ್ತಮಾಃ । 
ಚಿಂತಾಸಾಗರಮಗ್ನಾಶ್ಚ ರುರುದುಃ ಕೋಕಕರ್ಶಿತಾಃ ॥೩೨॥ 


ಎಲೈ ಖಷಿಗಳಿರಾ, ದೇವತೆಗಳೆಲ್ಲರೂ ತಲೆಯಿಲ್ಲದ ವಿಷ್ಣುವಿನ ಮುಂಡವನ್ನು 
ನೋಡಿ ಆಶ್ಚರ್ಯಪಟ್ಟು ಮುಂದೆ ಏನಾಗುವುದೋ ಎಂಬ ಆತಂಕದ ಸಮುದ್ರದಲ್ಲಿ 
ಮುಳುಗಿ ಮುಂದುಗಾಣದೆ ದುಃಖದಿಂದ ಅತ್ತರು. 


ಸ್ಯಂ. ೧. ಆ. ೫. ಜೇನೀಭಾಗವತಮಹಾಪುರಾಣಂ ೫: 


ಹಾ ನಾಥ ಕಂ ಪ್ರಭೋ ಜಾತಮತ್ಯದ್ಭುತಮಮಾನುಷಂ । 
ವೈಶಸಂ ಸರ್ವದೇವಾನಾಂ ದೇವದೇವ ಸನಾತನ Nal 


ಓ ಪ್ರಭುವೇ, ದೇವದೇವನ್ಯೇ ಅಯ್ಯೋ ಏನು ಆಶ್ಚರ್ಯವು ! ನಾವು 
ಸ್ವಲ್ಪವೂ ನಿರೀಕ್ಷಿಸದೇ ಇದ್ದ ಅದ್ಭುತವೂ, ಅಮಾನುಷವೂ ಆದ ದುಃಖವು ಸರ್ವ 
ದೇವತೆಗಳಿಗೂ ಉಂಟಾಯಿತಲ್ಲ! ಏನು ದೈನದುರ್ವಿಲಾಸವು ? ದೇವತೆಗಳೆಲ್ಲರಿಗೂ 
ನಾಶವನ್ನುಂಟುಮಾಡಬಹುದಾದ ಏನು ವಿಪತ್ತು ಒದಗಿತು! ನೀನಾದರೋ ದೇವತೆ 
ಗಳೆಲ್ಲರಿಗೂ ದೊರೆಯಾದವನು ಮತ್ತು ನಾಶರಹಿತನೂ ನಿತ್ಯನೂ ಆಗಿರುವೆಯಲ್ಲವೇ ? 


ಮಾಯೇಯಂ ಕಸ್ಕ ದೇವಸ್ಯ ಯಯಾ ತೇಂದ್ಯ ಶಿರೋ ಹೃತಂ । 


ಅಚ್ಛೇದ್ಯಸ್ತ್ವಮಭೇದ್ಯೋಸಿ ಅಪ್ರವಾಹ್ಯೋಸಿ ಸರ್ವದಾ 0೩೪॥ 


ಎಲ್ಫೆ ದೇವನೇ, ನೀನು ಕತ್ತರಿಸುವುದಕ್ಕೂ, ಒಡೆಯುವುದಕ್ಕೂ ಸುಡುವು 
ದಕ್ಟೂ ಎಂದಿಗೂ ಆಗದಿರುವ ಚೈತನ್ಯಶಕ್ತಿರೂಪನು. ಹಾಗಾದರೂ ನಿನ್ನ ತಲೆಯನ್ನು 
ಯಾವ ದೇವರ ಮಾಯೆಯು ಅಪಹರಿಸಿತು? 


ಏನಂ ಗತೇ ತ್ವಯಿ ನಿಭೋ ಮರಿಷ್ಯಂತಿ ಚ ದೇವತಾಃ । 
ಕೀದೃಶಸ್ತ್ತ್ರಯಿ ನಃ ಸ್ನೇಹಃ ಸ್ವಾರ್ಥೇನೈನ ರುದಾಮಹೇ 1೩೫॥ 


ಓ ವಿಭುವೇ, ನೀನು-ಈ ರೀತಿಯಾಗಿ ನಷ್ಟವಾಗಿಹೋದರೆ ಈ ಡದೇವತೆಗಳೆ 
ಲರೂ ಮರಣಹೊಂದುತ್ತಾರೆ. ನಿನ್ನಲ್ಲಿ ನಮಗಿರುವ ಪ್ರೀತಿಯಾದರೂ ಎಂಥದು ! 
' ಆದರೂ ನಾವುಗಳು ಸ್ವಾರ್ಥಕ್ಕಾಗಿಯೇ ಅಳುತ್ತಿದ್ದೇವೆ. 


ನಾಯಂ ವಿಘ್ನಃ ಕೃತೋ ದೈತ್ಯೈರ್ನ ಯೆಶಕ್ಸೈರ್ನ ಚ ರಾಕ್ಷಸಃ | 
ದೇನೈರೇನ ಕೃತಃ ಕೆಸ್ಕ ದೂಷಣಂ ಚೆ ರಮಾಹತೇ ॥೩೬॥ 


ಈ ರೀತಿಯಾದ ವಿಘ್ನವು ರಾಕ್ಷಸರಿಂದಾಗಲೀ, ಯಕ್ಷರಿಂದಾಗಲೀ ಮಾಡ 
ಲ್ಪಟ್ಟುದಲ್ಲವು. ಇದು ದೇವತೆಗಳಿಂದಲೇ ಮಾಡಲ್ಪಟ್ಟಿಜಿ. ಹೇ ಲಕ್ಷ್ಮೀಪತಿಯೇ, 
ಇದು ಯಾರ ದೋಷವೋ ತಿಳಿಯಲಾಗದೇ ಇದೆಯಲ್ಲ! 


ಪೆರಾಧೀನಾಃ ಸುರಾಃ ಸರ್ವೇ ಕಂ ಕುರ್ಮಃ ಕ್ವ ವ್ರಜಾಮ ಚ । 
ಶರಣಂ ನೈವ ದೇವೇಶ ಸುರಾಣಾಂ ಮೂಢಚೇತಸಾಂ 142 


ಗಲ ಸ್ವಂ. ೧. ಅ. ೫. ದೇವೀಭಾಗನತಮಹಾಪುರಾಣಂ 


ದೇವತೆಗಳೆಲ್ಲರೂ ನಾವೂ ಪರಾಧೀನರಾಗಿದ್ದೇವೆ. ಏನು ಮಾಡೋಣ, ಎಲ್ಲಿಗೆ 
ಹೋಗೋಣ, ಮೂಢಬುದ್ದಿಯುಳ್ಳ ಈ ದೇವತೆಗಳಿಗೆ ರಕ್ಷಕರು ಯಾರೂ ಇಲ್ಲವೆ? 


ನ ಚೈಷಾ ಸಾತ್ತ್ವಿಕೀ ಮಾಯಾ ರಾಜಸೀ ನ ಚೆ ತಾಮಸೀ । 
ಯಯಾ ಛಿನ್ನಂ ಶಿರಸ್ತೇದ್ಯ ಮಾಯೇಶಸ್ಯ ಜಗದ್ದುಕೋಃ ॥೩೮॥ 


ಯಾವ ಮಾಯೆಯಿಂದ ತಲೆಯು ಕತ್ತರಿಸಲ್ಪಟ್ಟಿತೋ ಅದು ಸತ್ತ್ವಗುಣ 
ಪ್ರಢಾನವೂ, ರಜೋಗುಣಪ್ರಢಾನನೂ ತಮೋಗುಣಪ್ರಧಾನವೂ ಆದ ಮಾಯೆ 
ಯಲ್ಲವು. ಮಾಯೆಗೂ ಜಗತ್ತಿಗೂ ಗುರುವಾದ ವಿಷ್ಣುವಿನ ತಲೆಯನ್ನು ಕತ್ತರಿಸ 
ಬೇಕಾದರೆ ಇದು ಬೇರೆ ಮಾಯೆಯಾಗಿರಬೇಕು. ಸತ್ತ್ವ್ವಾದಿಗುಣಗಳುಳ್ಳ 
ಮಾಯೆಯು ವಿಷ್ಣುವಿಗೆ ಅಧೀನವಾದುದರಿಂದ ಅವನ ತಲೆಯನ್ನು ಆ ಮಾಯೆಯು 
ಕತ್ತರಿಸಲಾರದು. 


ಕ್ರೆಂದಮಾನಾಂಸ್ತದಾ ದೃಷ್ಟ್ಟ್ವ ದೇವಾನ್‌ ಶಿನಪುಕೋಗಮಾನ್‌ । 
ಬೃಹಸ್ಪತಿಸ್ತದೋವಾಚ ಶಮುಯನ್ವೇದನಿತ್ತಮಃ ॥೩೯॥ 


ಈ ರೀತಿಯಾಗಿ ಗೋಳಾಡುತ್ತಿರುವ ಶಿವನೇ ಮೊದಲಾದ ದೇವತೆಗಳನ್ನು 
ನೋಡಿ ವೇದಗಳನ್ನು ಚೆನ್ನಾಗಿ ಬಲ್ಲವನಾದ ಬೃಹಸ್ಪತಿಯು ಅವರಿಗೆ ಸಮಾಧಾನ 
ವನ್ನು ಮಾಡುತ್ತಾ ಹೀಗೆ ಹೇಳಿದನು. 


ರುದಿತೇನ ಮುಹಾಭಾಗಾಃ ಕ್ರಂದಿತೇನ ತಥಾಪಿ ಕಂ । 
ಉಪಾಯಶ್ಚಾತ್ರ ಕರ್ತವ್ಯಃ ಸರ್ವಥಾ ಬುದ್ಧಿಗೋಚರಃ ॥೪೦॥ 


ದೈವಂ ಪುರುಷಕಾರಶ್ಚ ಜೇವೇಶಸದೃಶಾವಭಾ | 
ಉಪಾಯಶ್ಚ ವಿಧಾತವ್ಯೋ ದೈವಾತ್ಫಲತಿ ಸರ್ವಥಾ won 


ಎಲ್ಲೆ ಪುಣ್ಯಶಾಲಿಗಳಿರಾ, ಸುಮ್ಮನೆ ಅಳುತ್ತಾ ಗೋಳಾಡುವುದರಿಂದ ಏನು 
ಪ್ರಯೋಜನ? ನಮ್ಮ ಬುದ್ಧಿಗೆ ತಿಳಿದ ಉಪಾಯವನ್ನು ಮಾಡಜೇಕು. ಅದೃಷ್ಟವೂ 
ಪುರುಷಪ್ರಯತ್ನವೂ ಸಮವಾದ ಸಾಮಥಣ್ಯವುಳ್ಳವುಗಳು. ನಾವು ಪುರುಷಪ್ರಯತ್ನ 
ಸಾಧ್ಯವಾದ ಉಪಾಯವನ್ನು ಮಾಡಿದರೆ ಅದು ದೈವಸಹಕಾರದಿಂದ ಸಿದ್ಧಿಸುತ್ತದೆ 
ಎಂಬುದಾಗಿ ಗುರುತು ಹೇಳಿದನು. 


ಸ್ಕಂ. ೧. ಅ. ೫. ದೇವೀಭಾಗವತಮಹಾಪುರಾಣಂ ೫೯ 


॥ ಇಂದ್ರ ಉವಾಚ ॥ 


ದೈನನೇವ ಪರಂ ಮನ್ಯೇ ಧಿಕ್‌ ಪೌರುಷಮನರ್ಥಕಂ । 
ನಿಷ್ಣೋರಪಿ ಶಿರಶ್ಸಿನ್ನಂ ಸುರಾಣಾಂ ಚೈವ ಪಶ್ಯತಾಂ IY SH 


ಇಂದ್ರನು ಹೇಳುತ್ತಾನೆ ಅದ್ಭಷ್ಟ್ಯವೇ ಹೆಚ್ಚಾ ದುದು. ಪ್ರಯೋಜನವಿಲ್ಲದ 
ಪೌರುಷಕ್ಳೆ ಧಿಕ್ಕಾರವಿರಲಿ. ಏಕೆಂದರೆ ದೇವತೆಗಳೆಲ್ಲರೂ ನೋಡುತ್ತಿರುವಾಗಲೇ 
ಸಾಕ್ಸಾದ್ವಿಷ್ಣುವಿನ ತಲೆಯೇ ಕತ್ತರಿಸಿ ಹೋಯಿತಲ್ಲವೇ? 


|| ಬಹ್ಮೋವಾಚ || 


ಅವಶ್ಯಮೇವ ಭೋಕ್ತೆವ್ಯಂ ಕಾಲೇನಾಪಾದಿತಂ ಚ ಯತ್‌ । 
ಶುಭೆಂ ವಾಷ್ಯಶುಭೆಂ ಮಾಫಿ ದೈವಂ ಕೋತಿಕ್ರೆನೇತ್ಪುನಃ 09೩0 


ಬ್ರಹ್ಮನು ಹೇಳುತ್ತಾನೆ --ಕಾಲಾಧೀನವಾಗಿ ಬಂದುದೆಲ್ಲನನ್ನೂ ಅದು 
ಒಳ್ಳೆಯದು ಕೆಟ್ಟುದು ಯಾವುದಾದರೂ ಅನುಭವಿಸಲೇಜೇಕು. ಅದೃಷ್ಟವನ್ನು 
` ಮಾರುವುದಕ್ಕೆ ಯಾರಿಗೆ ಸಾಧ್ಯ? 


ದೇಹನಾನ್‌ ಸುಖದುಃಖಾನಾಂ ಭೋಕ್ತಾ ನೈನಾತ್ರ ಸಂಶಯಃ । 
ಯಥಾ ಕಾಲವಶಾತ್ಯೃತ್ತೆಂ ಶಿರೋ ಮೇ ಶಂಭುನಾ ಪುರಾ ॥೪೪॥ 


ಶರೀರವನ್ನು ಸಡೆದಿರುವವರೆಲರೂ ಸುಖದುಃಖಗಳನ್ನು ಅನುಭವಿಸಲೇ 
ಬೇಕು. ಪೂರ್ವದಲ್ಲಿ ಕಾಲನಶದಿಂದ ಶಂಭುವು ನನ್ನ ತಲೆಯನ್ನು ಕತ್ತರಿಸಿದನು. 


ತಥೈವ ಲಿಂಗಸಾತಶ್ಚ ಮಹಾದೇವಸ್ಯ ಶಾಪತಃ । 
ತಥೈ ವಾದ್ಯ ಹರೇರ್ಮೂರ್ಧಾ ಪತಿತೋ ಲವಣಾಂಭಸಿ ॥೪೫॥ 


ಕಾಲಾನುಸಾರವಾಗಿ ಶಾಪದಿಂದ ಶಂಭುವಿನ ಲಿಂಗವೂ ಬಿದ್ದುಹೋಯಿತು. 
ಅದರಂತೆಯೇ ಈಗ ವಿಷ್ಣುನಿನ ತಲೆಯೂ ಕೂಡ ಕತ್ತರಿಸಿ ಲವಣಸಮುದ್ರದಲ್ಲಿ 
ಬಿದ್ದಿರುವುದು. 


ಸಹಸ್ರಭಗೆಸಂಪ್ರಾಪ್ರ್ತಿರ್ದಃಖಂ ಚೈವ ಶಚೀಪತೇಃ । 
ಸ್ವರ್ಗಾದ್ಭ್ರ್ರಂಶಸ್ಥ್ಯಥಾವಾಸಃ ಕಮಲೇ ಮಾನಸೇ ಸರೇ ॥೪೬॥ 


೬೦ ಸ್ಕಂ. ೧. ಅ. ೫. ದೇವೀಭಾಗನತೆಮಹಾಪುರಾಣಂ 


ಪೈವಯೋಗದಿಂದಲೇ ಶಚೀಪತಿಯಾದ ಇಂದ್ರನಿಗೂ ಸಹಸ್ರಭಗಸಂಪ್ರಾ 
ಪ್ತಿಯು, ಸ್ವರ್ಗವನ್ನು ಬಿಟ್ಟು ಮಾನಸಸರೋವರದಲ್ಲಿ ಕಮಲದಲ್ಲಿ ವಾಸಮಾಡು 
ವಿಕೆ, ಇವುಗಳೂ ಒದಗಿದವು. 
ಏತೇ ದುಃಖಸ್ಕ ಭೋಕ್ತಾರಃ ಕೇನ ದುಃಖಂ ನ ಭುಜ್ಯತೇ | 
ಸಂಸಾರೇಸ್ಮಿನ್ಮಹಾಭಾಗಾಸ್ತ ಸ್ಮಾಚ್ಫೋಕಂ ತ್ಯಜಂತು ವೈ  ॥೪೭॥ 


ಎಲ್ಫೈ ಪುಣ್ಯಶಾಲಿಗಳೇ, ಈ ಸಂಸಾರದಲ್ಲಿ ಯಾರುತಾನೇ ದುಃಖವನ್ನು 
ಅನುಭವಿಸದವರು ಇದ್ದಾರೆ? ಇಂದ್ರಾದಿಗಳಿಗೂ ಕೂಡ ಒಂದೊಂದು ವಿಧವಾದ 
ದುಃಖವು ಪ್ರಾಪ್ತವಾಯಿತು. ಆದುದರಿಂದ ನೀವೆಲ್ಲರೂ ದುಃಖವನ್ನು ಬಿಟ್ಟುಬಿಡಿರಿ. 


ಚಿಂತಯಂತು ಮಹಾಮಾಯಾಂ ವಿದ್ಯಾಂ ದೇವೀಂ ಸನಾತನೀಂ । 
ಸಾ ವಿಧಾಸ್ಯತೀನಃ ಕಾರ್ಯಂ ನಿರ್ಗುಣಾ ಪ್ರಕೃತಿಃ ಪರಾ ॥೪೮॥ 


ದುಃಖವನ್ನು ಬಿಟ್ಟು ಯಾವಾಗಲೂ ಫಿತ್ಯವಾಗಿರುವ ಚಿದ್ರೂಪಳಾದ, ವಿದ್ಯಾ 
ಸ್ವರೂಪಳಾದ, ಗುಣಗಳಿಲ್ಲದ ಮಹಾಮಾಯೆಯನ್ನು ಧ್ಯಾನಮಾಡಿರಿ. ಪರಾಪ್ರಕೃತಿ 
ಎಂದು ಪ್ರಸಿದ್ಧ ಳಾಗಿರುವ ಅವಳು ನಮ್ಮ ಕೆಲಸವನ್ನು ನೆರವೇರಿಸುತ್ತಾಳೆ. 


ಬ್ರಹ್ಮನಿದ್ಯಾಂ ಜಗದ್ಧಾತ್ರೀಂ ಸರ್ವೇಷಾಂ ಜನನೀಂ ತಥಾ । 
ಯಯಾ ಸರ್ವಮಿದಂ ವ್ಯಾಪ್ತಂ ತ್ರೈಲೋಕ್ಕಂ ಸಚರಾಚರಂ ॥೪೯॥ 


" ಯಾವ ಮಾಯೆಯಿಂದ ಸ್ಥಾವರಜಂಗಮರೂಪವಾದ ಈ ಮೂರುಲೋಕವೂ 
ವ್ಯಾಪಿಸಲ್ಪಟ್ಟಿಿಯೋ, ಅಂಥ ಜಗತ್ತನ್ನು ಧರಿಸಿರುವ, ಎಲ್ಲ ವಸ್ತುಗಳಿಗೂ ತಾಯಿ 
ಯಾದ ಬ್ರಹ್ಮವಿದ್ಯೆಯನ್ನು ಧ್ಯಾನಮಾಡಿರಿ. ನಮ್ಮ ಕಾರ್ಯವು ಸಿದ್ಧಿಸುವುದು 
ಎಂದು ಹೇಳಿದನು. 

॥ ಸೂತ ಉವಾಚ ॥ 


ಇತ್ಯುಕ್ತ್ವಾ ವೈ ಸುರಾನ್ವೇಧಾ ನಿಗಮಾನಾದಿದೇಶ ಹ । 
ದೇಹಯುಕ್ತಾನ್‌ ಸ್ಥಿತಾನಗ್ರೇ ಸುರಕಾರ್ಯಾರ್ಥಸಿದ್ಧಯೇ 1೫೦॥ 
ಈ ರೀತಿಯಾಗಿ ಬ್ರಹ್ಮನು ದೇವತೆಗಳಿಗೆ ಹೇಳಿ, ಶರೀರವನ್ನು ಹೊಂದಿ 


ಎದುರಿಗೆ ನಿಂತಿರುವ ವೇದಗಳನ್ನು, ದೇವತೆಗಳ ಕೆಲಸವು ಸಿದ್ಧಿ ಯಾಗುವುದಕ್ಕಾಗಿ 
ಈರೀತಿಯಾಗಿ ಅಪ್ಸಣೆಮಾಡಿದನು. 


ಸ್ವಂ, ೧. ಅ. ೫ ದೇವೀಭಾಗವತಮಹಾಪುರಾಣರ ೬a 


॥ ಬ್ರಹ್ಮೋವಾಚ ॥ 
ಸ್ತುವಂತು ಪರಮಾಂ ದೇವೀಂ ಬ್ರಹ್ಮನಿದ್ಯಾಂ ಸನಾತನೀಂ । 
ಗೂಢಾಂಗೀಂ ಚ ಮಹಾಮಾಯಾಂ ಸರ್ವಕಾರ್ಯಾರ್ಥಸಾಧನೀಂ ॥0೫೧॥ 


ಓ ವೇದಗಳಿರ್ಕಾ ಉತ್ಕೃಷ್ಟದೇವತೆಯಾದ, ಬ್ರಹ್ಮಜ್ಞಾನಸ್ವರೂಪಳಾದ, 
ಅನಾದಿ ಎಂದರೆ ಎಲ್ಲಕ್ಕೂ ಕಾರಣಳಾದುದರಿಂದ ಮೊದಲಿಲ್ಲದವಳಾದ, ಗುಟ್ಟಾದ 
ಅವಯವಗಳುಳ್ಳ, ಎಲ್ಲಾ ಕೆಲಸಗಳನ್ನೂ ನೆರವೇರಿಸುವ, ಮೂಲಪ್ರಕೃ ತಿಯಾದ 
ದೇವಿಯನ್ನು ನೀವು ಸ್ತೋತ್ರಮಾಡಿರಿ. 


ತಚ್ಛು ತ್ವಾ ವಚನಂ ತಸ್ಯ ವೇದಾಃ ಸರ್ವಾಂಗಸುಂದರಾಃ । 
ತುಷ್ಟುವುರ್ಜಾನಗಮ್ಯಾಂ ತಾಂ ಮಹಾಮಾಯಾಂ ಜಗತ್ಸಿತಾಂ ॥೫೨॥ 


ಹೀಗೆ ಹೇಳಿದ ಬ್ರಹ್ಮನ ಮಾತನ್ನು ಕೇಳಿ ಎಲ್ಲಾ ಅವಯವಗಳಿಂದಲೂ 
ಕೂಡಿ, ಕೇಳಲು ಹಿತವಾಗಿರುವ ವೇದಗಳು, ತಿಳಿವಿನಿಂದ ತಿಳಿದುಕೊಳ್ಳಲು ಯೋಗ್ಯ 
ಳಾದ ಪ್ರಪಂಚಸ್ವರೂಪಳಾದ ಮಹಾಮಾಯಾ ಎಂದರೆ ಎಲ್ಲರಿಗೂ ಸಮಾನವಾಗಿರುವ 
ಮೂಲಾಪಿದ್ಯಾ ಎಂದು ಪ್ರಸಿದ್ಧಳಾಗಿರುವ, ಆ ಶಕ್ತಿಯನ್ನು ಸ್ತೋತ್ರಮಾಡಿದುವು. 


॥ ವೇದಾ ಊಚುಃ ॥ 


ನಮೋ ದೇವಿ ಮಹಾಮಾಯೇ ವಿಶ್ವೋತ್ಪತ್ತಿಕರೇ ಶಿನೇ। 
ನಿರ್ಗಣೇ ಸರ್ವಭೂತೇಶಿ ಮಾತಃ ಶಂಕರಕಾಮದೇ ॥೫೩॥ 


ಓ ದೇವಿಯೇ, ಮಹಾಮಾಯೆಯೇ, ಜಗತ್ತಿನ ಉತ್ಪತ್ತಿಗೆ ಕಾರಣಳೇ, 
ಮಂಗಳಸ್ವರೂಪಳೇ, ಸಾಕ್ತ್ವ್ವಿಕರಾಜಸತಾಮಸಗಳೆಂಬ ಗುಣಗಳಿಲ್ಲದವಳೇ, ಪ್ರಾಣಿ 
` ಗಳಿಗೆಲ್ಲಾ ಒಡೆಯಳೇ, ಶಂಕರನ ಇಚ್ಛೆಯನ್ನು ಸಲ್ಲಿಸುವವಳೇ, ಸುಖಕರಗಳಾದ 
ಕೋರಿಕೆಗಳನ್ನು ನೆರವೇರಿಸುವವವಳೇ, ಹೇ ತಾಯಿಯೇ ನಿನಗೆ ನಮಸ್ಕಾರವು. 


ತ್ವಂ ಭೂತಿಃ ಸರ್ವಭೂತಾನಾಂ ಪ್ರಾಣಃ ಪ್ರಾಣವತಾಂ ತಥಾ । 
ಧೀಃ ಶ್ರೀಃ ಕಾಂತಿಃ ಕ್ಷಮಾ ಶಾಂತಿಃ ಶ್ರದ್ಧಾ ಮೇಧಾ ಧೃತಿಃ ಸ್ಮೃತಿಃ ॥೫೪॥ 


ಓ ದೇವಿಯೇ, ನೀನು ಎಲ್ಲಾ ಪ್ರಾಣಿಗಳಲ್ಲಿಯೂ ತೋರುತ್ತಿರುವ ಮಹಿಮಾ 
ಸ್ವರೂಪಳೂ ಪ್ರಾಣವಿರುವ ಪ್ರಾಣಿಗಳಿಗೆ ಪ್ರಾಣಶಕ್ತಿರೂಸಳ್ಕೂ ಬುದ್ಧಿ ಸ್ವರೂಪಳೂ, 


೬೨ ಸ್ವಂ. ೧. ಆ. ೫. ದೇನೀಭಾಗವತನುಹಾಪುರಾಣಿರಿ 


ಐಶ್ವರ್ಯಸ್ವರೂಪಳೂ, ಕಾಂತಿಸ್ವರೂಪಳೂ, ಸಹನೆಯಸ್ವರೂಪಳೂ, ಶಾಂತಿಸ್ವರೂಪಳೂ, 
ನಂಬಿಕೆಯಸ್ವರೂಪಳೂ, ಗ್ರಂಥಾದಿಗಳ ಅರ್ಥವನ್ನು ಮರೆಯದೆ ಧರಿಸುವ ಸಾಮರ್ಥ್ಯ 
ಸ್ವರೂಸಳ್ಕೂ ಧ್ರೈರ್ಯಸ್ವರೂಪಳೂ, ಸ್ಮರಣೆಯ ಸ್ವರೂಪಳೂ ಕೂಡ ಆಗಿರುವೆ. 


ತ್ವಮುದ್ಲೀತೆೇಆರ್ಥಮಾತ್ರಾಸಿ ಗಾಯತ್ರೀ ವ್ಯಾಹೃತಿಸ್ತಥಾ । 
ಜಯಾ ಚ ವಿಜಯಾ ಧಾತ್ರೀ ಲಜ್ಜಾ ಕೀರ್ತಿಸ್ಸೃಹಾ ದಯಾ ॥೫೫॥ 


ಮತ್ತು ನೀನು ಪ್ರಣವಾಕ್ಷರದಲ್ಲಿ ಅರ್ಧಮಾತ್ರಾಸ್ವರೂಪಳೂೂ ಗಾಯತ್ರೀ 
ರೂಪಳೂ, ವ್ಯಾಹೃತಿಮಂತ್ರಸ್ವರೂಪಳೂ, ಗೆಲುವಿನ ಸ್ವರೂಸಳೂ, ವಿಜಯ 
ರೂಪಳೂ ಉಪಮಾತೃಸ್ಕರೂಪಳೂ, ನಾಚಿಕೆಯ ಸ್ವರೂಸಳೂ, ಯಶಸ್ಸಿನ 
ರೂಪಳ್ಕೂ ಇಚ್ಛಾ ಸ್ವರೂಪಳ್ಕೂ ಕರುಣಾಸ್ತರೂಪಳೂ ಕೂಡ ಆಗಿರುತ್ತೀಯೆ. 


ಟಿ ಬ್‌ ಚಿ 


ತ್ವಾಂ ಸೆಂಸ್ತುಮೊಟಮ್ಸ ಭುವನತ್ರಯಸಂವಿಧಾನ 
ದಕ್ಷಾಂ.ದಯಾರಸಯುತಾಂ ಜನನೀಂ ಜನಾನಾಂ | 

ನಿದ್ಯಾಂ ಶಿನಾಂ ಸಕೆಲಲೋಕಹಿತಾಂ ವರೇಣ್ಯಾಂ 
ವಾಗ್ಬೀಜನಾಸನಿಪುಣಾಂ ಭವನಾಶಕರ್ತ್ರೀಂ , 1೫೬॥ 


ಓ ತಾಯಿಯೇ, ಮೂರು ಲೋಕಗಳನ್ನು ಸೃಷ್ಟಿಸುವುದರಲ್ಲಿ ಸಮರ್ಥಳಾದ 
ಕರುಣೆಯೆಂಬ ರಸದಿಂದ ಕೂಡಿರುವ, ಎಲ್ಲಾ ಜನಗಳಿಗೂ ತಾಯಿಯಾದ್ಕ ಜ್ಞಾನ 
ಸ್ವರೂಪಳೂ, ಮಂಗಳಕರಳೂ, ಎಲ್ಲಾ ಲೋಕಗಳಿಗೂ ಒಳ್ಳೆ ಯದನ್ನುಂಟುಮಾಡು 
ವವಳೂ, ಸೇವೆಮಾಡಲು ಯೋಗ್ಯಳ್ಕೂ ವಾಗ್ರೀಜದಲ್ಲಿ ವಾಸಮಾಡುವುದರಲ್ಲಿ 
ಚತುರಳ್ಳೂ ಆಗಿರುವ ಜನನಮರಣರೂಪವಾದ ಸಂಸಾರವನ್ನು ನಾಶಮಾಡುವ, 
ನಿನ್ನನ್ನು ನಾವು. ಚೆನ್ನಾಗಿ ಸ್ತೋತ್ರಮಾಡುತ್ತೇವೆ. 


ಬ್ರಹ್ಮಾ ಹರಃ ಶೌರಿಸಹಸ್ರನೇತ್ರ- 
ವಾಗ್ವಹ್ನಿ ಸೂರ್ಯಾ ಭುವನಾಧಿನಾಥಾಃ । 
ತೇ ತ್ವತ್ಯೃತಾಃ ಸಂತಿತತೋನ ಮುಖ್ಯಾ 


ಮಾತಾ ಯತಸ್ತ್ವಂ ಸ್ಥಿರಜಂಗೆಮಾನಾಂ . ॥೫೭॥ 


 ಓ ತಾಯಿಯೇ, ಬ್ರಹ್ಮನೂ ಶಿವನೂ ವಿಷ್ಣುವೂ ಇಂದ್ರನೂ ಸರಸ್ವತಿಯೂ 
ಅಗ್ನಿಯೂ ಸೂರ್ಯನೂ ಇವರೆಲ್ಲರೂ ಒಂದೊಂದು ಲೋಕಕ್ಕೆ ಒಡೆಯರಾಗಿದ್ದಾರೆ. 


ಸ್ವಂ. ೧ ಅ. ೫. ದೇವೀಭಾಗನತಮಹಾಪುರಾಣರ6ಿ ೬೩ 


ಅವರೆಲ್ಲರೂ ನಿಪ್ಲಿಂದಲೇ ಸೃಷ್ಟಿಸಲ್ಪಟ್ಟವರಾಗಿರುತ್ತಾರೆ. ಆದುದರಿಂದ ಅವರು 
ಮುಖ್ಯರಲ್ಲವು. ಸಂಚಾರಶಕ್ತಿಯುಳ್ಳ ಪ್ರಾಣಿಗಳಿಗೂ, ಅಚಲವಾದ ಜಡವಸ್ತುಗಳಿಗೂ 
ನೀನು ತಾಯಿಯಾಗಿರುವುದರಿಂದ ನೀನೇ ಮುಖ್ಯಳು. ಆದುದರಿಂದ ನಾವು ನಿನ್ನನ್ನೇ 
ಸ್ತೋತ್ರಮಾಡುತ್ತೀವೆ. 


ಸಕಲಭುವನಮೇತತ್ವರ್ತುಕಾಮಾ ಯದಾ ತ್ವಂ 

ಸೃಜಸಿ ಜನನಿ ದೇವಾನ್‌ ವಿಷ್ಣುರುದ್ರಾಜಮುಖ್ಯಾನ* । 
ಸ್ಥಿತಿಲಯಜನನಂ ತೈಃ ಕಾರಯಸ್ಕೇಕೆರೂಸಾ 

ನ ಖಲು ತವ ಕಥಂಚಿದ್ದೇವಿ ಸಂಸಾರಲೇಶಃ ಶಿ ॥೫೮॥ 


ಓ ಜನನಿಯೇ, ನೀನು ಈ ಎಲ್ಲಾ ಲೋಕಗಳನ್ನೂ ಸೃಷ್ಟಿಮಾಡಬೇಕೆಂದು 
ಯಾವಾಗ ಇಚ್ಛಿಸುತ್ತೀಯೋ ಆಗ, ವಿಷ್ಣು, ಶಿವ ಬ್ರಹ್ಮನೇ ಮೊದಲಾದ ದೇವತೆ 
.ಗಳನ್ನು ಸೃಷ್ಟಿಮಾಡಿ, ಅವರಿಂದ. ಈ ಜಗತ್ತಿನ ಸೃಷ್ಟಿಸ್ಥಿತಿಲಯಗಳನ್ನು ಮಾಡಿಸು 
ತ್ತ್ರೀಯೆ. ಹೀಗೆ ಪ್ರಪಂಚದ ಸೃಷ್ಟಿಸ್ಥಿತಿಲಯಗಳಿಗೆ ನೀನು ಕಾರಣಳಾಗಿದ್ದಾಗ್ಯೂ 
ನೀನು ಮಾತ್ರ ಸ್ವಲ್ಪವೂ (ನಿನಗೆ ಸಂಸಾರದಲ್ಲಿ ನಾನು, ನನ್ನದು ಎಂಬ ಅಭಿಮಾನದ 
ಸಂಬಂಧವಿಲ್ಲದುದರಿಂದ) ವಿಕಾರವನ್ನು ಹೊಂದದೇ ಒಂದೇ ಸಮನಾಗಿರುತ್ತೀಯೆ. 


ನ ತೇ ರೂಪಂ ವೇತ್ತುಂ ಸಕಲಭುವನೇ ಕೋಪಿ ನಿಪುಣೋ 

ನ ನಾಮ್ನಾಂ ಸಂಖ್ಯಾಂ ತೇ ಕಥಿತುಮಿಹ ಯೋಗ್ಯ್ಕೋಸ್ತಿಪುರುಷಃ । 
ಯದಲ್ಬಂ ಕೀಲಾಲಂ ಕಲಯಿತುಮಶಕ್ತಃ ಸ ತು ನರಃ 

ಕಥಂ ಸಾರಾನಾರಾಕಲನಚತುರಃ ಸ್ಯಾದೃತಮತಿಃ _॥೫೯॥ 


`ಓ ತಾಯಿಯೇ, ನಾವೇನೋ ನಿನ್ನನ್ನು ಸ್ತೋತ್ರಮಾಡುತ್ತೇವೆಂದು ಪ್ರತಿಜ್ಞೆ 
ಮಾಡಿದೆವು. ಆದರೆ ಈಗ ನಿನ್ನನ್ನು ಸ್ತೋತ್ರಮಾಡುವುದಕ್ಕೂ ಸಮರ್ಥರಾಗಿಲ್ಲ. 
ಏಕೆಂದರ್ಕೆ ಲೋಕದಲ್ಲಿ ಒಬ್ಬನೂ ಕೂಡ ನಿನ್ನ ರೂಪವು ಸತ್ತ್ಯಾದಿಗುಣಗಳಿಂದ 
ಕೂಡಿದುದೇ ಅಥವಾ ಗುಣಗಳಿಲ್ಲದುದೇ ಎಂಬುದನ್ನೇ ನಿಶ್ಚಯಮಾಡಲು ಸಮರ್ಥ 
ನಾಗಿಲ್ಲ ಈ ವಿಷಯದಲ್ಲಿ “ ಯಾವಳ ರೂಪವನ್ನು ಬ್ರಹ್ಮಾದಿಗಳೂ ಕೂಡ 
ತಿಳಿಯಲಾರರೋ ಅದರಿಂದ ನೀನು ಜನರ ಬುದ್ಧಿಯಿಂದ ತಿಳಿಯಲು ಆಗದವಳು ? 
ಎಂಬ ಅರ್ಥವನ್ನುಳ್ಳ "ಕೋ ಅದ್ದಾವೇದ' ಎಂದು ಮುಂತಾದ ಶ್ರುತಿಯೇ 
ಪ್ರಮಾಣವು. ಹೀಗಿರುವಲ್ಲಿ ನಿನ್ನನ್ನು ನಾವು ಹೇಗೆ ಸ್ತೋತ್ರಮಾಡಬಲ್ಲೆವು? 


೬೪ ಸ್ಯಂ. ೧. ಆ. ೫ ದೇಪೀಭಾಗವತಮಹಾಪುರಾಣರಿ 


[ಇಲ್ಲಿ ಯಾವ ವಸ್ತುವನ್ನು ಹೇಳಲಾರದೆ ಮನಸ್ಸಿ ನಿಂದ ಸಹಿತವಾದ ಮಾತುಗಳು 
ಹಿಂತಿರುಗುತ್ತವೆ ಎಂಬ ಅರ್ಥವುಳ್ಳ " ಯಶೋ ವಾಚೋ ನಿವರ್ತಂತೇ ' ಎಂಬ 
ಶ್ರುತಿಯು ಪ್ರಮಾಣವು.] ನಿನ್ನ ನಾಮಗಳನ್ನಾದರೂ ಉಚ್ಚಾರಮಾಡೋಣವೆಂದರೆ 
ನಿನ್ನ ನಾಮಗಳು ಇಷ್ಟೇ ಇವೆಯೆಂದು ನಿಶ್ಚಯಮಾಡಿ ಹೇಳುವ ಮನುಷ್ಯನು ತಾನೇ 
ಯಾವನು ಇದ್ದಾನೆ? [ನಿನ್ನ ' ನಾಮಗಳು ಅಪಾರವಾಗಿರುವುದರಿಂದ ಅದನ್ನು ಕೂಡ 
ಹೇಳಿ ಮುಗಿಸಲು ಸಾಧ್ಯವಿಲ್ಲವೆಂದು ತಾತ್ಸರ್ಯನವು.] ಲೋಕದಲ್ಲಿ ಪ್ರಾಮಾಣಿಕ 
ನಾದ ಯಾವನು ತಾನೇ ಸಣ್ಣದಾದ ಕೆರೆ ಕೊಳ್ಳ ಬಾವಿ ಇವುಗಳನ್ನೇ ದಾಟಲು 
ಅಶಕ್ತನಾಗಿದ್ದಾಗ್ಯೂ, ದೊಡ್ಡದಾದ ಸಮುದ್ರವನ್ನು ದಾಟಲು ಸಮರ್ಥನಾಗುತ್ತಾನೆ? 
ಎಂದಕ್ಕೆ ಭ್ರಾಂತಿಯಿಂದ ಯಾವನಾದರೂ ಸಮುದ್ರವನ್ನು ದಾಟುತ್ತೀನೆಂದು ಹೊರಡ 
ಬಹುದು. ಸರಿಯಾದ ತಿಳಿವಳಿಕೆಯುಳ್ಳವನು ಹಾಗೆ ಹೊರಡುವುದಿಲ್ಲನೆಂದು ಅಭಿ 
ಪ್ರಾಯವು. ಸಣ್ಣದಾದ ಕೆರೆ ಕೊಳಗಳನ್ನೇ ದಾಟಲು ಆಗದಿರುವ ಮನುಷ್ಯನಿಗೆ 
ಹೇಗೆ ಸಮುದ್ರವನ್ನು ದಾಟುವುದು ಆಗುವುದೇ ಇಲ್ಲವೋ, ಹಾಗೆ ನಿನ್ನ ನಾಮಗಳನ್ನೇ 
ಕಡೆಗೆ ಅವುಗಳ ಸಂಖ್ಯೆಯನ್ನೇ ಹೇಳಲು ಸಾಧ್ಯವಿಲ್ಲದ ನಾವು ಅಪಾರವಾದ ನಿನ್ನ್ನ 
ರೂಪವನ್ನು  ತಿಳಿಯಲಾರೆವು. ಹೀಗೆ ನಿನ್ನ ನಾಮಗಳನ್ನೂ ರೂಪಗಳನ್ನೂ ನಿಷ್ಕರ್ಷೆ 
ಯಾಗಿ ತಿಳಿಯದೇ ಇರುವುದರಿಂದ ಸ್ತೋತ್ರಮಾಡುವುದು ನಮಗೆ ಸಾಧ್ಯವಲ್ಲವೆಂದು 
ತಾತ್ಸರ್ಯವು. ದೇವಿಯ ನಾಮರೂಪಗಳ ಖಚಿತವಾದ ಜ್ಞಾನವಿಲ್ಲದಿದ್ದರೂ ದೇವಿಯು. 
ಮಾಡುವ ಸಸಿ, ಮುಂತಾದುವನ್ನು ಅವಲಂಬಿಸಿ ಏಕೆ ಸ್ತೋತ್ರಮಾಡಲಾಗದು? 


ಷ್ಟಿ 
ಎಂದರಿ- 


ನ ದೇವಾನಾಂ ಮಧ್ಯೇ ಭಗವತಿ ತನಾನಂತವಿಭವಂ 
ವಿಜಾನಾತ್ಕೇಕೊಪಿ ತ್ವ ತ್ವಮಿಹ ಭುವನೈಕಾಸಿ ಜನನೀ । 

ಕಥಂ ಮಿಥ್ಯಾವಿಶ್ಚಂ ಸಕಲಮಪಿ ಚೈಕಾ ರಚಯಸಿ 

ಪ್ರಮಾಣಂ ತ್ರೀತಸ್ಮಿನ್ನಿಗಮವಚನಂ ದೇವಿ ನಿಹಿತಂ ॥೬೦॥ 


ಓ ಡೇವಿ, ನಿನ್ನ ರೂಪ ಮತ್ತು ನಾಮಗಳ ಪೂರ್ಣಜ್ಞಾ ನವಿಲ್ಲದಿದ್ದಾಗ್ಯೂ ಜಗ 
ತ್ತನ್ನು ಸೃಷ್ಟಿಮಾಡಲು ಬೇಕಾಗಿರುವ ಗುಣಗಳು ನಿನ್ನ ಛ್ಲರುವುದರಿಂದ ಆ ಗುಣಗಳುಳ್ಳ 
ವಳೆಂದು ನಿನ್ನನ್ನು ಸ್ತೋತ್ರಮಾಡಬಹುದಲ್ಲ ಎಂದರೆ, ಅದೂ ಸಾಧ್ಯವಿಲ್ಲ. ನಕೆಂದಕ್ಕೆ 
ದೇವತೆಗಳಲ್ಲಿ ಒಬ್ಬನಾದರೂ ನಿನ್ನ ಅಪಾರವಾದ ಮಹಿಮೆಯನ್ನು ತಿಳಿದಿರುವುದಿಲ್ಲ. 
ನೀನು ಭುವನಾ ಎಂದರೆ ಭುವನೇಶ್ವರೀ ಎಂಬ ನಾಮವನ್ನು ಧರಿಸಿರುವ ನೀನೇ ಎಲ್ಲಾ 


ಸ್ಮಂ. ೧. ಆ. ೫೨ ದೇವೀಭಾಗವತನುಸಾಪುರಾಣರಿ ೬೫ 


ಲೋಕಗಳಿಗೂ ಒಬ್ಬಳೇ ತಾಯಿಯಾಗಿರುತ್ತೀಯೆ. ನೀನೊಬ್ಬಳೇ ಸತ್ಯತತ್ತ್ವವಾದು 
ದರಿಂದ ಈ ಪ್ರಪಂಚವು ಮಿಥ್ಯಾಭೂತವಾದುದು ಎಂದರೆ ಪಾರಮಾರ್ಥಿಕವಲ್ಲದ್ದು. 
ಈ ಪ್ರಪಂಚವನ್ನು ನೀನು ಹೇಗೆ ಸೃಷ್ಟಿಮಾಡಿದೆ? ಎಂಬ ವಿಚಾರದಲ್ಲಿಯೂ, ಓ 
ದೇವಿಯೇ, ವೇದವಾಕ್ಯವೇ ಪ್ರಮಾಣವು. «ಈ ಜಾಗ್ರತ್ಸ್ವಪ್ನಸುಷುಪ್ತಿಗಳು 
ಮಾಯಾಮಾತ್ರವಾದುವು' ಎಂಬ ಶ್ರುತಿವಾಕ್ಯವೇ ನೀನು ಮಿಥ್ಯಾಜಗತ್ತನ್ನು ಸೃಷ್ಟಿ 
ಮಾಡಿದ್ದೀಯೆ ಎಂಬುದಕ್ಕೆ ಪ್ರಮಾಣವು. ಎಂದರೆ ನೀನೊಬ್ಬಳೇ ಇದ್ದು ಜಗತ್ತನ್ನು 
ಸೃಷ್ಟಿಮಾಡಿರುತ್ತೀಯೆ ಎಂದು ಹೇಳಿದ್ದರಿಂದ ಸೃಷ್ಟಿಕಾಲದಲ್ಲಿ ಇನ್ನೊಬ್ಬರೂ ಇಲ್ಲದೆ 
ಇದ್ದುದರಿಂದ ನೀನು ಪ್ರಸಂಚವನ್ನು . ಯಾವರೀತಿ ಸೃಷ್ಟಿಮಾಡಿದೆ ಎಂಬುದು 
ಯಾರಿಗೂ ಗೊತ್ತಾಗುವಹಾಗೆಯೇ ಇಲ್ಲವು. ಅದು ಗೊತ್ತಿದ್ದರಲ್ಲವೇ ನಿನ್ನನ್ನು 
ಸ್ರೋತ್ರಮಾಡಬಹುದು. ಆದುದರಿಂದ ನಿನ್ನನ್ನು ಸ್ತೋತ್ರಮಾಡಲು ಸಾಧ್ಯವಿಲ್ಲ 
ವೆಂದು ಅಭಿಪ್ರಾಯವು. ಏಕೆಂದರೆ ಅತಿ ಚತುರನಾದ ದೊಂಬರನನು ಬಹು ಎತ್ತರ 
ವಾಡ ಗಣೆಯನ್ನು ಹತ್ತಬಲ್ಲನು. ಆದರೂ ಅವನು ತನ್ನ ಹೆಗಲನ್ನು ಮಾತ್ರ 
ಏರಲಾರನು. ಇದು ಹೇಗೋ ಅದರಂತೆಯೇ ಸ್ತೋತ್ರಮಾಡುವ ನಾವು ಈ 
ಪ್ರಪಂಚದಲ್ಲಿ ಸೇರಿರುವುದರಿಂದ ನಮ್ಮ ಕಾರಣವೂ ಪ್ರಪಂಚದಲ್ಲಿ ಸೇರಿದೆ. ಅದರ 
ಕಾರಣವನ್ನು ನಾವೇ ತಿಳಿಯುವುದು, ಅಸಾಧ್ಯವಾದುದೆಂದು ಭಾವವು. 


ನಿರೀಹೈ ವಾಸಿ ತ್ವಂ ನಿಖಲಜಗೆತಾಂ ಕಾರಣಮಹೋ 
ಚರಿತ್ರಂ ತೇ ಚಿತ್ರಂ ಭಗನತಿ ಮನೋ ನೋ ವ್ಯಥಯತಿ । 
ಕಥಂಕಾರಂ ವಾಚ್ಯಃ ಸಕಲನಿಗಮಾಗೋಚರಗುಣ 


ಪ್ರಭಾವಃ ಸ್ವಂ ಯಸ್ಮಾತ್ಸ್ವಯಮಪಿ ನ ಜಾನಾಸಿ ಪರಮಂ ॥೬೧॥ 


ಅಪಾರವಾದ ಮಹಿಮೆಯುಳ್ಳ ದೇವಿಯೇ, ನೀನು ಅಪ್ತಕಾಮಳು, ನೆರವೇರಿ 
ರುವ ಎಲ್ಲ ಕೋರಿಕೆಗಳುಳ್ಳವಳು, ಆದುದರಿಂದ ವಿಕಾರವನ್ನುಂಟುಮಾಡುವ ಯಾವ 
ವಿಧವಾದ ಇಚ್ಛಾದಿಗಳೂ ಇಲ್ಲದವಳೇ ಆಗಿರುತ್ತೀಯೆ. ಆದರೂ, ಈ ಪ್ರಸಂಚಕ್ಕೆಲ್ಲಾ 
ಕಾರಣಳೂ ಆಗಿರುತ್ತೀಯೆ. ಹೀಗೆ ವಿಚಿತ್ರವಾದ ಸ್ವಭಾವಸಾಮರ್ಥ್ಯವುಳ್ಳ ನಿನಗೆ 
ಇದು ಯುಕ್ತವಾದುದೇ ಆಗಿರುತ್ತದೆ. ಹೀಗಿರುವುದರಿಂದಲೇ ನಿನ್ನ ಚರಿತ್ರಿಯು 
ನಮ್ಮ ಮನಸ್ಸನ್ನು ವ್ಯಫೆಗೊಳಿಸುತ್ತದೆ. ಏಕೆಂದರೆ, ನಿನ್ನ ಅಪಾರವೂ ವಿಚಿತ್ರವೂ 
ಆದ ಮಹಿಮೆಯು ಪರಿಮಿತವಾದ ನಷ್ಮು ಬುದ್ಧಿ ಗೆ ನಿಲುಕದಂತಾಗಿರುತ್ತದೆ. ಅಲ್ಲದೆ, 
ಎಲ್ಲಾ ವಿಧವಾದ ವೇದಗಳಿಗೂ ಕೂಡ ನಿಲುಕದ, ಅವುಗಳಿಂದಲೂ ವರ್ಣಿಸಲಾಗದ, 


ಎ 


೬೬ ಸ್ಥಂ. ೧. ಆ. ೫. ಡೇನೀಭಾಗವತಮಹಾಪುರಾಜಣಿ೦ 


ನಿನ್ನ ಗುಣಗಳ ಮಹಿಮೆಯನ್ನು ನಾವು ಹೇಳಲು: ಹೇಗೆ ಸಮರ್ಥರಾದೇವ್ರ? 
ನಾವು ತಿಳಿದುಕೊಳ್ಳ ಪುದಂತೂ ಇರಲ್ಕಿ ನಿನ್ನ್ನ ಅಥಿರ್ವಚನೀಯವಾದ ಎಂದರೆ 
ಹೀಗಿರುವುದೆಂದು ಹೇಳಲಸದಳವಾದ ಉತ್ತಮವಾದ ನಿನ್ನ ಮಹಿಮೆಯನ್ನು ನೀನೇ 
ತಿಳಿಯಬಲ್ಲೆ ಎಂದೂ ಹೇಳಲಾಗುವುದಿಲ್ಲವು. ಏಕೆಂದರೆ ಆಗ ಅದು ಬುದ್ಧಿಗೋಚರ 
ವಾಗಬಬ್ಲದ್ದಾದೀತು. ಹೀಗಿರುವಲ್ಲಿ ನಾವು ಹೇಗೆ ತಾನೇ ನಿನ್ನನ್ನು ಸ್ರೋತ್ರಮಾಡ 
ಬಲ್ಲೆವು? ನಮ್ಮ ಬುದ್ಧಿಗಿಂತ ನಿನ್ನ ಬುದ್ಧಿಯು ಮಿಗಿಲಾದುದು, ವಿಜ. ಆವರೂ 
ನಿನ್ನ ಸಗುಣರೂಪವು ನಿರ್ಗುಣರೂಪಕ್ಕಿಂತ ಕಡಿಮೆಯಾದುದೆಂಬುದು ಖಚಿತವಾ 
ದುದು. ಹೀಗಿದ್ದರೂ ಇದರಲ್ಲಿ ವಿರೋಧವಿಲ್ಲವು. ಹೇಗೆಂದರೆ, ಸಮಾನವಾದ ಸತ್ಯ 
ತೆಯುಳ್ಳ ಎರಡು ಅಂಶಗಳು ಒಂದೆಡೆಯಲ್ಲಿ ಒಂದೇ ಕಾಲದಲ್ಲಿದ್ದರೆ ವಿರೋಧವು. 
ದೇವಿಯ ಸಗುಣವಾದ ನಾಮರೂಪಶಕ್ತಿಗಳೂ ಅವಳ ನಿರ್ಗುಣಪರತತ್ತ್ವವ ದೃಷ್ಟಿ 
ಯಿಂದ ವ್ಯಾವಹಾರಿಕವೂ ಮಿಥ್ಯಾಭೂತವೂ ಆಗಿರುತ್ತವೆ. ರಜ್ಜುಸರ್ಪದಂತೆ ಸತ್ವ- 
ಮಿಥ್ಯಾ ಎಂಬ ಎರಡು ಬಗೆಯ ಸತ್ಯತೆಯುಳ್ಳವೇ ಒಟ್ಟಿಗಿದ್ದಹಾಗಾಗಿ ವಿರೋಧವಿಲ್ಲ 
ನೆಂದು ತಾತ್ಸರ್ಯವು. ಈ ವಿಚಾರದಲ್ಲಿ "ಯೋ ಅಸ್ಯಾಧ್ಯಕ್ಷಟ ಪರಮೇ ವ್ಯೋಮನ್‌ 
ಸೋ ಅಂಗವೇದ ಯದಿವಾ ನವೇದ'' ಇತ್ಯಾದಿ ವೇದವಾಕ್ಯಗಳೇ ಪ್ರಮಾಣಗಳು. 


ನ ಕಿಂ ಜಾನಾಸಿ ತ್ವಂ ಜನನಿ ಮಧುಜಿನ್ಕ್ಮೌಳಿಪತನಂ 

ಶಿವೇ ಕಿಂ ವಾ ಜ್ಞಾತ್ವಾ ವಿನಿದಿಷಸಿ ಶಕ್ತಿಂ ಮಧುಜಿತಃ । 

ಹರೇಃ ಕ೦ ವಾ ಮಾತರ್ದುರಿತತತಿರೇಷಾ ಬಲವತೀ 

ಭವತ್ಕ್ಯಾಃ ಪಾದಾಜ್ದೇ ಭಜನನಿಪುಣೇ ಕ್ವಾಸ್ತಿ ಮರಿತಂ ॥೬೨॥ 


ಓ ತಾಯಿಯೇ, ನಿನಗೆ ಈ ವಿಷ್ಣುವಿನ ತಲೆಯು ಬಿದ್ದು ಹೋಗಿರುವುದು 
ಗೊತ್ತಿಲ್ಲವೇ? ಮಂಗಳಕರಳೇ, ತಿಳಿದಿದ್ದರೂ ವಿಷ್ಣುವಿನ ಶಕ್ತಿಯನ್ನು ಪರೀಕ್ಷಿಸುತ್ತಿ 
ರುವೆಯಾ? ಹಾಗೆ ಪರೀಕ್ಷಿಸಜೇಡ. ಅವನು ನಿನ್ನ ಅನುಗ್ರಹದಿಂದಲೇ ಮಧು ಎಂಬ 
ರಾಕ್ಷಸನನ್ನು ಸಂಷಾರಮಾಡಿರುತ್ತಾನೆ. ಹೀಗೆ ನೀನು ಉಪೇಕ್ಷೆಮಾಡುವುದು ಯುಕ್ತ 
ವಬ್ಲವು. ಅಥವಾ ವಿಷ್ಣುವಿನ ಪಾಪರಾತಿಯಿಂದಲೇನಾದರೂ ಹೀಗಾಗಿರಬಹುಡೀ 
ಎಂದರೆ ಅದೂ ಯುಕ್ತವಲ್ಲ. ಯಾವಾಗಲೂ ನಿನ್ನ ಪಾದಕಮಲಗಳನ್ನು ಸೇವಿಸುತ್ತಿ 
ರುವವಸಿಗೆ ಪಾಪವೆಂಬುದು ಎಲ್ಲಿರುವುದು? *“ ಛಿತ್ವಾ ಭಿತ್ವಾ ಚ ಭೂತಾನಿ ಹತ್ರಾ 
ಸರ್ವಮಿದಂ ಜಗತ್‌ | ದೇನೀಂ ನಮತಿ ಭಕ್ತಾ ಯೋ ನಸ ಪಾಸ್ಟೆಃ ಪ್ರಲಿಪ್ಯತೇ ॥'' 


ಎಂದು ಹೇಳಿರುವುದರಿಂದ ನಿನ್ನ ಭಕ್ತರಿಗೆ ಪಾಪವೆಂಬುದಿಲ್ಲವೇ ಇಲ್ಲವು. 


ಸ್ಕಂ. ೧. ಆ. ೫. ಡೇವೀಭಾಗನತನುಹಾಪುರಾಣಿಂ ೬೭ 


ಉಪೇಕ್ಸಾ ಕಿಂ ಚೇಯಂ ತವ ಸುರಸಮೂಹೇಃತಿವಿಷಮಾ 
ಹರೇರ್ಮೂಧೊಣ್ಣೀ ನಾಶೋ ಮತಮಿಹ ಮಹಾಶ್ಚರ್ಯಜನಕಂ | 
ಮಹದ್ದುಃಖಂ ಮಾತಸ್ತ್ವಮಸಿ ಜನನಚ್ಛೇವಕುಶಲಾ 

ನ ಜಾನೀನೋ ಮ್‌ಲೇರ್ನ್ವಿಘಟನೆನಿಲಂಬಃ ಕಥಮಭೂತ್‌ ॥೬೩॥ 


ಓ ತಾಯಿಯೇ, ನೀನು ದೇವತೆಗಳ ಸಮೂಹದಲ್ಲಿ ಉದಾಸೀನಭಾವವನ್ನು 
ತಾಳಿ ಹೀಗೆ ಸುಮ್ಮನೆ ಇರುವೆಯಾ? ಅಥವಾ ತಲೆಯಿಲ್ಲದ ಶರೀರವನ್ನು ನೋಡಲು 
ಚಮತ್ವಾರವಾಗಿರುವುದರಿಂದ ಅದನ್ನು ನೋಡುವುದಕ್ಕಾಗಿ ಹೀಗೆ ಸುಮ್ಮನೆ 
ಇರುವೆಯಾ? ಯಾವ ರೀತಿಯಿಂದಲೇ ಆಗಲಿ ನೀನು ಸುಮ್ಮನೆ ಇದ್ದು ನಮ್ಮನ್ನು 
ಉಪೇಕ್ಷಮಾಡುವುವು ನಮಗೆ ಬಹಳ ದುಃಖವನ್ನುಂಟುಮಾಡುತ್ತಲಿದೆ. [ನಮ್ಮೆಲ್ಲ 
ರಿಗೂ ನೀನೇ ಆಶ್ರ ಯಳಾಗಿರುತ್ತೀಯೆ, ಹೀಗಿರುವ ನೀನು ಉಪೇಕ್ಷೆ ಮಾಡಿದರೆ 
ನಾವು ಬದುಕುವ ಹಾಗೇ ಇಲ್ಲವೆಂದು ತಾತ್ಪರ್ಯವು] ನೀನಾದರೋ ಎಲ್ಲಾ 
ಪ್ರಾಣಿಗಳ ಹುಟ್ಟನ್ನೇ ತಪ್ಪಿ ಸುವಷ್ಟು ಎಂದರೆ ಮೋಕ್ಷವನ್ನೂ ಅನುಗ್ರ ಒಸುವಷ್ಟು 
ಸಮಃ ಹೀಗಿದ್ದರೂ: ವಿಷ್ಣು ವಿನ ಬಿದ್ದು ಹೋಗಿರುವ ತಲೆಯನ್ನು ಪುನಃ ಸೇರಿ 
ಸಲು ಏಕೆ ಇಷ್ಟು ಸಾನಕಾಕಮಾನುತ್ತಿಕುವಿ, ಎರಬುಡು ನಮಗೆ ತಿಳಿಯುವುದಿಲ್ಲ. 
[ನೀನು ಈ ಸಮಯದಲ್ಲಿ ಸ್ವಲ್ಪವೂ ಉದಾಸೀನ ಮಾಡುವುದು ಯೋಗ್ಯವಲ್ಲವೇದು 
ಭಾವವು.] 


ಜ್ಞಾತ್ವಾ ದೋಷಂ ಸಕಲಸುರತಾಪಾದಿತಂ ಬೇನಿ ಚಿತ್ತೇ. 

$೦ ವಾ ವಿಷ್ಲಾನನುರಜನಿತಂ ದುಷ್ಕೃತಂ ಪಾತಿತೆಂ ತೇ ॥ 
ನಿಷ್ಣೋರ್ವಾ ಕಿಂ ಸಮರಜನಿತಃ ಕೊಟಸಿ ಗರ್ವೊಆತಿವೇಗಾ- 
ಚ್ಛೇತ್ರುಂ ಮಾತಸ್ತನ ನಿಲಸಿತಂ ನೈನ ನಿಮ್ಮೋತ್ರ ಭಾವಂ ॥೬೪॥ 


ಅಥವಾ ನೀನು ದೇವತೆಗಳು ಮಾಡಿರುವ ತಸಪ್ಪ್ರುಗಳನ್ನೆಲ್ಲಾ ಮ ನಸ್ಸಿನಕ್ಗ 
ಇಟ್ಟುಕೊಂಡಿದ್ದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಬಜಕೇತದ ಉದ್ದೇಶಿ 

ಹೀಗೆ ಮಾಡಿರುನೆಯಾ? [ಇಲ್ಲಿ ಪ್ರಜೆಗಳನ್ನು ಕಾಪಾಡುತ್ತಿದ್ದ ರಾಜನನ್ನು ಸಂಹಾರ 
ಮಾಡುವುದರಿಂದ ಅಂಥ ರಾಜನಿಲ್ತದೆ ಪ್ರಜೆಗಳಿಗೆ ಹೇಗೆ ದುಃಖವುಂಬಾಗುತ್ತದೆಯೋ 
ಅದರಂತೆ ನಮ್ಮ ಪ್ರಭುವಾದ ನಿನ್ಣುವನ್ನು ನಾಶಮಾಡಿದರೆ ತದ್ಪಿತಸ್ಥರಾದ ನಮಗೆ 
ಶಿನ್ಷೈೆಮಾಡಿದಹಾಗಾಯಿತು ಎಂದು ಭಾವಿಸಿರುವೆಯಾ? ಎಂದು ಅಭಿಪ್ರಾಯವು] 


೫ 36 


೬೮ ಸ್ವಂ. ೧. ಆ. ೫. ದೇವೀಭಾಗವತಮಹಾಪುರಾಣಿಂ 


ಹಾಗಲ್ಲದಿದ್ದರೆ "" ಪ್ರಜಾಕೃತಂ ಪಾಪಂ ರಾಜನಿ'' ಎಂಬ ನ್ಯಾಯದಂತೆ ನಾವು 
ಮಾಡಿದ ತಪ್ಪನ್ನು ವಿಷ್ಣುವಿನ ಮೇಲೆ ಹೊರಿಸಿ ಅವನನ್ನು ಸಂಹರಿಸಿರುವೆಯಾ? 
ಅಥವಾ ನಿಷ್ಣುವಿಗೆ ನಾನು ಯುದ್ಧ ದಲ್ಲಿ ಜಯಿಸಿದೆನು. ಎಂಬುದಾಗಿ ಬಂದಿರುವ 
ಅಹಂಕಾರವನ್ನು ಪರಿಹಾರಮಾಡುವುದಕ್ಕಾಗಿ ಹೀಗೆ ಮಾಡಿರುನೆಯಾ? ಹೇಗಾದರೂ 

ಮು ವಿಷ್ಣುವಿನ ತಲೆಯನ್ನು ಕತ್ತರಿಸುವುದಕ್ಕೆ ಕಾರಣವಾಗಿರುವ ನಿನ್ಚ ಉದ್ದೇಶ 


ಕಿಂವಾ ದೈತ್ಯೈಃ ಸಮರನಿಜಿತೈಸ್ತೀರ್ಥದೇಶೇ ಸುರಮ್ಮೇ 

ಘೋರಂ ತಪ್ಪಾ ಭಗವತಿ ವರಂ ಲಬ್ಧವದ್ಧಿರ್ಭವನತ್ಕಾಃ | 
ಅಂತರ್ಧಾನಂ ಗಮಿತಮಧುನಾ ನಿಷ್ಣುಶೀರ್ಷಂ ಭವಾನಿ 

ದ್ರಷ್ಟುಂ ಕ೦ ವಾ ವಿಗತಶಿರಸಂ ವಾಸುದೇವಂ ವಿನೋದಃ ॥೬೫॥ 


ಸ ಪೂಜ್ಯಳಾದ ದೇವಿಯೇ, ಯುದ್ಧಮಾಡಿ ಸೋತಿರುವ ರಾಕ್ಷಸರು ಬಹಳ 
ಮನೋಹರವಾದ ಪರಿಶುದ್ಧವಾದ ಕ್ಷೇತ್ರದ ಸ್ಥಳದಲ್ಲಿ ತಪಸ್ಸುಮಾಡಿ ನಿನ್ನಿಂದ 
ವರವನ್ನು ಪಡೆದು ಅದರ ಮಹಿಮೆಯಿಂದ ಆ ರಾಕ್ಷಸರು ಬಂದು ಈ ವಿಷ್ಣುನಿನ ತಲೆ 
ಯನ್ನೇನಾದರೂ ಕಾಣದಹಾಗೆ ಅಪಹಾರಮಾಡಿರುವರೇ? ಅಥವಾ ತಲೆಯಿಲದ ಈ 


ವಿಷ್ಣುವನ್ನು ನೋಡುವುದು ನಿನಗೆ ಆಟವಾಗಿ ಇದೆಯೇ? 


ಸಿಂಧೋಃ ಪುತ್ರ್ಯಾಂ ರೋಷಿತಾ ಕಿಂ ತ್ವಮಾದ್ಯೇ 

ಕಸ್ಮಾದೇನಾಂ ಪ್ರೇಕ್ಷಸೇ ನಾಥಹೀನಾಂ । 

ಕ್ಷಂತವ್ಯಸ್ತೇ ಸ್ವಾಂಶಜಾತಾಪರಾಧೋ ಡೆ 
ವ್ಯತ್ಥಾಪ್ಯೈನಂ ನೋದಿತಾಂ ಮಾಂ ಕುರುಷ್ವ 1೬೬1 


ಎಲ್ಲಾ ವಸ್ತುಗಳಿಗೂ ಆದಿಯಾದವಳೇ, ನೀನು ಸಮುದ್ರರಾಜನ ಮಗಳಾದ 
ಲಕ್ಷ್ಮಿಯಲ್ಲಿ ಕೋಪಗೊಂಡು ಹೀಗೆ ಮಾಡಿರುವೆಯಾ? ಏಕೆಂದರೆ, ಪತಿಹೀನಳಾದ 
ಅವಳನ್ನು ನೀನು ಈಗ ನೋಡುತ್ತಿರುವೆಯಲ್ಲಾ! ಹಾಗೆ ಲಕ್ಷ್ಮಿಯು ಮಾಡಿರ 
ಬಹುದಾದ ಅಪರಾಧವಾದರೂ ಏನು? ಹಾಗೆ ಮಾಡಿದ್ದರೂ ನಿನ್ನ ಅಂಶಭೂತಳಾದ 
ಅವಳಲ್ಲಿ ಕೋಪಮಾಡುವುದು ನಿನಗೆ ಯುಕ್ತವಲ್ಲವು. ಆದುದರಿಂದ ಈಗ ಅವಳ 
ಅಪರಾಧವನ್ನು ಕ್ಷಮಿಸಿ ವಿಷ್ಣುವನ್ನು ಎಬ್ಬಿಸಿ ಆ ಲಕ್ಷ್ಮಿಯನ್ನು ಸಂತೋಷವುಳ್ಳವಳ 


A 


ನಾಗಿ ಮಾಡು. 


ಸ್ವಂ, ೧. ಅ.೫. ದೇನೀಭಾಗನತನುಹಾಪುರಾಣಂ ೬೯ 


ಏತೇ ಸುರಾಸ್ತ್ರ್ವಾಂ ಸತತಂ ನಮಂತಿ 

ಕಾರ್ಯೇಷು ಮುಖ್ಯಾಃ ಪ್ರಧಿತಪ್ರಭಾವಾಃ। । ' 

ಶೋಕಾರ್ಣವಾತ್ತಾರಯ ದೇನಿ ದೇನಾ- 

ನುತ್ಕಾಪ್ಯ ದೇವಂ ಸಕಲಾಧಿನಾಥಂ ಸ ॥೬೭। 

ಹೇ ಜೀವಿ, ನಿನ್ನ ಸೃಷ್ಟಿ ಕಾರ್ಯದಲ್ಲಿ ಮುಖ್ಯ ಅಧಿಕಾರಿಗಳಾದ ಈ ದೇವತೆ 

ಗಳು ನಿನಗೆ ಯಾವಾಗಲೂ ನಮಸ್ಕಾರಮಾಡಿ ನಿಧೇಯರಾಗಿರುತ್ತಾರೆ. ಅವರು 
ನಿನ ಅನುಗ್ರ ಹದಿಂದಲೇ ಪ್ರಸಿದ್ದವಾದ ಮಹಿಮೆಯುಳ್ಳವರಾಗಿರುತ್ತಾರೆ. ಎಲ್ಲಾ 
ವಸ್ಸುಗಳಿಗೂ ಒಡೆಯನಾದ ನಿಷ್ಣುವನ್ನು ಎಬ್ಬಿಸಿ ದೇವತೆಗಳನ್ನು ದುಃಖಸಮುದ್ರ 


ಮೂರ್ಧಾ ಗತಃ ಕ್ವಾಂಬ ಹರೇರ್ನ ನಿಮ್ಮೋ 
ನಾನ್ಯೋಃಸ್ತ್ಯುಪಾಯಃ ಖಲು ಜೀವನೇಆದ್ಯ । 
ಯಥಾ ಸುಧಾ ಜೀವನಕರ್ಮದಕ್ಟ್ಷಾ 


ತಥಾ ಜಗಜ್ಜೀನಿತದ್ಯಾಸಿ ದೇವಿ ॥೬೮॥ 


ಗೊತ್ತಿಲ್ಲವು. ಹೀಗಿರುವಲ್ಲಿ ಅದು ತಿಳಿದಹೊರತು ಬೇರೆ ಉಪಾಯವನ್ನು ಮಾಡಿ ನಾವು 
ಈಗ ವಿಷ್ಣುವನ್ನು ಬದುಕಿಸುವುದೆಂಬುದು ನಮಗೆ ಸಾಧ್ಯವೇ ಅಲ್ಲವು. ಆ ವಿಷ್ಣುವು 
ಬದುಕಿದ ವಿನಾ ನಾವು ಬದುಕುವ ಹಾಗಿಲ್ಲ. ಆದುದರಿಂದ ಹೇ ದೇವಿ. ಅಮೃತವು 
ಹೇಗೆ ದೇವತೆಗಳಿಗೆ ಪ್ರಾಣವನ್ನು ಕೊಡುವುದರಲ್ಲಿ, ಬದುಕಿಸುವುದರಫ್ತಿ, ಸಾಮರ್ಥ್ಯ 
ವುಳ್ಳು ದೋ ಅದರಂತೆಯೇ ಲೋಕವನ್ನೇ ಬದುಕಿಸುವ ಸಾಮಥಣ್ಯವುಳ್ಳವ ಳಾದ ನೀನೇ 
ಈ ವಿಸ್ಸುವನ್ನೂ ಬದುಕಿಸಲು ಸಮರ್ಥಳೂ ಆಗಿರುತ್ತೀಯೆ, ಎಂದು ತಾತ್ಸರ್ಯವು. 


ಓ ತಾಯಿಯೇ, ವಿಷ್ಣುವಿನ ತಲೆಯು ಎಲ್ಲಿ ಹೋಯಿತೆಂಬುದೇ ನಮಗೆ 


॥ ಸೂತ ಉವಾಚ ॥ 
ಏವಂ ಸ್ತುತಾ ತದಾ ದೇವೀ ಗುಣಾತೀತಾ ಮಹೇಶ್ವರೀ | 
ಪ್ರಸನ್ನಾ ಪರಮಾ ಮಾಯಾ ನೇದೈಃ ಸಾಂಗೈಶ್ಚ ಸಾಮಗೈಃ ॥೬೯॥ 


ತಾನುನಾಚ ತದಾ ವಾಣೀ ಚಾಕಾಶಸ್ಥಾ$ಶರೀರಿಣೀ | 
ದೇವಾನ್‌ ಪ್ರತಿ ಸುಖೈಃ ಶಬ್ದೈರ್ಜನಾನಂದಕರೀ ಶುಭಾ Ha ol 


೬೦ ಸ್ಕಂ. ೧. ಆ, ೫. ದೇಸನೀಭಾಗನತನುಹಾಪುರಾಣ೨ 


ಸೂತನು ಹೇಳುತ್ತಾನೆ ನೆ. -.- ಓ ಚುಹಿಗಳಿರಾ ಈ, ರೀತಿಯಾಗಿ ಶಿಕ್ಷಾ ಮುಂತಾದ 
ಅಂಗಗಳಿ ಆದೆ ಸಹಿತವಾದ ವೇದದ ಮಂತ್ರ ಗಳಿಂದಲೂ ಸಾಮಮಂತ್ರಗಳ ಗಾನೆಗ 
ಳಿಂದಲೂ 'ಸ್ತೋ ತ್ರಮಾಡಲ್ಪಟ್ಟ, ಸತ್ತ್ವ್ವಾದಿಗುಣಗಳಿಗೆ ಮಾರಿ ಅವುಗಳ ಲೇಪ 
ನಿಲ್ಲದ, ಎಲ್ಲ ಪ್ರಸಂಚಕ್ಕೂ ದೊಡ್ಡ ಒಡೆಯಳಾದ ಮಹಾಮಾಯಾಸ್ವರೂಸಳಾದ 
ಆ ಜೇವಿಯು ಸಂತೋಷಸಟ್ಟವ ಜಬ ಅನಂತರದಲ್ಲಿ ಜನಗಳಿಗೆ ಸಂತೋಷ 
ವನ್ನುಂಟುಮಾಡುವ ಮಂಗಳಕರಳಾದ ಆ ವಾಗ್ದೇವತೆಯು ಶರೀರವನ್ನು ಧರಿಸದೆ 
ಆಕಾಶದಲ್ಲಿಯೇ ಇದ್ದು ದೇವತೆಗಳನ್ನು ಕುರಿತು ಕೇಳಲು ಹಿತವಾಗಿರುವ ಶಬ್ದಗಳಿಂದ 
ಕೂಡಿರುವಂತೆ ಶರೀರವಿಲ್ಲದ ಆಕಾಶವಾಣಿಯಿಂದ ಈ ರೀತಿಯಾಗಿ ಹೇಳಿದಳು. 


ಮಾ ಕುರುಧ್ವಂ ಸುರಾಶ್ಚಿಂತಾಂ ಸ್ಥ ಸ್ತಿಷ್ಠಂತು ಚಾಮರಾಃ । 
ಸ್ತುತಾಹಂ ನಿಗಮೈಃ ಕಾಮಂ Sg ಸಂಶಯಃ ॥೭೧॥ 


ಓ ದೇವತೆಗಳಿರಾ, ನೀವು ಸ್ವಲ್ಪವೂ ಯೋಚನೆಯನ್ನು ಮಾಡಬೇಡಿರಿ. ಮೊದ 
ಲಿನಂತೆಯೇ ಸುಖವಾಗಿ ಇರಿ. ಈ ವೇದಾರ್ಥವನ್ನೇ ತಿಳಿಸುವ ವಾಕ್ಯಗಳಿಂದ ನೀವು 
ಮಾಡಿದ ಸ್ತೋತ್ರದಿಂದ ನಾನು ಸಂತೋಷಸಟ್ಟ ರುನೆನು.. ಈ ಅಂಶದಲ್ಲಿ ಸಂದೇಹ 
ಯಃ ಪುಮಾನ್‌ ಮಾನುಷೇ ಲೋಕೆ ಸ್ತೌತ್ಯೇತಾಂ ಮಾಮಕೀಂಸ್ತುತಿಂ | 
ಪಠಿಸ್ಯತಿ ಸದಾ ಭಕ್ತ್ಯಾ ಸರ್ವಾನ್ಯಾಮಾನನಾಪ್ರ್ನುಯಾತ್‌ ೭ ೨॥ 
ಭೂಲೋಕದಲ್ಲಿ ವಾಸಮಾಡುವ ಯಾವ ಮನುಷ್ಯನು ಈ ನನ್ನ ಸ್ತೋತ್ರ 
ವನ್ನು ಭಕ್ತಿಯಿಂದ ಸದಾ ಪಠನಮಾಡುತ್ತಿರುತ್ತಾನೆಯೋ ಅವನು ತನ್ನ ಎಲ್ಲಾ 
ಇಸ್ರಾರ್ಥಗಳನ್ನೂ ಹೊಂದುತ್ತಾನೆ. 
ಶೃಣೋತಿ ನಾ ಸ್ತೋತ್ರನಿದಂ ಮದೀಯಂ 
ಭಕ್ತ್ಯಾ ತ್ರಿಕಾಲಂ ಸತತಂ ನರೋ ಯಃ । 
ನಿಮುಕ್ತದುಃಖಃ ಸ ಭನೇತ್ಸುಖೀ ಚ 


ನೇದೋಕ್ತಮೇತನ್ನನು ವೇದತುಲ್ಕಂ 1೭ al 


ವೇದಗಳಲ್ಲಿ ಹೇಳಿರುವುದರಿಂದ ವೇದಗಳಿಗೆ ಸಮಾನವಾದ ಈ ನನ್ನ ಸೆಸ್ತೀತ್ರ 
ವನ್ನು ಯಾರು ಬೆಳಗೈ ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ಭಕ್ತಿಯಿಂದ ಕೇಳುತ್ತಾರೆಯೋ 
ಅವರು ಎಲ್ಲಾ ದುಃಖಗಳಿಂದಲೂ ಬಿಡಲ್ಸಟ್ಟು ಸುಖವುಳ್ಳವರಾಗುತ್ತಾರೆ. 


ps 


ಸ್ವಂ. ೧. ಆ. ೫. 'ದೇನೀಭಾಗವತಮಹಾಪುರಾಣಂ ೭೧ 


ಆ 
೪ 


ಶೃಣ್ವಿಂತು ಕಾರಣಂ ಚಾದ್ಯ ಯದ್ಗತಂ ವದನಂ ಹರೇಃ | 
ಅಕಾರಣಂ ಕೆಥಂ ಕಾರ್ಯಂ ಸಂಸಾರೇತ್ರ ಭವಿಷ್ಯತಿ ॥೭೪॥ 


ಆ ನಿಷ್ಣುನಿನ ತಲೆಯು ಹೋಗುವುದಕ್ಕೆ ಕಾರಣವನ್ನು ಈಗ ಹೇಳುತ್ತೇನೆ, 
, ಕೇಳಿರಿ, ಈ ಪ್ರಸಂಚದಲ್ಲಿ ಕಾರಣವಿಲ್ಲದೆ ಯಾವ ಕಾರ್ಯವೂ ಹೇಗುಂಬಾದೀತು 


ಉದಧೇಸ್ತ ನಯಾಂ ನಿಷ್ಣುಃ ಸಂಸ್ಥಿ ತಾಮಂತಿಕೇ ಪ್ರಿಯಾಂ | 

ಜಹಾಸ ವದನಂ ನೀಕ್ಲ ; ತಸ್ಕಾಸ್ತತ್ರ Bi ॥೭೫॥ 

ಒಂದೆ ಒಂದು ದಿನದಲ್ಲಿ ಈ ವಿಷ್ಣುವು ತನಗೆ ಪ್ರಿಯಳಾಗಿ ಸಮಿಸದಲ್ಲಿರುವ 
ಸಮುದ್ರರಾಜನ ಮಗಳಾದ ಲಕ್ಷ್ಮಿಯ ಸುಂದರವಾದ ಮುಖವನ್ನು ನೋಡಿ ನಕ್ಕನು. 


ತಯಾ ಜ್ಞಾತಂ ಹರಿರ್ನೂನಂ ಕಥಂ ಮಾಂ ಹಸತಿ ಪ್ರಭುಃ । 
ನಿರೂಪಂ ಹರಿಣಾ ದೃಷ್ಟಂ ಮುಖಂ ಮೇ ಕೇನ ಹೇತುನಾ ॥೭೬॥ 


ಶೆ 


ಆಗ ಆ ಲಕ್ಷ್ಮಿಯು ಅದನ್ನು ತಿಳಿದಳು ಮತ್ತು ಹೀಗೆ ಯೋಚಿಸಿದಳು. ಈ 
ನಿಷ್ಣುವು ನನ್ನನ್ನು ನೋಡಿ ನಗುತ್ತಿದ್ದಾನೆ. ಇದು ನಿಜವು. ಹಾಗಿಲ್ಲದಿದ್ದರೆ ನನ್ನ 
ಮುಖವನ್ನು ಅಣಕಿಸುವ ಹಾಗೆ ಏಕೆ ನೋಡಿದನು? ಇದುವರೆಗೆ ಎಂದೂ ನನ್ನ 
ಮುಖವನ್ನು ನೋಡಿ ನಗದಿದ್ದ ವಿಷ್ಣುವು ಈಗ ನನ್ನನ್ನು ನೋಡಿ ಏತಕ್ಕೆ ನಕ್ಕನು? 
ಯೋಚಿಸಿ ನೋಡಿದರೆ ಏನೋ ವಿಕಾರವನ್ನು ನನ್ನ ಮುಖದಲ್ಲಿ ಕಂಡು ಯಾವುದೋ 


ಕಾರಣದಿಂದ ಇವನು ನಗುತ್ತಿದ್ದಾನೆ. 


ನಿನಾಪಿ ಕಾರಣೇನಾದ್ಯ ಕಥಂ ಹಾಸ್ಯಸ್ಯ ಸಂಭವಃ । 
ಸಪತ್ಲೀ ವಾ ಕೃತಾ ತೇನ ಮನೈಟನ್ಯಾ ವರವರ್ಣಿನೀ 1೭೭॥ 


ಯಾವ ಕಾರಣವೂ ಇಲ್ಲದೆ ನಗುವು ಹೇಗೆ ಉಂಟಾಗುವುದು? ಅಥವಾ ನನಗೆ 
ಸವತಿಯಾಗುವ ಸುಂದರಿಯಾದ ಮತ್ತೊಬ ಳನ್ನು ಹೆಂಡತಿಯಾಗಿ ವರಿಸಿರಬಹುಪೇ? 


ತತಃ ಕೋಪಯುತಾ ಜಾತಾ ಮಹಾಲಕ್ಷ್ಮೀಸ್ತಮನೋಗುಣಾ । 
ತಾಮಸೀ ತು ತದಾ ಶಕ್ತಿಸ್ತಸ್ಕಾ ದೇಹೇ ಸಮಾವಿಶತ್‌ ॥೭೮॥ 


ಅನಂತರದಲ್ಲಿ ಲಕ್ಷ್ಮಿಯು ತನೋಗುಣದ ಆನೇಶದಿಂದ ಕೂಡಿದವಳಾಗಿ 
- ಬಹಳ ಕೋಪಗೊಂಡಳು. ಜತ ಕೋಪಹೊಂದಿದ ಸಮಯದಲ್ಲಿ ತಮೋಗುಣನೇ 


ಗಾ 


ಮುಂದಾಗಿರುವ ಮಾಯಾಶಕ್ತಿಯು ಅವಳ ಶರೀರವನ್ನು ಅವರಿಸಿತ್ನು 


೬೨ ಸ್ಕಂ. ೧. ಅ ೫ ದೇನೀಭಾಗವತಮಹಾಪುರಾಣಂ 


ಕೇನಚಿತ್ಯಾಲಯೋಗೇನ ದೇವಕಾರ್ಯಾರ್ಥಸಿದ್ಧಯೇ । 


ಪ್ರವಿಷ್ಟಾ ತಾಮಸೀ ಶಕ್ತಿಸ್ತಸ್ಯಾ ದೇಹೇ$ತಿದಾರುಣಾ 1೭೯॥ 


ದೇವತೆಗಳ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಯಾವದೋ ಒಂದು ಕಾಲ 
ಸಂಬಂಧದಿಂದ ಬಹಳ ಕ್ರೂರವಾದ, ತಮೋಗುಣಪ್ರಧಾನವಾದ ಆದಿಶಕ್ತಿಯು ಅವಳ 
ಶರೀರದಲ್ಲಿ ಪ್ರವೇಶಿಸಿ ಅಧಿಕಾರಮಾಡತೊಡಗಿತು. 


ತಾಮಸ್ಕಾವಿಷ್ಟದೇಹಾ ಸಾ ಚುಕೋಪಾತಿಶಯಂ ತದಾ । 
ಶನಕೈಃ ಸಮುವಾಚೇದಮಿದಂ ಪತತು ತೇ ಶಿರಃ Hol 


" ತನೋಗುಣವೇ ಹೆಚ್ಚು ಪ್ರಬಲವಾಗಿರುವ ಆ ಶಕ್ತಿಯಿಂದ ಅವಿಷ್ಟನಾದ 
ಶರೀರವುಳ್ಳ ಲಕ್ಷ್ಮಿಯು ಬಹಳ ಕೋಪವುಳ್ಳವಳಾದಳು. ಅಲ್ಲದೆ ಆ ಕೋಪದಿಂದ 
ಈ ನಿನ್ನ ತಲೆಯು ಬಿದ್ದುಹೋಗಲಿ ಎಂದೂ ಮೆಲ್ಲಗೆ ನುಡಿದಳು. 


ಸ್ತ್ರೀಸ್ವಭಾವಾಚ್ಚ ಭಾನಿತ್ವಾತ್ಕಾಲಯೋಗಾಡ್ವಿನಿರ್ಗತಃ । 
ಅನಿಚಾರ್ಯ ತದಾ ದತ್ತಃ ಶಾಪಃ ಸ್ವಸುಖನಾಶನಃ ॥೮೧॥ 


ಹೆಂಗಸರ ಸ್ವಭಾವದಿಂದಲೂ [ಎಂದರೆ ವಿಚಾರಮಾಡದೆ ಕೆಲಸಲ್ಲಿ ಮುಂದು 
ವರಿಯುವುದು ಹೆಂಗಸರ ಸ್ವಭಾವ] ಮುಂದೆ ಕಾಲಾನುಸಾರವಾಗಿ ಆಗಬೇಕಾಗಿದ್ದು 
ದಕ್ಕೆ ಅನುಗುಣವಾಗಿಯ್ಯೂ ತನ್ನೆ ಸುಖವನ್ನೇ ನಾಶಮಾಡುವ ಇಂತಹ ಶಾಸ 
ವಾಕ್ಯವು ಹಿಂದುಮುಂದು ವಿಚಾರಿಸದೆ ಪರವಶಳಾಗಿದ್ದ ಆ ಲಕ್ಷ್ಮಿಯಿಂದ ಹೊರಟತು. 


ಸಪಶ್ಚೀಸಂಭವಂ ದುಃಖಂ ವೈಧವ್ಯಾದಧಿಕಂ ತ್ವಿತಿ । 
ನಿಚಿಂತ್ಯ ಮನಸೇತ್ಯುಕ್ತಂ ಶಾಮಸೀಶಕ್ತಿ ಯೋಗತಃ He Su 


ಸವತಿಯರಿಂದುಂಬಾಗುವ ದುಃಖವು ವೈಧವ್ಯದುಃಖ [ಗಂಡನು ಸಾಯುವಾ 
ಗಲೂ ಸತ್ತಮೇಲೂ ಆಗುವ ದುಃಖ] ಕೈಂತಲೂ ಹೆಚ್ಚಾದುದೆಂದು ತಿಳಿದಿದ್ದುವ 
ರಿಂದಲೂ ತಮೋಗುಣದ ಆವೇಶದಿಂದ ಕೂಡಿದ ಆಶಕ್ತಿಯ ಸಂಬಂಧದಿಂದಲೂ 
ಆ ಲಕ್ಷ್ಮಿಯು ಈ ರೀತಿಯಾಗಿ ಯೋಚಿಸಿ ಮನಸ್ಸಿನಿಂದ ಮೆಲ್ಲಗೆ ಹೇಳಿದಳು. 


ಅನೃತಂ ಸಾಹಸಂ ಮಾಯಾ ಮೂರ್ಬತ್ವಮಶಿಲೋಭತಾ । 
ಅಶ್‌ಚೊ ನಿರ್ದಯತ್ವಂ ಚ ಸ್ತ್ರೀಣಾಂ ದೋಷಾಃ ಸ್ಪಭಾನಜಾಃ ॥೮೩॥ 


ಸ್ಫಂ. ೧ ಅ. ೫. ದೇನೀಭಾಗನತಮಹಾಪುರಾಣಂ ೭4 


ಸುಳ್ಳನ್ನು ಹೇಳುವುದು, ತನ್ನ ಶಕ್ತಿಯೋಗ್ಯತೆಗಳಿಗೆ ಖಾರಿದುವನ್ನು 
ಮಾಡಲು ತೊಡಗುವುದು, ಫಲಾಫಲಗಳನ್ನು ನಿಮರ್ಶಿಸಿ ಗೊತ್ತುಮಾಡಿಕೊಳ್ಳ ದೇ 
ತನ್ನನ್ನೂ ಇತರರನ್ನೂ. ಮೋಸಕ್ಕೆ ಗುರಿಮಾಡುವುದು, ತಕ್ಕಷ್ಟು ತಿಳಿವಳಿಕೆ ಇಲ್ಲ 
ದಿರುವುದು' ಹಿಡಿದುದನ್ನು ಬಿಡದೆ ಹಟಮಾಡುವುದು, ಅವಶ್ಯಕವಾದ ವೆಚ್ಚವನ್ನು 
ಶಕ್ತಿಯಿದ್ದರೂ ಮಾಡದಿರುವುದು, ಯೋಚನೆ ಮಾತು ವ್ಯಾಪಾರಗಳಲ್ಲಿ ಪರಿಶುದ್ಧ 
ವಾಗಿಲ್ಲದಿರುವುದು, ಸಾಹಸನ್ರ, ನಂಚನೆ: ದಡ್ಡತನ, ಹೆಚ್ಚಾದ ದುರಾಶೆ, ಕರುಣೆ 
ಯಿಬ್ಲದಿರುವುದು, ಈ ದೋಷಗಳು ಹೆಂಗಸರಿಗೆ ಸ್ವಭಾವವಾಗಿ ಉಂಟಾಗುತ್ತವೆ. 

ಸಶೀರ್ಷಂ ವಾಸುದೇವಂ ತಂ ಕರೋಮ್ಯದ್ಯ ಯಥಾಪುರಾ । 

ಶಿರೋಸ್ಯ ಶಾಸಯೋಗೇನ ನಿಮಗ್ನಂ ಲನಣಾಂಬುಧೌ್‌  ॥೮೪॥ 

ಈ ನಿಸ್ಲುವಿನ ತಲೆಯು ಲಕ್ಷ್ಮಿಯ ಶಾಸದಿಂದ ಹಾರಿಹೋಗಿ ಲವಣಸಮುದ್ರ 
ದಲ್ಲಿ ಮುಳುಗಿರುವುದು. ಈಗ ಅವನನ್ನು ಮೊದಲಿನಂತೆ ತಲೆಯುಳ್ಳವವನ್ನಾಗಿ 
ಮಾಡುತ್ತೇನೆ. 

ಅನ್ಯಚ್ಚ ಕಾರಣಂ ಕಿಂಚಿದ್ವರ್ತತೇ ಸುರಸತ್ತಮಾಃ । 

ಭೆನತಾಂ ಚೆ ಮಹತ್ಕಾರ್ಯಂ ಭವಿಷ್ಯತಿ ನ ಸಂಶಯಃ ॥೮೫॥ 

ಬ ದೇವಶ್ರೇಷ್ಟರೇ, ಈ ಸಂಗತಿಯಲ್ಲಿ ಇನ್ನೂ ಒಂದು. ಕಾರಣವು ಇದೆ. 
ಅದನ್ನು ನಿಮಗೆ ಹೇಳುತ್ತೇನೆ. ನಿಮ್ಮ ದೊಡ್ಡದಾದ ಈ ಕೆಲಸವೂ ನಡೆಯು 
ವುದರಲ್ಲಿ ಸಂದೇಹವಿಲ್ಲವು. 

ಪುರಾ ದೈತ್ಯೋ ಮಹಾಬಾಹುರ್ಹಯಗ್ರೀವೋಃತಿನಿಶ್ರುತಃ । 

ತಪಶ್ಚಕ್ರೇ ಸರಸ್ವತ್ಯಾಸ್ತೀರೇ ಸರಮದಾರುಣಂ ॥೮೬॥ 

ಲೋಕದಲ್ಲಿ ತುಂಬಾ ಹೆಚ್ಚಾದ ಬಾಹುಬಲವುಳ್ಳನನಾಗಿ ಪ್ರಸಿದ್ಧನಾಗಿದ್ದ, 
ಹಯಗ್ರೀವನೆಂಬ ಒಬ್ಬ ರಾಕ್ಷಸನು ಪೂರ್ವಕಾಲದಲ್ಲಿ ಸರಸ್ವತೀನದೀ ತೀರದಲ್ಲಿ 
ಬಹಳ ಘೋರನಾದ ತಪಸ್ಸನ್ನು ಮಾಡಿದನು. 

ಜಪನ್ನೇಕಾಕ್ಷರಂ ಮಂತ್ರಂ ಮಾಯಾಬೀಜಾತ್ಮಕೆಂ ಮಮ । 

ನಿರಾಹಾರೋ ಜಿತಾತ್ಮಾ ಚ ಸರ್ವಭೋಗನಿವರ್ಜಿತಃ ॥೮೭॥ 

ಆ ರಾಕ್ಷಸನು ಮಾಯಾಬೀಜನಾದ ಒಂದೇ ಅಕ್ಷರವುಳ್ಳ ನನ್ನನ್ನು ಧ್ಯಾನಿಸುವ 
ಮಂತ್ರವನ್ನು ಜಸಮಾಡುತ್ತಾ, ಆಹಾರವನ್ನೂ ಕೂಡ ತೆಗೆದು ಇಳ್ಳದೇ ಇಂದ್ರಿಯ 


೭೪ ಸ್ಹಂ. ೧. ಆ. ೫. ದೇನೀಭಾಗನತಮಹಾಪುರಾಣಂ 


N 


ಗಳನ್ನು ಜಯಿಸಿ, ಹಶೋಟಿಯಲ್ಲಿಟ್ಟುಕೊಂಡ್ತು, ಎಲ್ಲಾ ನಿಧವಾದ ಭೋಗ್ಯವಸ್ತುಗಳ 


wd 
ಅನುಭವದಿಂದ ಉಂಬಾಗುವ ಸುಖಗಳನ್ನು ಬಿಟ್ಟು ತಪಸ್ಸುಮಾಡಿದನು. 


ಧ್ಯಾಯನ್ಮಾಂ ತಾಮಸೀಂ ಶಕ್ತಿಂ ಸರ್ವಭೂಷಣಭೂಷಿತಾಂ । 
ಏನಂ ವರ್ಷಸಹಸ್ರಂ ಚ ತಪಶ್ಚಕ್ರೇತಿದಾರುಣಂ Neon 


ಅಲ್ಲದೆ, ಅನನು ತನೋಗುಣದ ಪ್ರಾಬಲ್ಯದಿಂದ ಸಹಿತಳಾದ ಮಾಯಾಶಕ್ತಿ 
ಸ್ವರೂಪಳಾದ ಎಲ್ಲಾ ವಿಧವಾದ ಅಲಂಕಾರಗಳಿಂದ ಶೈಂಗರಿಸಲ್ಪಟ್ಟಿ ನನ್ನನ್ನು 
ಧ್ಯಾನಮಾಡುತ್ತಾ ಒಂದು ಸಾವಿರವರ್ಷಗಳವರೆಗೆ ಉಗ್ರವಾದ ತಪಸ್ಸನ್ನು ಮಾಡಿದನು. 


ತದಾಹಂ ತಾಮಸಂ ರೂಪಂ ಕೃತ್ವಾ ತತ್ರ ಸಮಾಗತಾ | 
ದರ್ಶನೇ ಪುರತಸ್ತಸ್ಯ ಧ್ಯಾತಂ ತತ್ತೇನ ಯಾದೃಶಂ ' no 


ಆಗ ನಾನು ತಮೋಗುಣದಿಂದ ಕೂಡಿದ್ದ ಯಾವರೀತಿಯಾದ ಆಕಾರವನ್ನು 
6 
ಆ ರಾಕ್ಷಸನು ಢ್ಯಾನಮಾಡುತ್ತಿದ್ದನೋ ಅಂಥಾ ರೂಪವನ್ನೇ ಧರಿಸಿ ಅವನ ಎದುರಿಗೆ 
©. 0) ಎ ಯೃ 0 D 
ಗೋಚರಳಾದಿನು. 


ಸಿಂಹೋಪರಿ ಸ್ಥಿತಾ ತತ್ರ ತಮವೋಚಂ ದಯಾನ್ವಿತಾ । 
ನರಂ ಬ್ರೂಹಿ ಮಹಾಭಾಗ ದದಾಮಿ ತವ ಸುವ್ರತ uF oll 


ಅಲ್ಲಿ ನಾನು ಸಿಂಹನಾಹನದ ಮೇಲೆ ಇರುವನಳೂ, ಕರುಣೆಯಿಂದ ಕೂಡಿ 
ದವಳೂ ಆಗಿ ಅವನನನ್ನು ಕುರಿತು ಎಚ್ಬೆ ನಿಯಮನಿಷ್ಟನಾದ ಸ್ರಣ್ಣಶಾಲಿಯೇ, ನಿನಗೆ 
4 ಇ ೪ 


ಬೇಕಾದ ವರವನ್ನು ಕೇಳು, ನಾನು ಅದನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದೆನು. 


ಇತಿ ಶ್ರುತ್ವಾ ನಚೋ ದೇವ್ಯಾ ದಾನವಃ ಸ್ರೇನುಪೂರಿತಃ | 
ಪ್ರದಕ್ಷಿಣಂ" ಪ್ರಣಾಮಂ ಚೆ ಚಕಾರ ತ್ವರಿತಸ್ತದಾ HF On 


ಹೀಗೆ ಹೇಳಿದ ಸೇವಿಯಾದ ನನ್ನ. ಮಾತನ್ನು ಕೇಳಿ ಆ ರಾಕ್ಷಸನು ಪ್ರೀತಿ 
ಯಿಂದ ಕೂಡಿದವನಾಗಿ ಜಾಗ್ರತೆಯಾಗಿ ಪ್ರದಕ್ಷಿಣನಮಸ್ವಾರಗಳೆನ್ನು ಮಾಡಿದನು. 


ದೃಷ್ಟ್ಯಾ ರೂಪಂ ಮದೀಯಂ ಸ ಪ್ರೇನೋತ್ತುಲ್ಲನಿಲೋಚನಃ । 
ಹರ್ಸಾಶ್ರುಪೂರ್ಣನಯನಸ್ತುಸ್ಟಾನ ಸ ಚ ಮಾಂ ತದಾ ॥೯೨॥ 


ಸ್ಕಂ, ೧. ಅ. ೫. ದೇನೀಭಾಗನತನುಹಾಪುರಾಣಂ ೭೫ 


ಆಗ ಪ್ರೀತಿಯಿಂದ ಅರಳಿದೆ ಕಣ್ಣುಗಳುಳ್ಳ ವನಾಗಿ ಆ ರಾಕ್ಷಸನು ನನ್ನ ರೂಪ 
ವನ್ನು ನೋಡಿ ಆನಂದಬಾಸ್ಸದಿಂದ ತುಂಬಿರುವ ಕಣ್ಣುಗಳು 
ಸ್ತೋತ್ರವನ್ನು ಮಾಡಿದನು. 


ಕ 
₹೬ 
ಫ್ಪ 
> 
2 
2 


|| ಹಯಗ್ರೀವ ಉವಾಚ ॥. 


ನಮೋ ದೇವೈೈ ನುಹಾನಾಯೀ ಸೃಷ್ಟಿಸ್ಥಿತ್ಯಂತಕಾರಿಣಿ । 
ಭಕ್ತಾನುಗ್ರಹಚತುರೇ ಕಾಮದೇ ನೋಕ್ಷದೇ ಶಿನೇ IF al 


ಓ ಡೀವಿ, ನಿನಗೆ ನಮಸ್ಕಾರವು. ನೀನು ಈ ಪ್ರಸಂಚವೆಲ್ಲನನ್ನೂ ಆನರಿಸಿ 
ಜ ತ್ರಿ 


ಲಯಗಳನ್ನು ಮಾಡುವವಳೂ, ಭಕ್ತರಿಗೆ ಅನುಗ್ರ ಹಮಾಡುವುದರಲ್ಲಿ ಕುಶಲಳೂ, 
ಇಷ್ಟಾರ್ಥವನ್ನು ಕೊಡುವವಳೂ ಆಗಿರುತ್ತೀಯೆ. ಮಂಗಳಸ್ವರೂಪಳಾಗಿಯೂ 


ಮೋಕ್ಷವನ್ನೂ ಅನುಗ್ರ ಹಿಸುವವಳಾಗಿಯೂ ಇರುವೆ. ಇಂತಹ ನಿನಗೆ ನಮಸ್ಕಾರವು. 


ಧರಾಂಬುತೇಜಃಸವನಖಪಂಚಾನಾಂ ಚ ಕಾರಣಂ । 
ತ್ವಂ ಗಂಥರಸರೂಪಾಣಾಂ ಕಾರಣಂ ಸ್ಪರ್ಶಶಬ್ದಯೋಃ ೯೪॥ 


ಓ ದೇವಿಯೇ, ನೀನು ಸೃಥಿನೀ ಅಂದರೆ ಘನರೂಪನಸ್ತುವಾದ ಭೂಮಿ, 
ಜಲ ಅಂದರೆ ದ್ರವರೂಸವಾದ ನೀರು, ತೇಜಸ್ಸು ಅಂದರೆ ಶಾಖನಾಗಿಯೂ ಪ್ರಕಾಶ 
ವಾಗಿಯೂ ಇರುವ ಬೆಳಕು ವಾಯು ಅಂದರೆ ಚಲಿಸುವ ಗಾಳಿ ಮತ್ತು ಆಕಾಶ ಇವು 

ಕಾಸ 


ಗಳೆಂಬ ಸೂಕ್ಷ್ಮ ಮತ್ತು ಸ್ಥೂಲಸಂಚಭೂತಗಳಿಗೂ, ಗಂಧ ರಸ ರೂಸ ಸ್ಪರ್ಶ ಶಬ್ದ 
ಸಾವ ಬೂ 


ಎಂಬ ಐದು ಗುಣಗಳೆಂಬ ವಿಷಯಗಳಿಗೂ ಕಾರಣಗಿರುತ್ತೀಯೆ. 


ಘ್ರಣಂ ಚೆ ರಸನಾ ಚಕ್ಷುಸ್ತೃಕ್‌ ಶ್ರೋತ್ರನಿಂದ್ರಿಯಾಣಿ ಚ । 
ಕರ್ಮೇಂದ್ರಿಯಾಣಿ ಚಾನ್ಯಾನಿ ತ್ವತ್ತಃ ಸರ್ವಂ ಮಹೇಶ್ವರಿ ॥೯೫॥ 


\ 
ಮೂಗು, ನಾಲಗೆ, ಕಣ್ಣು, ಚರ್ಮ, ಕಿನಿಗಳೆಂಬ ಐದು ಜ್ಞಾನೇಂದ್ರಿಯ 


ಗಳೂ, ಉಪಸ್ಥ, ಪಾಯು, ಪಾದ, ಪಾಣಿ, ವಾಕ್‌ ಎಂಬ ಐದು ಕರ್ಮೇಂದ್ರಿಯಗಳೂ 
ಮತ್ತು ಇತರ ಎಲ್ಲ ವಸ್ತುಗಳೂ ಸರ್ವಶಕ್ತಳಾದ ಮತ್ತು ಎಲ್ಲ ದೇವತೆಗಳಿಗಿಂತಲೂ 
ದೊಡ್ಡ ಒಡೆಯಳಾದ ನಿನ್ಲಿಂದಲೇ ಉತ್ಸನ್ನವಾದವುಗಳು, 


೭೬ ಸ್ವಂ. ೧. ಅ.೫, ದೇಸೀಭಾಗವತಮಹಾಪುರಾಣಂ 
॥ ಶ್ರೀದೇವ್ಯುವಾಚ ॥ 


3೦ ತೇಭೀಷ್ಟಂ'ವರಂ ಬ್ರೂಹಿ ವಾಂಛಿತಂ ಯದ್ದದಾಮಿ ತತ್‌ । 
'ಪರಿತುಷ್ಟಾಸ್ಮಿ ಭಕ್ತಾ ತೇ ತಪಸಾ ಚಾದ್ಭುತೇನ ಚ ॥೯೬॥ 


ದೇವಿಯು ಹೇಳುತ್ತಾಳಓ ಹಯಗ್ರೀವನೇ, ನಿನ್ನ ಭಕ್ತಿಯಿಂದಲೂ 
ಆಶ್ಚರ್ಯಕರವಾದ ತಪಸ್ಸಿನಿಂದಲೂ ನಾನು ಸಂತೋಷವುಳ್ಳವಳಾಗಿರುತ್ತೇನೆ. ನೆನಗೆ 
ಇಷ್ಟವಾಗಿರುವ ವರವು ಯಾವುದು ಹೇಳು. ಅದನ್ನು ನಿನಗೆ ಕೊಡುತ್ತೇನೆ. 


|| ಹಯಗ್ರೀವ ಉನಾಚೆ ॥ 


ಯಥಾ ನೇ ಮರಣಂ ಮಾತರ್ನ ಭನೇತ್ತೆತ್ತಥಾ ಕುರು | 
ಭೆನೇಯಮಮರೋ ಯೋಗೀ ತಥಾಃಜೇಯಃ ಸುರಾಸುರೈಃ ICE 


ಓ ತಾಯಿಯೇ, ನನಗೆ ಮರಣವುಂಟಾಗದಿರುವಂತೆಯೂ, ದೇವತೆಗಳಿಂದಲೂ 
ರಾಕ್ಷಸರಿಂದಲೂ ಸೋಲದೇ ಇರುವ ಹಾಗೂ ನಾಶವಿಲ್ಲದೆ. ಯೋಗಿಯಾಗು 
ವಂತೆಯೂ, ಅನುಗ್ರಹಮಾಡು ಎಂದು ಹಯಗ್ರೀವನು ಕೇಳಿಕೊಂಡನು. 


Il ದೇವ್ರ್ಯುವಾಚ || 


ಜಾತಸ್ಯ ಹಿ ಧ್ರುನಂ ಮೃತ್ಕುರ್ಥ್ರುವಂ ಜನ್ಮ ಮೃತಸ್ಯ ಚೆ । 
ಮರ್ಯಾದಾ ಚೇದೃಶೀ ಲೋಕೇ ಭವೇಚ್ಚ ಕಥಮನ್ಯಥಾ uF ೮h 


ಲೋಕದಲ್ಲಿ, ಹುಟ್ಟಿದವನಿಗೆ ಮರಣವೂ, ಮರಣಹೊಂದಿದವನಿಗೆ ಪುನಃ 
ಹುಟ್ಟುವಿಕೆಯೂ ಲೋಕನಿಯಮುವು. ಸ್ಲಿತಿಯು ಹೀಗಿರುವಲ್ಲಿ ಇದಕ್ಕೆ ವಿರುದ ವಾಗಿ 
೪ ಟಾ 3 ಓು 
ಹೇಗೆ ಆದೀತು? 
ಏವಂ ತ್ವಂ ನಿಶ್ಚಯಂ ಕೃತ್ವಾ ಮರಣೇ ರಾಕ್ಷಸೋತ್ತಮ | 
ನರಂ ವರಯ ಚೇಷ್ಟಂ ತೇ ನಿಚಾರ್ಯ ಮನಸಾ *ಲ ॥೯೪೯॥ 
ಓ ರಾಕ್ಷಸಕ್ರೀಸ್ಠನೇ, ಶೋಕಮರ್ಯಾದೆಯು ಹೀಗಿರುವುದೆಂಬುದನ್ನು 


ನೀನು ಮರಣನಿಸಯದಲ್ಲಿಯೂ ವಿಚಾರಮಾಡಿ ಮನಗಂಡು ನಿನಗೆ ಇಷ್ಟವಾದ 
ಬೇಕೆ ನರವನ್ನು ಕೇಳು, ಎಂದು ದೇವಿಯು ಹೇಳಿದಳು, 


ಸ್ಮಂ. ೧. ಆ. ೫. ದೇವೀಭಾಗನತಮಹಾಪುರಾಣಿಂ ೬೬ 
॥ ಹಯಗ್ರೀವ ಉವಾಚ ॥ 


ಹಯಗ್ರೀನಾಚ್ಚ ಮೇ ಮೃತ್ಯುರ್ನಾನ್ಯಸ್ಮಾಜ್ಜಗಡಂಬಿಕೇ | 
ಇತಿ ಮೇ ನಾಂಛಿತಂ ಕಾಮಂ ಸೂರಯಸ್ವ ಮನೋಗತಂ ॥೧೦೦॥ 


ಹಯಗ್ರೀವನು ಹೇಳುತ್ತಾನೆ. ಓ ಜಗತ್ತಿನ ತಾಯಿಯೇ, ಹಾಗಿದ್ದಲ್ಲಿ ನನಗೆ 
ತುದುರೆಯ ಮುಖದಂತೆ ಮುಖವುಳ್ಳ ವಥಿಂದಲೇ ಮರಣವುಂಟಾಗಬೇಕು. ಬೇರೆ 
ಯಾರಿಂದಲೂ ನನಗೆ ಸಾವುಂಬಾಗದಿರಬೇಕು. ಹೀಗೆಂಬುಜೀ ನನ್ನ ಮನಸ್ಸಿನ 
ಬಯಕೆಯು. ಅದನ್ನು ನೀನು ನೆರವೇರಿಸು ಎಂದು ಕೇಳಿಕೊಂಡನು. 


| ದೇವ್ಯ್ಯವಾಚ Il 


ಗೃಹಂ ಗಚ್ಛ ಮಹಾಭಾಗ ಕುರು ರಾಜ್ಯಂ ಯಥಾಸುಖಂ । 
ಹಯಗ್ರೀವಾದೃತೇ ಮೃತ್ಯುರ್ನ ತೇ ನೂನಂ ಭವಿಷ್ಯತಿ ॥೧೦೧॥ 


ದೇವಿಯು ಹೇಳುತ್ತಾಳೆ--ಎಲ್ಲೆ ಪುಣ್ಯಶಾಲಿಯ್ಯ ನಿನಗೆ ಕುದುರೆಯ 
ಮುಖದಂತೆ ಮುಖವುಳ್ಳವಸಿಂದಲೇ ನಿಶ್ಚಯವಾಗಿಯೂ ಮರಣಇವುಂಟಾಗುತ್ತದೆ. 
ಬೇರೆ ಯಾರಿಂದಲೂ ನಿನಗೆ ಸಾವು ಉಂಬಾಗುವುದಿಲ್ಲವು. ಆದುದರಿಂದ ಮನೆಗೆ 
ಹೋಗಿ ಸುಖವಾಗಿ ರಾಜ್ಯಭಾರಮಾಡುತ್ತಿರು. 


ಇತಿ ದಶ್ವಾ ವರಂ ತಸ್ಮಾ ಅಂತರ್ಧಾನಂ ಗತಾ ತದಾ | 
ಮುದಂ ಪರಮಿಕಾಂ ಪ್ರಾಪ್ಯ ಸೋಪಿ ಸ್ವಭವನಂ ಗೆತಃ ॥೧೦೨॥ 


ಈ ರೀತಿಯಾಗಿ ಹೆಯಗ್ರೀವನಿಗೆ ವರವನ್ನು ಕೊಟ್ಟು ಆ ಡೇವಿಯು ಕಣ್ಮರೆ 
ಯಾದಳು. ಆ ಹಯಗ್ರೀವನೂ ಕೂಡ ಬಹಳ ಸಂತೋಷವನ್ನು ಹೊಂದಿ ತನ್ನ 
ಮನೆಗೆಹೋದನು. 

ಸ ಸೀಡಯತಿ ದುಷ್ಟಾತ್ಮಾ ಮುನೀನ್ಹೇವಾಂಶ್ಚ ಸರ್ವಶಃ । 

ನ ಕೋಸಿ ವಿದ್ಯತೇ ತಸ್ಯ ಹಂತಾದ್ಯ ಭುವನತ್ರಯೇ ॥೧೦೩॥ 


ಹೀಗೆ ವರವನ್ನು ಹೊಂದಿದ, ದುಷ್ಟನಾದ್ಕ ಕಾಮ್ಯವೂ, ತಾಮಸವೂ ಆದ 
ಉಪಾಸನೆಯಿಂದ ಸಿದ್ಧಿಯನ್ನು ಪಡೆದ ಆ ರಾಕ್ಷಸನು ಸ್ವಾಭಾವಿಕವಾದ ತನ್ನ ಕೆಟ್ಟ 


೬೮ ಸ್ಕಂ, ೧. ಆ. ೫. ಡೇವೀಭಾಗವತಮಹಾಪುರಾಣಿರಿ ' 


ತೆನದಿಂದ ವೇದಗಳನ್ನೂ ಹುಷಿಗಳನ್ನೂ ಒಂಸಿಸುವುದಕ್ಕೆ ಪಾ ಪ್ರಾರಂಭಿಸಿದನು. 
ಮೂರು ರೋಕಗಳಲ್ಲಿಯೂ ಅವನನ್ನು ಸಂಹಾರಮಾಡಬ ಬಲ್ಲವರು ಯಾರೂ ಇಲ್ಲವು. 


ತಸ್ಮಾಚ್ಛೇರ್ಷಂ ಹಯಸ್ಕಾಸ್ಯ ಸಮುದ್ಧೃತ್ಯ ಮನೋಹರಂ । 
ಸತತ ನಿಶಿರೋವಿಷ್ಣೋಸ್ತ್ವಷ್ಟಾ ಸಂಯೋಜಯಿಷ್ಯತಿ ॥೧೦೪॥ 


ಆದುಡುವರಿಂದ ಸುಂದರವಾದ ಒಂದು ಕುದುರೆಯ ತಲೆಯನ್ನು ತೆಗೆದು 


ತಂದು ತ್ವ ಷ್ಟೃಬ್ರಹ್ಮ ನು ತಲೆಯಿಲ್ಲದ ಈ ವಿಷ್ಣುವಿನ ಶರೀರದಲ್ಲಿ ಸೇರಿಸುವನು. 


ಹಯಗ್ರೀವೋಃಥ ಭಗವಾನ್‌ ಹನಿಷ್ಯತಿ ತಮಾಸುರಂ । 
ಪಾಪಿಷ್ಮಂ ದಾನವಂ ಕ್ರೂರಂ ದೇವಾನಾಂ ಹಿತಕಾಮ್ಯಯಾ 1೧೦೫॥ 
ಅನಂತರದಲ್ಲಿ ಹಯಗ್ರಿ (ವ ಸ್ತರೂಸನಾದ ಭಗವಂತನು, ಎಂದರೆ ಮಹಾ 


ಮಹಿಮನಾದ ವಿಷ್ಣುವು ಪಾಪಿಯೂ ಕ್ರೂ ರಿಯೂಆದ ಆ ರಾಕ್ಷಸನನ್ನು ದೇವತೆಗಳಿಗೆ 
ಹಿತವನ್ನು ಮಾಡುವುದಕ್ತಾಗಿ ಸಂಹಾರ ಮಾಡುವನು. 


॥ ಸೂತ ಉವಾಚ ॥ 
ಏವಂ ಸುರಾಂಸ್ತಪಾಭಾಷ್ಯ ಶರ್ನಾಣೀ ವಿರರಾಮ ಹ । 
ದೇನಾಸ್ತದಾಕಿಸಂತುಷ್ಟಾಸ್ತ ಮೂಚುರ್ದೇವಶಿಲ್ಲಿನಂ ॥೧೦೬॥ 


ಸೂತನು ಹೇಳುತ್ತಾನೆ --.ಈ ರೀತಿಯಾಗಿ ಆ ಶರ್ವಾಣಿಯು ದೇವತೆಗಳಿಗೆ 
ಹೇಳಿ ಸುಮ್ಮನಾದಳು. ಆಗ ದೇವತೆಗಳು ಸಂಕಟ ವರಾಗಿ ದೇವಶಿಲ್ಪಿ ಯಾದ 
ತ್ವಸ್ಟೃ ಬ್ರಹ್ಮನಿಗೆ ಹೀಗೆ ಹೇಳಿದರು. 


| ದೇವಾ ಊಚುಃ ॥ 


ಕುರು ಕಾರ್ಯಂ ಸುರಾಣಾಂ ನೈ ನಿಷ್ಣೋಃ ಶೀರ್ಷಾಭಿಯೋಜನಂ । 


ದಾನವಪ್ರನರಂ ದೈತ್ಯಂ ಹಯಗ್ರೀವೋ ಹನಿಷ್ಯತಿ ॥೧೦೭ 
ದೇವತೆಗಳು ಹೇಳುತ್ತಾರೆ ಎಓತ್ತ ತು ಬ್ರಹ್ಮನೇ, ನೀನು ದೇವತೆಗಳ ಕೆಲಸ 


ಕ್ಪಾಗಿ, ವಿಷ್ಣುವಿನ ಶರೀರಕ್ಕೆ ಕುದುರೆಯ ತಲೆಯನ್ನು ತಂದು ಸೇರಿಸು. ಅನಂತರ 
ದಲ್ಲಿ ಕುದುರೆಯ ಕತ್ತಿನಂತಿರುವ ಕತ್ತನ್ನು ಪಡೆದಿರುವ ನಿಷ್ಣುವು ರಾಕ್ಷಸರಲ್ಲೆಲ್ಲಾ 
ಗಟ್ಟಿಗನಾದ ಹಯಗ್ರೀವನನ್ನು ಸಂಹಾರಮಾಡುವನು. 


೧ 
ಣಿ 


ಸ್ವಂ. ೧. ಆ.೫. ದೇನೀಭಾಗವತನುಹಾಪುರಾಣರಂ 
॥ ಸೂತ ಉವಾಚ ॥ 


ಇತಿ ಶ್ರುತ್ವಾ ವಚಸ್ತೇಷಾಂ ತ್ವಷ್ಟಾ ಚಾತಿತ್ವರಾನ್ವಿತಃ । 
ನಾಜಿಶೀರ್ಷಂ ಚಕರ್ತಾಶು ಖಡ್ಲೇನ'ಸುರಸನ್ನಿಧೌ ... ॥೧೦೮॥ 


ಹೀಗೆ ಹೇಳಿದ ದೇವತೆಗಳ ಮಾತನ್ನು ಕೇಳಿ ತ್ರಷ್ಟೃವು ಬಹು ಜಾಗ್ರತೆ 
ಯಾಗಿ' ಕತ್ತಿಯಿಂದ ಒಂದು ಕುದುರೆಯ ತಲೆಯನ್ನು ದೇವತೆಗಳ ಎದುರಿಗೇ 
ಕತ್ತರಿಸಿದನು. 


ವಿಷ್ಣೋಃ ಶರೀರೇ ತೇನಾಶು ಯೋಜಿತಂ ವಾಜಿಮಸ್ತಕಂ |. 
ಹಯಗ್ರೀವೋ ಹರಿರ್ಜಾತೋ ಮಹಾಮಾಯಾಪ್ರಸಾದತಃ ॥೧೦೯॥ 


ಅನಂತರದಲ್ಲಿ ತ್ವಷ್ಟೃ ಬ್ರಹ್ಮನು ಆ ತಲೆಯನ್ನು ತಂದು ವಿಷ್ಣುವಿನ ಶರೀರ 
ಪು ಮಹಾಮಾಯಾಸ್ತರೂಳಾದ ದೇವಿಯ ಅನುಗ್ರಹ 
ದ 


ದಿಂದ ಹಯಗ್ರೀವನಾಗಿ ಅವತರಿಸಿದ ವಿಷ್ಣುವು ಎಂದು ಪ್ರಸಿದ್ಧನಾವನು. 


ಕಿಯತಾ ತೇನ ಕಾಲೇನ ದಾನವೋ ಮದದರ್ಸಿತಃ । 
ನಿಹತಸ್ತರಸಾ ಸಂಖ್ಯೇ ದೇವಾನಾಂ ರಿಪುರೋಜಸಾ nooo 


ಕೆಲವು ಕಾಲದ ಮೇಲೆ ಸರಾಕ್ರಮಶಾಲಿಯಾದ ಆ ವಿಷ್ಣುವು ಮದದಿಂದ 

ಕೊಬ್ಬಿದ್ದ ದೇವತೆಗಳಿಗೆ ಶತ್ರುವಾದ ಆ ರಾಕ್ಷಸನನ್ನು ಯುದ್ದದಲ್ಲಿ ಜಾಗೃತೆಯಾಗಿ 
ಬಿ ನರ್‌; ೨೨. ತ್ಮ ೪.೧ ಖ 

ಶಕ್ತಿಯ ಮಹಿಮೆಯಿಂದ ಸಂಹಾರಮಾಡಿದನು. 

ಯು ಇವಂ ಶುಭಮಾಖ್ಯಾನಂ ಶೃಣ್ವಂತಿ ಭುವಿ ಮಾನವಾಃ । 

ಸರ್ವದುಃಖನಿನಿರ್ಮುಕ್ತಾಸ್ತೇ ಭವಂತಿ ನ ಸಂಶಯಃ ॥೧೧೧॥ 

ಮಂಗಳಕರವಾದ ಈ ಕಥೆಯನ್ನು ಈ ಭೂಲೋಕದಲ್ಲಿ ಯಾರುಕೇಳುತ್ತಾ 
ಕೆಯೋ ಅವರು ಎಲ್ಲಾ ವಿಧವಾದ ದುಃಖಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾರೆ. 


ಈ ವಿಷಯದಲ್ಲಿ ಸಂದೇಹವುವಿಲ್ಲವು. 


ಮಹಾಮಾಯಾಚರಿತ್ರಂ ಚ ಪವಿತ್ರಂ ಪಾಪನಾಶನಂ । 
ಸಠತಾಂ ಶೃಣ್ವತಾಂ ಚೈವ ಸರ್ವಸಂಪತ್ತಿಕಾರಕಂ ॥೧೧೨॥ 


ಆಂ ಸ್ಕಂ.೧ಆ.೫. ಷೇನೀಭಾಗವತಮಹಾಪುರಾಣ ೨. 


ಈ ಮಹಾಮಾಯಾಚರಿತ್ರೆಯು ಪುಣ್ಯವನ್ನುಂಟುಮಾಡುವುದೂ ಪಾಪವನ್ನು 
ನಾಶಮಾಡುವುದೂ ಆಗಿರುತ್ತದೆ. ಹೇಳುವವರಿಗ್ಳೂ ಕೇಳುವವರಿಗೂ ಎಲ್ಲಾ 
ನಿಧನಾದ ಸಂಪತ್ತನ್ನೂ ಉಂಟುಮಾಡುವುದು. 


ಶ್ರೀ ಹೆಯಗ್ರೀವನ ಕಥೆಯನ್ನೇ ತಿಳಿಸುವ ಅನೇಕ ಮಂತ್ರಗಳು ವೇದ 
ಗಳಲ್ಲಿವೆ. ಹಯಗ್ರೀವೋಪನಿಷತ್‌ ಎಂಬ ಒಂದು ಉಪನಸಿಷತ್ತಿನಭೂ ಈ ಅಂಶವನ್ನು 
ಸೂಚಿಸಿದೆ. ಹೀಗೆ ವೈದಿಕ ಸಾಹಿತ್ಯ ದಲ್ಲಿ ಸೂಚಿತವಾಗಿರುವ ಕಥೆಯನ್ನು ಈ ಈ ಮತಾ 
ಪ್ರರಾಣದಲ್ಲೂ ವಿಸ್ತಾ ಕಾಗ ಹೆಚ್ಚು ವಿವರಗಳೊಡನೆ ವರ್ಣಿಸಿದೆ. ಹೆಯಗ್ರೀವನ 
ಕಥೆಯನ್ನು ಅನೇಕ ಪುರಾಣಗಳಲ್ಲೂ  ಇತಿಹಾಸಗಳೆಲ್ಬೂ ಓದಬಹುದಾಗಿದೆ. ಒಟ್ಟಿನಲ್ಲಿ 
« ಇತಿಹಾಸಪುರಾಣಾಭ್ಯಾಂ ವೇದಂ ಸಮು ಪಬ್ಭಂಹಯೇತ್‌ |” ಎಂಬ ವಚನಕ್ಕೆ ಈ 
ಪುರಾಣದಲ್ಲಿಯೂ ಒಂದು ನಿದರ್ಶನವು ದೊರೆತಹಾಗಾಯಿತು. ಈ ಕಥೆಗಳನ್ನು 
ಪರಿಶೀಲಿಸಿದರೆ ವಿವರಗಳಲ್ಲಿ ವ್ಯತ್ಯಾಸಗಳಿರುವುದೂ ಕಂಡುಬರುತ್ತದೆ. ಹೇಗೂ 
ಶ್ರೀ ಮಹಾವಿಷ್ಣುವು ನೆರವೇರಿಸಿದ ಹಯಗ್ರೀವಾವತಾರದ ಈ ಕಥೆಯು ಬಹುಮಾನ್ಯ 
ಸಾಸು ಸಂದೇಹವಿಲ್ಲವು. ವಿಸ್ತಾರಭಯದಿಂದ ವಿವರಗಳನ್ನು ಕೊಡ 
ಲಾಗದೆ ಇದೆ. 


ಇತಿ ಶ್ರೀದೇವೀಭಾಗವತೇ ಮಹಾಸುರಾಣೇ ಪ್ರಥಮಸ್ಕಂಧೇ 
ಹಯಗ್ರೀವಾನತಾರಕಥನಂ ನಾಮ 
ಸಂಚಮೋಧ್ಯಾಯಃ 


ಇಲ್ಲಿಗೆ ಶ್ರೀದೇವೀಭಾಗವತಮಹಾಪುರಾಣದ ಪ್ರಥಮಸ್ವಂಧದಲ್ಲಿ 
ಹೆಯಗ್ರೀವಾವತಾರಕಥಾನಿರೂಸಣವುಳ್ಳಿ ಐದನೆಯ 
ಅಧ್ಯಾಯವು ಮುಗಿದುದು. 


i ಶ್ರೀರಸ್ತು ॥ 


| ಶ್ರೀಃ ॥ 
ಶ್ರೀದೇನೀಭಾಗವತೇ ಮಹಾಪುರಾಣೇ 


~~ ley 
ಪ್ರಥಮಸ್ಕಂಧೇ 


| ಸಮ್ಠೋಂಧ್ಯಾಯಃ ॥| 


ಅ 
ಆರನೆಯ ಅಧ್ಯಾಯನು 
॥ ಖಷಯ ಊಚುಃ ॥ 


ಸೌಮ್ಯ ಯಚ್ಚ ತ್ವಯಾ ಪ್ರೋಕ್ತಂ ಶೌರೇರ್ಯುದ್ಧಂ ಮಹಾರ್ಣವೇ । 
ಮಧುಕೈಟಿಭಯೋಃ ಸಾರ್ಧಂ ಪಂಚನರ್ಷಸಹಸ್ರಕಂ ॥೧॥ 


'ಶೌನಕಾದಿ ಖುಷಿಗಳು ಸೂತಪುರಾಣಿಕರನ್ನು ಪ್ರಶ್ನೆ ಮಾಡಿದರು- -ಪ್ರಿಯ 
ದರ್ಶನನಾದ ಎಲ್ಫೈ , ಸೂತಮುನಿಯೇ ; ನೀನು ಹಿಂದ್ಕೆ ಮಧುಕೈಟಭರೊಡನೆ 
ಶ್ರೀಮಹಾವಿಷ್ಣುವು ಅಸಾರಸಮುದ್ರದಲ್ಲಿ ಐದುಸಾವಿರವರ್ಷಗಳವರೆಗೆ ಬಿಡುವಿಲ್ಲದೆ 
ಯುದ್ಧಮಾಡಿದನೆಂದು ಹೇಳಿದೆಯಲ್ಲವೇ? 


ಕಸ್ಮಾತ್ತೌ ದಾನವೌ ಜಾತೌ ತಸ್ಮಿನ್ನೇಕಾರ್ಣವೇ ಜಲೇ । 
ಮಹಾನೀರರ್ಸ್‌ ಷುರಾಧರ್ಷೌ ದೇವೈರಪಿ ಸುಮುರ್ಜಂಯತಾ ॥೨॥ 


ಜಲಮಯವಾಗಿ ಒಂದೇಸಮುದ್ರದಂತಿದ್ದ ಆ ಪ್ರದೇಶದಲ್ಲಿ ಬಹುಪರಾಕ್ರಮಿ 
ಗಳಾಗಿಯೂ, ಯಾರಿಂದಲೂ ತಡೆಯಲಶಕ್ಯರಾಗಿಯೂ ದೇವತೆಗಳಿಗೂ ಆಜೇಯ 
ರಾಗಿದ್ದ ಆ ಮಧುಕೈಟಭರು ಯಾರಿಂದ ಹುಟ್ಟಿದರು? 


ಕಥಂ ತಾವಸುರೌ ಜಾತೌ ಕಥಂ ಚ ಹರಿಣಾ ಹತೌ । 
ತವಾಚಕ್ಷ್ಯ ಮಹಾಭಾಗ ಚರಿತಂ ಪರಮಾದ್ಭುತಂ Wal 


ಎಲೈ ಮಹಾಮಹಿಮಶಾಲಿಯಾದ ಸೂತಮುನಿಯೇ ಆ ದ್ವ ತ್ಯರು ರಾಕ್ಷಸ 
ರಾಗಿ ಹುಟ್ಟಿ ದುದಾದರೂ ಹೇಗೆ? ಶಿ ಶ್ರೀನಿಷ್ಣುವು ಅವರನ್ನು ಹೇಗೆ ನು ? 
ಅತ್ಯಾಫ್ಟರ್ಯಕರವಾದ ಆ ವೃತ್ತಾಂತವನ್ನು ನಮಗೆ ಹೇಳು. 
6 


\ 3 
೪೨ ಸ್ಕಂ. ೧. ಅ. ೬. ಪುರಾಣಶ್ರವಣಮಹಿಮೆ 


ಶ್ರೋತುಕಾಮಾ ವಯಂ ಸರ್ವೇ ತ್ವಂ ಚ ನಕ್ತಾ ಬಹುಶ್ರು ತಃ । 
ದೈವಾಚ್ಚಾತ್ರೈನ ಸಂಜಾತಃ ಸಂಯೋಗಶ್ಚ ತಥಾನಯೋಃ ॥೪॥ 


ನಾವೆಲ್ಲರೂ ಕೇಳಲಿಚ್ಛೆಯುಳ್ಳವರಾಗಿರುತ್ತೇವೆ. ಹೇಳತಕ್ಕ ನೀನಾದರೋ: 
ತುಂಬಾ ತಿಳಿವಳಿಕೆಯುಳ್ಳವನು. ದೈವಯೋಗದಿಂದ ನಮಗೂ ನಿನಗೂ ಇಲ್ಲಿಯೇ 
ಸಮಾಗಮವೂ ಉಂಟಾಗಿರುತ್ತದೆ. | | 


ಮೂರ್ಪೇಣ ಸಹ ಸಂಯೋಗೋ ವಿಷಾದಹಿ ಸುದುರ್ಜರಃ । 
ವಿಜ್ಞೇನ ಸಹ ಸಂಯೋಗಃ ಸುಧಾರಸಸಮಃ ಸ್ಮೃತಃ ॥೫॥ 


ಮೂರ್ಯಕೊಡನೆ ಸೇರುವಿಕೆಯು ವಿಷಕ್ಸಿಂತಲೂ ಕೆಟ್ಟುದ್ಳು, ಮತ್ತು 
ಅಜೀರ್ಣವಾದ ವಸ್ತುವಿನಂತೆ ಅಸಹ್ಯವಾದ ಪರಿಣಾಮವೃಳ್ಳದ್ದಾಗುತ್ತದೆ. ತಿಳಿದವ 
ರೊಡನಾದ ಭೇಟಿಯು ಅಮೃತರಸದಂತೆ. ಒಳ್ಳೆಯದನ್ನುಂಟುಮಾಡುತ್ತದೆ ಎಂದು 
ಹೇಳಿದೆ. 2 

ಜೀವಂತಿ ಪಶವಃ ಸರ್ವೇ ಖಾದಂತಿ ನೋಹಯಂತಿ ಚ । 

ಜಾನಂತಿ ವಿಷಯಾಕಾರೆಂ ವ್ಯವಾಯಸುಖಮದ್ಭುತಂ 1 ॥೬॥ 


ಎಲ್ಲಾ ಪಶುಗಳೂ ಜೀವಿಸುತ್ತವೆ, ಹಸಿವಾದರೆ ಆಹಾರವನ್ನು ತಿನ್ನುತ್ತವೆ. 
ಶೃಂಗಾರಚೇಷ್ಟೆಗಳನ್ನು ಮಾಡುತ್ತವೆ. ಇಂದಿದ್ದು ನಾಳೆ ಅಳಿಯತಕ್ಕ ವಿಷಯಾನು 
ಗುಣವಾದ ಸುಖಗಳನ್ನೇ ಅತಿಶಯವಾಗಿ ಆಶ್ಚರ್ಯಕರವಾದ ಮಹಾಫಲವೆಂದು 
ತಿಳಿಯುತ್ತವೆ. 


ನ ತೇಷಾಂ ಸದಸಜ್ಞ್ಮಾನಂ ನಿನೇಕೋ ನ ಚ ಮೋಕ್ಷದಃ | 
ಪಶುಭಿಸ್ತೇ ಸಮಾ ಜ್ಞೇಯಾ ಯೇಷಾಂ ನ ಶ್ರನಣಾದರಃ ॥೭॥ 


ಅವುಗಳಿಗೆ ಇದು ಕೆಟ್ಟುದು, ಇದು ಒಳ್ಳೆಯದು ಎಂಬ ತಿಳಿವಳಿಕೆಯಿಲ್ಲವು. 
ಮುಕ್ತಿಯನ್ನು ಕೊಡುವ ನಿತ್ಯಾಶಿತ್ಯವಿನೇಚನೆಯೂ ಅವಕ್ಕೈ ಇರುವುದಿಲ್ಲವು. 
ಹಾಗೆಯೇ ಪರಮಾತ್ಮನ ಕಥೆಯನ್ನು ಕೇಳಬೇಕೆಂದು ಯಾರಿಗೆ ಆಸಕ್ತಿ ಇರುವು 
ದಿಲ್ಲವೋ ಅವರೂ ಮೇಲೆ ಹೇಳಿದ ಪಶುಗಳಿಗೆ ಸಮಾನರು. 


ಮೃಗಾದ್ಯಾಃ ಪಶವಃ ಕೇಚಿಜ್ಞಾನಂತಿ ಶ್ರಾನಣಂ ಸುಖಂ । 
ಅಶ್ರೋತ್ರಾಃ ಫಣಿನಶ್ಲವ ಮುಮುಹುರ್ನಾದಪಾನತಃ ॥೮॥ 


\ 


ಸ್ಥಂ. ೧, ಆ. ೬. ಡೇನೀಭಾಗವತನುಹಾಪುರಾಣಂ ಲಕ್ಕಿ 


* ಹುಲ್ಲೆಯೇ ಮೊದಲಾದ ಕೆಲವು ಪ್ರಾಣಿಗಳೂ ಸಹ ಕರ್ಣಾನಂದವನ್ನು 
ಅನುಭವಿಸುವವು. ಪ್ರತ್ಯೇಕವಾಗಿ ಕಿವಿಗಳಿಲ್ಲದ ಹಾವುಗಳೂ ಸಹ ಗಾನಮಾಧುರ್ಯ 
ವನ್ನು ಸವಿದು ಮದಿಸುತ್ತವೆ. ` 


ಪಂಚಾನಾಮಿಂದ್ರಿಯಾಣಾಂ ವೈ ಶುಭೇ ಶ್ರವಣದರ್ಶನೇ । 
ಶ್ರನಣಾದ್ವಸ್ತುವಿಜ್ಞಾನಂ ದರ್ಶನಾಜ್ಚಿತ್ತರಂಜನಂ wel 


ನಮಗಿರುವ ಜ್ಞಾನವನ್ನುಂಟುಮಾಡುವ ಐದು ಇಂದ್ರಿಯಗಳ ಪೈಕಿ ಕಣ್ಣು 
ಮತ್ತು ಕಿವಿ ಇವುಗಳೇ ಒಳ್ಳೆಯವು. ಅವುಗಳಲ್ಲಿಯೂ ಶ್ರವಣದಿಂದ ಪದಾರ್ಥದ 
ತಿಳಿವಳಿಕೆಯೂ, ದರ್ಶನದಿಂದ ಮನೋರಂಜನೆಯೂ ಆಗುವುವು. 


ಶ್ರವಣಂ ತ್ರಿನಿಧಂ ಪ್ರೋಕ್ತಂ ಸಾತ್ತ್ವಿಕಂ ರಾಜಸಂ ತಥಾ । 
ತಾಮಸಂ ಚ ಮಹಾಭಾಗಾಃ ಸುಜ್ಜೋಕ್ತಂ ನಿಶ್ಚಯಾನ್ವಿತಂ ॥೧೦॥ 


ಓ ಪುಣ್ಯಶಾಲಿಗಳಿರಾ, ಕೆವಿಯಿಂದುಂಟಾಗುವ ತಿಳಿವಳಿಕೆಯು, ಸಾತ್ವಿಕ, 
ರಾಜಸ ತಾಮಸವೆಂಬ ಮೂರುಬಗೆಯೆಂದು ಚೆನ್ನಾಗಿ ತಿಳಿವಳಿಕೆಯುಳ್ಳವರು 


ಹೇಳುತ್ತಾರೆ. 


ಸಾತ್ತ್ವಿಕಂ ವೇದಶಾಸ್ತ್ರಾದಿ ಸಾಹಿತ್ಯಂ ಚೈನ ರಾಜಸಂ । 
ತಾಮಸಂ ಯುದ್ಧ ನಾರ್ತಾ ಚ ಸರದೋಷಪ್ರಕಾಶನಂ ॥೧೧॥ 


ಅದರಲ್ಲಿಯೂ ವೇದಶಾಸ್ತ್ರಾದಿಗಳಿಂದ ಆಗುವ ತಿಳಿವಳಿಕೆಯು ಸಾತ್ತ್ವಿಕ 
ವಾದುದು ; ಪುರಾಣಕಾವ್ಯ ಮುಂತಾದ ಸಾಹಿತ್ಯದಿಂದ ದೊರೆಯುವ ತಿಳಿವಳಿಕೆಯು 
ರಾಜಸವಾದುದು ; ಯುದ್ಧ ಸಮಾಚಾರ ಮುಂತಾದವು ಇನ್ನೊಬ್ಬರ ದೋಷಗಳನ್ನು 
ಪ್ರಕಟಿಸುವುದರಿಂದ ತಾಮಸನೆನಿಸುತ್ತದೆ. 


ಸಾತ್ತ್ವಿಕ ತ್ರಿನಿಧಂ ಪ್ರೋಕ್ತಂ ಪ್ರಜ್ಞಾನದ್ಧಿಶ್ಚ ಪಂಡಿತೈಃ । 
ಉತ್ತಮಂ ಮಧ್ಯಮಂ ಚೈವ ತಥೈ ನಾಧಮಮಿತ್ಯುತ ॥೧೨॥ 


ಆ ಸಾತ್ತ್ವಿಕಶ್ರವಣವನ್ನು ಉತ್ತಮ ಮಧ್ಯಮ ಅಧಮವೆಂದು ಮೂರು 
ವಿಧವಾಗಿ ಬುದ್ಧಿ ಶಾಲಿಗಳಾದ ಪಂಡಿತರು ವಿಂಗಡಿಸಿರುತ್ತಾರೆ. 


ಆಳ ಸ್ವಂ. ೧೬. ೬. ಪುರಾಣಶ್ರವಣದಲ್ಲಿ ಬಗೆಗಳು 


ಉತ್ತಮಂ ಮನೋಕ್ಷ್ಸಫಲದಂ ಸ್ವರ್ಗದಂ ಮಧ್ಯಮಂ ತಥಾ | 
ಅಧಮಂ ಭೋಗದಂ ಪ್ರೋಕ್ತಂ ನಿರ್ಣೇಯ ವಿದಿತಂ ಬುಧೈಃ ॥೧೩॥ 


ಯಾವುದರ ಶ್ರವಣದಿಂದ ಮೋಕ್ಷವು ಡೊರಕಬಹುಜೋ ಅದು ಉತ್ತಮ 
ಶ್ರವಣವು; ಸ್ವರ್ಗಸಾಧನವಾದ ಕರ್ಮಕಾಂಡಶ್ರವಣವು ಮಧ್ಯಮವು ; ಶ್ರ್ರೀಪುತ್ರಾದಿ 
ವಿಷಯಗಳ ಸುಖಕ್ಕೆ ಸಾಧನವಾದ ಶ್ರವಣವು ಅಧಮವು. 


ಸಾಹಿತ್ಯಂ ಚೈವ ಶ್ರಿನಿಧಂ ಸ್ವೀಯಾಯಾಂ ಚೋತ್ತಮಂ ಸ್ಮ ತೆಂ 
ಮಧ್ಯಮಂ ವಾರಯೋಷಾಯಾಂ ಪರೋಢಾಯಾಂ ತಥಾಧಮಂ ॥೧೪॥ 


ಅಧಮವಾದ ನವರಸಶೃಂಗಾರಾತ್ಮಕವಾದ ಸಾತ್ತಿ 4ಕಶ್ರವಣವು ಮೂರು 
ವಿಧವು. ಸ್ವಸ್ತ್ರೀಯಲ್ಲಿಯ ಶೃಂಗಾರದ ಶ್ರವಣವು ಉತ್ತಮವು. ಸೂಳೆಯರೊಡನಾದ 
ಶೃಂಗಾರವನ್ನು ಕೇಳುವಿಕೆಯು ಮಧ್ಯಮವು. ಪರಸ್ತ್ರೀಯೊಡನಾದುದನ್ನು ಕೇಳು 
ವುದು ಅಧಮವು. 


ತಾಮಸಂ ತ್ರಿವಿಧಂ ಜ್ಞೇಯಂ ನಿದ್ವದ್ಧಿಃ ಶಾಸ್ತ್ರದರ್ಶಿಭಿಃ | 
ಆತಶಾಯಿನಿ ಯುದ್ಧಂ ಯತ್ತದುತ್ತಮಮುದಾಹೃತಂ Nasu 


ಮಧ್ಯಮಂ ಚಾಪಿ ವಿದ್ವೇಷಾತ್ಸಾಂಡವಾನಾಂ ಯಥಾರಿಭಿಃ । 
ಅಧಮಂ ನಿರ್ನಿಮಿತ್ತಂ ತು ವಿವಾದೇ ಕೆಲಹೇ ತಥಾ ॥೧೬॥ 


ತಾಮಸಶ್ರವಣವನ್ನು ಮೂರುಬಗೆಯೆಂದು ಶಾಸ್ತ್ರಜ್ಞರಾದ ಪಂಡಿತರುಗಳು 
ತಿಳಿಯಬೇಕು. ಹತ್ಯಾಕಾರ್ಯದಲ್ಲಿ ನಿರತನಾದವನೊಡನೆ ಆದ ಯುದ್ಧದ ಶ್ರವಣವು 
ಉತ್ತಮವು; ವೈರದಿಂದ ಕೌರವರು ಪಾಂಡವರೊಂದಿಗೆ. ಮಾಡಿದಂತಹ ಯುದ್ಧದ 
ಶ್ರವಣವು ಮಧ್ಯಮವು ; ಕಾರಣವಿಲ್ಲದೆ ವಿವಾದವನ್ನಾಗಲೀ ಜಗಳವನ್ನಾ ಗಲೀ 
ಮಾಡುವುದರ ಕೇಳುವಿಕೆಯು ಅಧಮವು. 


ತದತ್ರ ಶ್ರವಣಂ ಮುಖ್ಯಂ ಪುರಾಣಸ್ಕ ಮಹಾಮತೇ । 
ಬುದ್ಧಿ ಪ್ರವರ್ಧನಂ ಪುಣ್ಯಂ ತತಃ ಪಾಪಪ್ರಣಾಶನಂ 1೭ 


ಈ ಮೇಲೆ ಹೇಳಿದ ಕಾರಣಗಳಿಂದ, ಮಹಾಬುದ್ಧಿ ಶಾಲಿಯಾದ ಸೂತನೇ, 
ಈಗ ಸಾತ್ತ್ವ್ವಿಕವಾದ ಪುರಾಣಶ್ರವಣವು ಮುಖ್ಯವು. ಜ್ಞಾನವು ಅದರಿಂದ ಇನ್ನೂ 


ಸ್ಕಂ. ೧. ಆ. ೬: ದೇವೀಭಾಗನತಮಹಾಪುರಾಣಂ ಲಜಿ 


ಹೆಚ್ಚುವುದು, ಮತ್ತು ಅದು ಎಲ್ಲಾ ಪಾಪಗಳನ್ನೂ ಹೋಗಲಾಡಿಸಲು, ಮನಸ್ಸು 
ಶುದ್ಧವಾಗಿ ಪುಣ್ಯವನ್ನು ಪಡೆಯುವುದು. 


ತದಾಖ್ಯಾಹಿ ಮಹಾಬುದ್ಧೇ ಕಥಾಂ ಸೌರಾಣಿಕೀಂ ಶುಭಾಂ । 
ಶ್ರುತಾಂ ದ್ವೈಷಾಯನಾತ್ಪ್ಸೂರ್ವಂ ಸರ್ವಾರ್ಥಸ್ಯ ಪ್ರಸಾಧಿನೀಂ ॥೧೮॥ 


ಆದುದರಿಂದ ಮಹಾಬುದ್ದಿಯುಳ್ಳೆ ಸೂತನೇ, ನೀನು ಸೂರ್ವದಲ್ಲಿ ವ್ಯಾಸ 
ಮುನಿಯಿಂದ ಕೇಳಿ ತಿಳಿದುಕೊಂಡಿರುವ, ಸಮಸ್ತ ಇಷ್ರಾರ್ಥಗಳನ್ನೂ ಕೊಡುವ, 
ಮಂಗಳಕರವಾದ ಪುರಾಣಕಥೆಯನ್ನು ಹೇಳು. 


॥ ಸೂತ ಉವಾಚ ॥ 


ಯೂಯಂ ಧನ್ಯಾ ಮಹಾಭಾಗಾ ಧನ್ಮೋಹಂ ಪೃಥಿನೀತಲೇ । 
ಯೇಷಾಂ ಶ್ರವಣಬುದ್ಧಿಶ್ತ ಮಮಾಪಿ ಕಥನೇ ಕಲ nor 


ಈ ರೀತಿಯಾಗಿ ಶೌನಕಾದಿಯಸಿಗಳಿಂದ ಪ್ರಾರ್ಥಿಸಲ್ಪಟ್ಟ ಸೂತಮುನಿಯು 
ಹೇಳುತ್ತಾನೆ. ಎಲ್ಫೆ ಮಹಾಪುಣ್ಯಶಾಲಿಗಳೇ, ಈ ಸಾತ್ತ್ವ್ವಿಕಪುರಾಣವನನ್ನು ಕೇಳ 
ಬೇಕೆಂಬ ಬುದ್ಧಿಯು ನಿಮಗೆ ಉಂಟಾಗಿರುವುದರಿಂದ ನೀವು ಧನ್ಯರು. ಇದನ್ನು 
ಹೇಳಲು ನನಗೆ ಅವಕಾಶ ದೊರೆತದ್ದರಿಂದ ಈ ಭೂಮಿಯಲ್ಲಿ ನಾನೇ ಧನ್ಯನೆಂದು 
ಭಾವಿಸುವೆನು. 

ಪುರಾ ಚೈಕಾರ್ಣನೇ ಜಾತೇ ನಿಲೀನೇ ಭುವನತ್ರಯೇ । 

ಶೇಷಪೆರ್ಯಂಕೆಸುಪ್ರೇ ಚ ದೇವದೇನೇ ಜನಾರ್ದನೇ ॥೨೦॥ 

ಹಂದೆ ಪ್ರಳಯಕಾಲದಲ್ಲಿ ಪ್ರಪಂಚವೆಲ್ಲಾ ನೀರಿನಿಂದ ಸಮುದ್ರಮಯ 
ವಾಗಲಾಗಿ ಆ ಮಹಾಸಮುದ್ರದಲ್ಲಿ ಮೂರು ಲೋಕಗಳೂ ಅಡಗಿಹೋದುವು. ದೇವತೆ 
ಗಳಿಗೂ ದೇವನಾದ ಶ್ರೀಮಹಾನಿಷ್ಣುವು ಆಗ ಶೇಷಶಯ್ಯೆಯಲ್ಲಿ ಮಲಗಿ ನಿದ್ರಿಸು 
ತ್ತಿದ್ದನು. 

ನಿಷ್ಣುಕರ್ಣಮಲೋದ್ಧ್ಭೂತಾ ದಾನವೌ ಮಧುಕೈಟಭ್‌ । 

ಮಹಾಬಲೌ ಚ ತೌ ದೈತ್ಯಾ ನಿವೃದ್ಧೌ ಸಾಗರೇ ಜಲೇ ॥೨೧॥ 


ಕ್ರೀಡಮಾನೌ ಸ್ಥಿತಾ ತತ್ರ ನಿಚರಂತಾವಿತಸ್ವತಃ | 
« 


೮೬ | ಸ್ಕಂ. ೧. ಆ. ೬ ಮಧುಕೈಟಭ ವೃತ್ತಾಂತ 


ಆಗ ಆ ವಿಷ್ಣುವಿನ ಕೆನಿಯ ಕೊಳೆಯಿಂದ ಮಹಾಪರಾಕ್ರಮಿಗಳಾದ ರಾಕ್ಷಸ 
ರಿಬ್ಬರು ಹುಟ್ಟಿದರು. ಅವರೇ ಮಧುಕೈಟಭರು. ಅವರು ಆ ಜಲದಲ್ಲಿ ದೊಡ್ಡದಾಗಿ 
ಬೆಳೆದು ಅಲ್ಲಲ್ಲಿ ಸಂಚರಿಸುತ್ತಾ ಕ್ರೀಡಿಸುತ್ತಿದ್ದರು. 


ತಾವೇಕದಾ ಮಹಾಕಾಯ ಕ್ರೀಡಾಸಕ್ತ್‌ ಮಹಾರ್ಣವೇ ॥೨೨॥ 
ಚಿಂತಾಮವಾಪತುಶ್ಚಿತ್ತೇ ಭ್ರಾತರಾವಿನ ಸಂಸ್ಥಿತೌ । 


ಆ ಮಹಾ ಸಮುದ್ರದಲ್ಲಿ ಆಟವಾಡುತ್ತಲಿದ್ದ, ದೊಡ್ಡ ಶರೀರವನ್ನು ಹೊಂದಿದ್ದ 
ಅಣ್ಣತಮ್ಮಂದಿರಂತಿರತಕ್ಕ ಅವರಿಗೆ ಒಂದು ದಿವಸ ಮನಸ್ಸಿನಲ್ಲಿ ಆಲೋಚನೆ 
ಯೊಂದೌಂಬಾಯಿತು. 


ನಾಕಾರಣಂ ಭನೇತ್ಕಾರ್ಯಂ ಸರ್ವತ್ರೈಷಾ ಸರಂಪರಾ ॥೨೩॥ 


ಆಧೇಯಂತು ವಿನಾಧಾರಂ ನ ತಿಷ್ಕತಿ ಕಥಂಚನ । 
ಆಧಾರಾಧೇಯಭಾವಸ್ತು ಭಾತಿ ನೋ ಚಿತ್ತಗೋಚರಃ ॥೨೪॥ 


ಕಾರಣವಿಲ್ಲದೆ ಯಾನ ಕಾರ್ಯವೂ ಆಗಲಾರದು. ಇದು ಎಲ್ಲೆ ಡೆಗಳಲ್ಲಿಯೂ 
ಇರುವ ಪ್ರಕೃತಿನಿಯಮವು. ಅಂತೆಯೇ ಆಧಾರವೊಂದಿಲ್ಲದೆ ಯಾವ ಪದಾರ್ಥವೂ 
ಇರಲಾರದು. ಈಗಲಾದರೋ ಆಧಾರಾಧೇಯಭಾವವೇ ಮನಸ್ಸಿಗೆ ಕಾಣಿಸುವುದಿಲ್ಲ! 


ಕ್ವ ತಿಸ್ಮತಿ ಜಲಂ ಚೇದಂ ಸುಖರೂಪಂ ಸುವಿಸ್ತರಂ । 
ಕೇನ ಸೃಷ್ಟಂ ಕಥಂ ಜಾತಂ ಮಗ್ನಾವಾವಾಂ ಜಲೇ ಸ್ಥಿತೌ ॥೨೫॥ 


ಇಷ್ಟು ವಿಸ್ತಾರವಾದ ಈ ಜಲವು ಯಾವ ತೊಂದರೆಯೂ ಇಲ್ಲದೆ ಯಾವುದರ 
ಮೇಲೆ ನೀತಿದೆ? ಯಾರಿಂದ ಸ್ಪಸ್ಟಿಸಲ್ಪಟ್ಟಿತು ? ಹೇಗಾಯಿತು ? ನಾವಾದರೂ 


೧) 


ಈ ಜಲದಲ್ಲಿ ಹೇಗೆ ಮುಳುಗಡೆ ನಿಂತಿರುತ್ತೇವೆ ? 


ಆವಾಂ ವಾ ಕೆಥಮುತ್ಸನ್ನೌ ಕೇನ ವೋತ್ಪಾದಿತಾವುಭಾೌ । 
ಪಿತರೌ ಕ್ಲೇತಿ ನಿಜ್ಞಾನಂ ನಾಸ್ತಿ ಕಾಮಂ ತಥಾವಯೋಃ N9೬ 


ಅಲ್ಲದೆ ನಾವು ಹೇಗೆ ಹುಟ್ಟಿದೆವು ? ಯಾರಿಂದ ಹುಟ್ಟಿದೆವು ? ನಮಗೆ ತಂದೆ 
ತಾಯಿಗಳಾರು ? ಅವರು ಎಲ್ಲಿ ಇದ್ದಾರೆ ? ಎಂಬುದೇ ಸ್ವಲ್ಪವೂ ತಿಳಿಯದಾಗಿದೆ. 


ಸ್ಕಂ. ೧. ಅ. ೬ ಡೇನೀಭಾಗವತಮಹಾಪುರಾಣಂ ೮೭ 


॥ ಸೂತ ಉವಾಚ ॥ 
ಏವಂ ಕಾಮಯನಮಾನ್‌ೌ ತೌ ಜಗ್ಮೆತುರ್ನ ನಿನಿಶ್ಚಯಂ । 
ಉನಾಚ ಕೈಟಿಭಸ್ತತ್ರ ಮಧುಂ ಪಾರ್ಶ್ವ ಸ್ಥಿತಂ ಜಲೇ ॥೨೭॥ 


ಸೂತಮುನಿಯು ಹೇಳುತ್ತಾನೆ ಈ ರೀತಿಯಾಗಿ ಎಷ್ಟು ಯೋಚಿಸಿದರೂ 
ಆ ಮಧುಕೈಟಭರಿಗೆ ಯಾವುದೊಂದು ನಿಶ್ಚಯವೂ ಆಗಲಿಲ್ಲ: ಆಗ ಕೈಟಭನು 
ಹತ್ತಿರದಲ್ಲಿದ್ದ ಮಧುರಾಕ್ಷಸನನ್ನು ಕುರಿತು ಮುಂದೆ ಹೇಳುವಂತೆ ನುಡಿದನು. 


॥ ಕೈಟಭ ಉವಾಚ ॥ 


ಮಧೋ ವಾಮತ್ರ ಸಲಿಲೇ ಸ್ಥಾತುಂ ಶಕ್ತಿರ್ಮಹಾಬಲಾ | 
ವರ್ತತೇ ಭ್ರಾತರಚಲಾ ಕಾರಣಂ ಸಾಹಿ ಮೇ ಮತಾ ॥೨೮॥ 


ಕೈಟಭನು ಹೇಳಿದನು--ಎಲೈ ಸಹೋದರನಾದ ಮಧುವೇ, ನೀರಿನಲ್ಲಿ 
ಯಾರೂ ಮುಳುಗದೆ ಇರಲಾರರು. ನಮಗಾದರೋ ಈ ಜಲದಲ್ಲಿ ನಿಲ್ಲುವ ಮಹಾ 
ಬಲಿಷ್ಕವಾದ ಶಕ್ತಿಯು ಸ್ವಲ್ಪವೂ ಚಲಿಸಜಿ ಇರುತ್ತದೆ. ಬಹುಶಃ ಇದೇ ಇವೆಲ್ಲಕ್ಕೂ 
ಕಾರಣವಿರಬಹುದಾಗಿ ತೋರುತ್ತದೆ. 


ತಯಾ ತತಮಿದಂ ತೋಯಂ ತದಾಧಾರಂ ಚ ತಿಷ್ಠತಿ । 
ಸಾ ಏವ ಪರಮಾ ದೇವೀ ಕಾರಣಂ ಚೆ ತಥಾನಯೋಃ ॥೨೯॥ 


ಆ ಶಕ್ತಿಯಿಂದಲೇ ಈ ಜಲವು ಆವರಿಸಲ್ಪಟ್ಟಿದೆ. ಹಾಗೂ ಆ ಶಕ್ತಿಯ 
ಆಧಾರದಿಂದಲೇ ಇರುತ್ತದೆ. ಆ ಶಕ್ತಿಯೇ ಪೂಜ್ಯಳಾದ ದೇವಿಯು; ಜಗತ್ತಿಗೆಲ್ಲಾ 
ಕಾರಣಳು ; ನಮಗೂ ಕಾರಣಳು. 


ಏನಂ ನಿಬುಧ್ಯಮಾನ್‌ೌ ತೌ ಚಿಂತಾನಿಷ್ಟ್‌ ಯದಾಸುರ್‌ೌ । 
ತದಾಕಾಶೇ ಶ್ರುತಂ ತಾಭ್ಯಾಂ ನಾಗ್ಬೀಜಂ ಸುಮನೋಹರಂ 1೩0॥ 


ಹೀಗೆ`ಆ ಮಧುಕೈಟಭರು ಯೋಚಿಸುತ್ತಿರಲಾಗಿ ಆಗ ಆಕಾಶದಲ್ಲಿ ಮನೋ 
ಹರವಾದ ಸರಸ್ವತೀ ಮಂತ್ರದ ಬೀಜಾಕ್ರರವು ಕೇಳಿಸಿತು. 


ಗೃಹೀತಂ ಚ ತತಸ್ತಾಭ್ಯಾಂ ತಸ್ಯಾಭ್ಯಾಸೋ ದೃಢಃ ಕೃತಃ । 
ತದಾ ಸೌದಾನಿನೀ ದೃಷ್ಟಾ ತಾಭ್ಯಾಂ ಹೇ ಚೋತ್ಕಿತಾ ಶುಭಾ ॥೩೧॥ 


ಶಲ ಸ್ವಂ, ೧. ಅ. ೬. ಮಧುಕೈಟಭರ ತಪಸ್ಸು 


ಅವರು ಆ ಬೀಜಮಂತ್ರವನ್ನು ಉಪದೇಶದಂತೆ ಸ್ವೀಕರಿಸಿದರು. ಅದರ 
ಅಭ್ಯಾಸವನ್ನು ಪುನಃ ಎಂದರೆ ಪುನಃ ಧ್ಯಾನವನ್ನು ಚನ್ನಾಗಿ ಮಾಡಿದರು. ಆಗ 


ಅವರಿಗೆ ಗಗನದಲ್ಲಿ ಮಂಗಳಕರವಾದ ವಿದ್ಯುತ್ತು ಹೊಳೆದುದು ಕಾಣಿಸಿತು. 


0 


ತಾಭ್ಯಾಂ ವಿಚಾರಿತಂ ತತ್ರ ಮಂಶ್ರೋಃಯಂ ನಾತ್ರ ಸಂಶಯ? । 


ತಥಾ ಧ್ಯಾನಮಿದಂ ದೃಷ್ಟಂ ಗಗನೇ ಸಗುಣಂ *ಲ ಕ ॥೩೨॥ 

ತಿರುಗಿ ಅವರು ಆಲೋಚಿಸಿದರು--ನಾವು ಜಪಿಸಿರತಕ್ಕದ್ದು ಬೀಜಮಂತ್ರವೇ 
ಆಗಿರುತ್ತದೆ. ಇದರಲ್ಲಿ ಸ್ವಲ್ಪವೂ ಸಂಶಯನಿಲ್ಲ. ಏಕೆಂದರೆ, 'ಪಾಶ, ಅಂಕುಶ, ಜಸ 
ಮಾಲಾ ಇವುಗಳನ್ನು ಧರಿಸಿರತಕ್ಕ ಸರಸ್ವತೀಧ್ಯಾನವೇ ವಿದ್ಯುತ್ತಿನ ರೂಪವಾಗಿ ಈಗ . 
ನಮಗೆ ಹೊಳೆದಿರುತ್ತದೆ. 

ನಿರಾಹಾರೌ ಜಿತಾತ್ಮಾನೌ ತನ್ಮನಸ್ಕೌ ಸಮಾಹಿತಾ । 

ಬಭೂವತುರ್ನಿಚಿಂತ್ಕೈವಂ ಜಪಧ್ಯಾನಸೆರಾಯಣೌ ॥೩೩॥ 


ಹೀಗೆ ಅವರು ಆಲೋಚಿಸಿ ಆಹಾರವನ್ನು ಸೇವಿಸದೆ, ಜೆತೇಂದ್ರಿಯರಾಗಿ 
ಜಪಮಾಡುತ್ತಲ್ಲೂ ಆ ಸಗುಣದೇವಿಯಲ್ಲಿ ನಟ್ಟದೃಷ್ಟಿಯುಳ್ಳವರಾಗಿ ಢ್ಯಾನವನ್ನು 
ಮಾಡುತ್ತಾ ಸಮಾಧಿಯಲ್ಲಿ ಕುಳಿತರು. 

ಏವಂ ವರ್ಷಸಹಸ್ರಂ ತು ತಾಭ್ಯಾಂ ತಪ್ತಂ ಮಹತ್ತಪಃ । 

ಪ್ರಸನ್ನಾ ಪರಮಾ ಶಕ್ತಿರ್ಜಾತಾ ಸಾ ಪರಮಾ ತಯೋಃ ॥೩೪॥ 

ಹೀಗೆ ಮಧುಕೈಟಭರು ಸಾವಿರವರ್ಷಗಳವರೆಗೆ ದೊಡ್ಡದಾಗಿ ತಪಸ್ಸನ್ನು 
ಆಚರಿಸಿದರು. ಆಗ ಶ್ರೇಷ್ಠಳಾದ ಪರಾಶಕ್ತಿದೇವಿಯು ಅವರಿಗೆ ಪ್ರಸನ್ನಳಾದಳು. 

ಖನ್ನಾ ತೌ ದಾನನೌ ದೃಷ್ಟ್ವಾ ತಪಸೇ ಕೃತನಿಶ್ಚಯಾ । 

ತಯೋರನುಗ್ರಹಾರ್ಥಾಯ ವಾಗುವಾಚಾಶರೀರಿಣೀ 1೩೫1 

ಸಾವಿರವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಬಹಳ ಆಯಾಸಗೊಂಡ, 
ಆದರೂ ತಿರುಗಿ ತನಸ್ಸಿಗೆ ಸಿದ್ಧರಾಗುತ್ತಿದ್ದ ಆ ರಾಕ್ಷಸರನ್ನು ನೋಡಿ ಆ ಜೀನಿಯು 
ಅವರನ್ನು ಅನುಗ್ರ ಹಿಸುವುದಕ್ಕೋಸ್ಟರ ಅವರಿಗೆ ಕಾಣಿಸದೆ ಅಂತರ್ಹಿತಳಾಗಿದ್ದು 
ಕೊಂಡೇ ಆಕಾಶವಾಣಿಯಲ್ಲಿ ಅವರಿಗೆ ಕೇಳಿಸುವಂತೆ ಹೇಳಿದಳು. 

ನರಂ ವಾ ವಾಂಛಿತಂ ದೈತ್ಯೌ ಬ್ರೂತಾಂ ಪರಮಸಂಮತಂ । 

ದದಾಮಿ ಪರಿತುಷ್ಟಾಸ್ಮಿ ಯುವಯೋಸ್ತಪಸಾ ಕ೪ EN 


ಸ್ವಂ. ೧. ಅ. ೬ ದೇನೀಭಾಗನತಮಹಾಪುರಾಣಂ ೮೯ 


ಎಲ್ಪೆ ರಾಕ್ಷಸರೇ, ನಿಮಗೆ ಅತ್ಯಂತ ಇಷ್ಟವಾದ ವರವನ್ನು ಕೇಳಿಕೊಳ್ಳಿರಿ, 
ಕೊಡುತ್ತೇನೆ. ನಾನು ನಿಮ್ಮ ತಪಸ್ಸಿನಿಂದ ಸಂತುಷ್ಟಳಾಗಿರುತ್ತೇನೆ. 


ಇತಿ ಶ್ರುತ್ವಾ ತು ತಾಂ ವಾಣೀಂ ದಾನವಾವೂಚತುಸ್ತದಾ । 
ಸ್ವೇಚ್ಛೆಯಾ ಮರಣಂ ದೇವಿ ವರಂ ನೌ ದೇಹಿ ಸುವ್ರತೇ ॥೩೭॥ 


ಸೂತಮುನಿಯು ಹೇಳುತ್ತಾನೆ. ಅನರು ದೇನಿಯ ಆ ಮಾತನ್ನು ಕೇಳಿ ಹೀಗೆ 
ಹೇಳಿದರು. ಸತ್ಯಪರಳಾದ ಎಲ ದೇವಿಯೇ, ನಮಗೆ ನಾವು ಇಷ್ಟಸಟ್ಟಾಗ ಸಾವು 
ಬರುವಂತೆ ಅನುಗ್ರಹಿಸು. 


| ವಾಗುವಾಚ ॥ 


ನಾಂಛಿತಂ ಮರಣಂ ದೈತ್ಯಾ ಭವೇತಾಂ ಮತ್ಸ್ರ್ರಸಾದತಃ । 
ಅಜೇಯ್‌ ದೇವದೈತ್ಯೈಶ್ಚ ಭ್ರಾತತೌ ನಾತ್ರ ಸಂಶಯಃ ॥೩೮॥ 


ಅಶರೀರವಾಣಿಯಿಂದ ದೇವಿಯು ಹೇಳಿದಳು---ಎಲೈ ದೈತ್ಯರೇ, ನಿಮಗೆ ನನ್ನ 
ಅನುಗ್ರ ಹದಿಂದ ನೀವು ಇಷ್ಟನಟ್ಟಾಗ ಮರಣವುಂಬಾಗುತ್ತದೆ. ಹಾಗೂ ಅಣ್ಣತಮಂದಿ 
ರಾದ ನಿಮ್ಮನ್ನು ದೇವತೆಗಳಾಗಲೀ ರಾಕ್ಷಸರಾಗಲೀ ಯಾರೂ ಜಯಿಸಲಾರರು. 
ನಿಮಗೆ ಈ ವರಗಳನ್ನು ಕೊಟ್ಟಿದ್ದೇನೆ, ಸಂದೇಹವಿಲ್ಲವು. 

॥ ಸೂತ ಉವಾಚ ॥ 1 

ಇತಿ ದತ್ತವರೌ ದೇವ್ಯಾ ದಾನವೌ ಮದದರ್ಪಿತೌ । 

ಚಕ್ರತುಃ ಸಾಗರೇ ಕ್ರೀಡಾಂ ಯಾದೋಗಣಸಮನ್ವಿತೌ ॥೩೯॥ 

ಸೂತಮುನಿಯ ಹೇಳುತ್ತಾನೆ---ಹೀಗೆ ಆ ರಾಕ್ಷಸರು ದೇವಿಯಿಂದ ವರವನ್ನು 
ಸಡೆದು. ಬಹಳ ಕೊಬ್ಬಿಕೊಂಡು, ಜಲಜಂತುಗಳೂಡನೆ ಸಮುದ್ರದಲ್ಲಿ ಆಟನಾಡ 
ತೊಡಗಿದರು. 


1 


ಕಾಲೇನ ಕಿಯತಾ ವಿಪ್ರಾ ದಾನವಾಭ್ಯಾಂ ಯದೃಚ್ಛಯಾ । 
ದೃಷ್ಟಃ ಪ್ರಜಾಪತಿರ್ಬ್ರಹ್ಮಾ ಪದ್ಮಾಸನಗತಃ ಪ್ರಭುಃ ॥೪೦॥ 


ಕೆಲವು ಕಾಲದ ಮೇಲೆ ಆ ಮಧುಕೈಟಭರು ಆ ಸಮುದ್ರದಲ್ಲಿ ತಿರುಗುತ್ತಾ 
ಅಕಸ್ಮಾತ್ತಾಗಿ ವಿಷ್ಣುವಿನ ನಾಭಿಕಮಲದಲ್ಲಿರತಕ್ಕ ಜಗತ್ತ ಭುನಾದ ಸಿತಾಮಹನನ್ನು 
ನೋಡಿದರು, 


೪೦ ಸ್ವಂ. ೧. ಅ. ೬ ಮಧುಕೈಟಭ ಯುದ್ಧ 


ದೃಷ್ಟ್ವಾ ತು ಮುದಿತಾವಾಸ್ತಾಂ ಯುದ್ಧಕಾಮೌ ಮಹಾಬಲ್‌ |: 
ತಮೂಚತುಸ್ತದಾ ತತ್ರ ಯುದ್ಧಂ ನೌ ದೇಹಿ ಸುವ್ರತ “won 


ಆ ಬ್ರಹ್ಮನನ್ನು ನೋಡಿ ರಾಕ್ಷಸರು ಅವನೊಡನೆ ಯುದ್ದಮಾಡಬೇಕೆಂಬ 
ಇಚ್ಛೆಯಿಂದ ತುಂಬಾ ಸಂತುಷ್ವರಾದರು. ಹಾಗೂ ಬ್ರಹ್ಮನನ್ನು ಕುರಿತು. ಎಲೈ ಸತ್ಯ 
ಸರನಾದ ಬ್ರಹ್ಮನೇ, ನೀನು ನಮ್ಮೊಡನೆ ಯುದ್ಧವನ್ನು ಮಾಡು ಎಂದು ಹೇಳಿದರು. 

ನೋ ಚೇತ್ಸದ್ಧಂ ಪರಿತ್ಯಜ್ಯ ಯಥೇಷ್ಟಂ ಗಚ್ಛ ಮಾಚಿರಂ । 

ಯದಿ ತ್ವಂ ನಿರ್ಬಲಶ್ಚಾಸಿ ಪ್ರೌ ಯೋಗ್ಯಂ ಶುಭಮಾಸನಂ ॥೪೨॥ 


ನೀನು ಯುದ್ಧಮಾಡಲಸಮರ್ಥನಾದರೆ ಕೂಡಲೇ ಈ ಪದ್ಮವನ್ನು ಬಿಟ್ಟು 
ಹೊರಡು. ತಡಮಾಡಬೇಡ. ನೀನು ದುರ್ಬಲನಾಗಿದ್ದರೆ ನಿನಗೆ ಈ ಮಂಗಳಕರ 
ವಾದ ಕಮಲಾಸನವು ಯೋಗ್ಯವಾದುದಲ್ಲವು. 

ನೀರಭೋಗ್ಯಮಿದಂ ಸ್ಥಾನಂ ಕಾತರೊಟಸಿ ತ್ಯಜಾಶು ವೈ । 

ತಯೋರಿತಿ ವಚಃ ಶ್ರುತ್ವಾ ಚಿಂತಾಮಾಪ ಪ್ರಜಾಪತಿಃ Pal 

ಈ ಸ್ಥಾನವು ವೀರರಿಗೆ ಮಾತ್ರ ತಕ್ಕುದು. ನೀನು ಅಂಜುಪುರಕನಾಗಿರುತ್ತೀಯೆ. 
ಜಾಗ್ರತೆ ಈ ಸ್ಥಾನವನ್ನು ಬಿಟ್ಟೀಳು ಎಂದು ಹೆದರಿಸಿದರು. ಅವರ ಈ ರೀತಿಯಾದ 
ಮಾತನ್ನು ಕೇಳಿ ಜಗತ್ತಿಗೆ ಒಡೆಯನಾದ ಬ್ರಹ್ಮನು ತುಂಬಾ ಯೋಚನೆಗೊಳಗಾದನು. 
9. 


ದೃಷ್ಟ್ವಾ ಚ ಬಲಿನೌ ವೀರೌ 8೦ ಕರೋಪೂತಿ ತಾಪಸಃ | 
ಚಿಂತಾವಿಷ್ಟಸ್ತದಾ ತಸ್ಥೌ ಚಿಂತಯನ್ಮನಸಾ ತದಾ 1೪೪॥ 


ಹೀಗೆ ತಪಸ್ವಿಯಾದ ಬ್ರಹ್ಮನು ಬಲಶಾಲಿಗಳೂ ಮತ್ತು ವೀರರೂ ಆದ ಆ 
ದೈತ್ಯರನ್ನು ನೋಡಿ “ ಏನು ಮಾಡಲಿ '' ಎಂದು ದೀನತೆಯಿಂದ ಬಹಳ ಚಿಂತೆ 
ಗೊಳಗಾಗಿ ಮನಸ್ಸಿನಲ್ಲಿಯೇ ಉಪಾಯವನ್ನು ಯೋಚಿಸಹತ್ತಿದನು. 

ಇತಿ ಶ್ರೀಡೇನೀಭಾಗವತೇ ಮಹಾಪುರಾಣೇ ಪ್ರಥಮಸ್ಕಂಥಧೇ 

ಷಷ್ಠೋಧ್ಯಾಯಃ 
ಇಲ್ಲಿಗೆ ಶ್ರೀದೇವೀಭಾಗವತಮಹಾಪುರಾಣದ ಮೊದಲನೆಯ ಸ್ವಂಧದಲ್ಲಿ 
ಆರನೆಯ ಅಧ್ಯಾಯವು ಮುಗಿದುದು 


॥ ಶ್ರೀರಸ್ತು ॥ 


| ಶ್ರೀಃ ॥ 
ಅಥ ದೇವೀಭಾಗವತೇ ಮಹಾಪುರಾಣೇ 


ಪ್ರಥಮಸ್ಕಂಧೇ 


| ಸಪ್ತಮೋಧ್ಯಾಯಃ ॥ 
ಏಳನೆಯ ಅಧ್ಯಾಯವು 
॥ ಸೂತ ಉವಾಚ ॥ 


ತೌ ವೀಕ್ಷ್ಯ ಬಲಿನೌ ಬ್ರಹ್ಮಾ ತದೋಪಾಯಾನಚಿಂತಯತ್‌ । 
§ ಸಾಮದಾನಭಿದಾದೀಂಶ್ಚ ಯುದ್ಧಾಂತಾನ್‌ ಸರ್ವತಂತ್ರನಿತ್‌ ॥೧॥ 


ಸೂತಮುನಿಯು ಹೇಳುತ್ತಾನೆ ಬಲಶಾಲಿಗಳಾದ ಆ ಮಧುಕೈಟಭರನ್ನು 
ನೋಡಿ, ಎಲ್ಲಾ-ನೀತಿಶಾಸ್ತ್ರಗಳ ಸಿದ್ಧಾಂತಗಳನ್ನೂ ತಿಳಿದವನಾದ ಬ್ರಹ್ಮನು, ಆಗ 
ಸಾಮ, ದಾನ, ಭೇದ, ದಂಡವೆಂಬ ನಾಲ್ಕು ಉಪಾಯಗಳನ್ನೂ ಅವರ ಸಂಹಾರಕ್ಕಾಗಿ , 
ಯೋಚಿಸಿದನು. 


ನ ಜಾನೇಃಹಂ ಬಲಂ ನೂನಮೇತಯೋರ್ವಾ ಯಥಾತಥಂ । 
ಅಜ್ಞಾತೇ ತು ಬಲೇ ಕಾಮಂ ನೈವ ಯುದ್ಧಂ ಪ್ರಶಸ್ಯತೇ ॥೨॥ 


ನಾನು ನಿಶ್ಚಯವಾಗಿಯೂ ಇವರುಗಳಿಗಿರುವ ಸಾಮರ್ಥ್ಯವನ್ನು ಸರಿಯಾಗಿ 
ತಿಳಿದಿಲ್ಲವು. ಅವರ ಸಾಮರ್ಥ್ಯವನ್ನು ತಿಳಿಯದೆ ಅವರೊಡನೆ ಯುದ್ಧಮಾಡುವುದು 
ಸರಿಯಾದುದಲ್ಲವು. 


ಸ್ತುತಿಂ ಕರೋಮಿ ಚೇದದ್ಯ ದುಷ್ಪಯೋರ್ಮದಮತ್ತಯೋಃ । 
ಪ್ರಕಾಶಿತಂ ಭನೇನ್ನೂನಂ ನಿರ್ಬಲತ್ವಂ ಮಯಾ ಸ್ವಯಂ Ia 


ಈಗ ನಾನು ಇವರನ್ನು ಹೊಗಳಿದ್ದೇ ಆದರೆ ಮದದಿಂದ ಕೊಬ್ಬಿರುವ ದುಷ್ಠ 
ರಾದ ಇವರು ನಾನು ಬಲವಿಲ್ಲದವನೆಂದು ತಿಳಿಯುವರಲ್ಲಡೆ ಆ ವಿಷಯವನ್ನು 
ನಾನಾಗಿಯೇ ಪ್ರಕಟಮಾಡಿದ ಹಾಗಾಗುವುದರಲ್ಲಿ ಸಂದೇಹವಿಲ್ಲವು. 


೯೨ ಸ್ಕಂ. ೧. ಅ. ೭. ಮಧುಕೈಟಭ ಯುದ್ಧ 


ವಧಿಷ್ಠತಿ ತದೈಕೋಃಪಿ ನಿರ್ಬಲತ್ತೇ ಪ್ರಕಾಶಿತೇ । 
ದಾನಂ ನೈನಾದ್ಯ ಯೋಗ್ಯಂ ನಾ ಭೇದಃ ಕಾರ್ಯೋ ಮಯಾ ಕಥಂ ॥೪॥ 


ನಾನು ಹಾಗೆ ಬಲವಿಲ್ಲದವನೆಂದು ಪ್ರಕಟಮಾಡಿದರೆ ಇವರಲ್ಲಿ ಒಬ್ಬನೇ 
ನನ್ನನ್ನು ಕೊಂದುಬಿಡುತ್ತಾನೆ. ಆದುದರಿಂದ ಯುದ್ಧಮಾಡುವುದು ಯುಕ್ತವಲ್ಲನವು. 
ಭೇಡೋಪಾಯವನ್ನು ಮಾಡೋಣವೆಂದರೆ ನಾನು ಅದನ್ನು ಹೇಗೆ ಮಾಡಲಿ? ಎಂದರೆ 
ಅದೂ ಸಾಧ್ಯವಿಲ್ಲ. ಈ ಸಮಯದಲ್ಲಿ ದಾನೋಪಾಯವು ಮಾಡಲು ಅರ್ಹವಾ 
ದುದಲ್ಲ. ದುಷ್ಟ ರಾದುದರಿಂದ ಸಾಮವಂತೂ ಪ್ರಯೋಜನವಿಲ್ಲವೆಂದು ಅರ್ಥಾತ್‌ 
ಸಿದ್ಧವು. 4 ಷ್ಟೇ ದುಸ್ವಂ ಸಮಾಚರೇತ್‌ ' ಎಂದು ನೀತಿಶಾಸ್ತ್ರ ವು ಜೋದಿಸುತ್ತಿದೆ. 


ವಿಷ್ಣುಂ ಪ್ರಬೋಧಯಾಮ್ಯುದ್ಯ ಶೇಷೇ ಸುಪ್ತಂ ಜನಾರ್ದನಂ । 
ಚತುರ್ಭುಜಂ ತಬ 0 ದುಃಖಹಾ ಸ ಭವಿಷ್ಯ ತಿ ॥೫॥ 


ಆದುದರಿಂದ ನಾಲ್ಕು ತೋಳುಗಳುಳ್ಳ ವನಾಗಿಯೂ, ಬಹಳ ಪರಾಕ್ರಮಶಾಲಿ 
ಯಾಗಿಯೂ, ಆದಿಶೇಷನ ಮೇಲೆ ಮಲಗಿದವನಾಗಿಯೂ ಇರುವ ನಿಷ್ಣುವನ್ನು ಈ 
ಸಮಯದಲ್ಲಿ ಎಚ್ಚರಗೊಳಿಸುತ್ತೇನೆ. ಅವನು ನನ್ನ ದುಃಖವನ್ನು ಪರಿಹಾರ 
ಮಾಡುವನು. 


ಇತಿ ಸಂಚಿಂತ್ಯ ಮನಸಾ ಪದ್ಮನಾಳಗತೊಆಬ್ದ ಜಃ ] 
ಜಗಾಮ ಶರಣಂ ವಿಷ್ಣುಂ ಮನಸಾ ದುಃಖನಾಶಕಂ Wel 


ಈ ರೀತಿಯಾಗಿ ಮನಸ್ಸಿನಲ್ಲಿ ಯೋಚಿಸಿ. ನಿಷ್ಣುವಿನ ನಾಭಿಕಮಲದಲ್ಲಿದ್ದ 


ಬ್ರಹ್ಮನು, ಎಲ್ಲಾ ದುಃಖಗಳನ್ನು ಪರಿಹಾರಮಾಡುನ ವಿಷ್ಣುವನ್ನು ಮನಸ್ಸಿನಿಂದಲೇ 
ಶರಣುಹೊಂದಿದನು, ಅಂದರೆ ಧ್ಯಾನಮಾಡಿದನು. 


ತುಷ್ಟಾವ ಜೋಧನಾರ್ಥಂ ತಂ ಶುಭೈಃ ಸಂಜೋಧನೈರ್ಹರಿಂ | 
ನಾರಾಯಣಂ ಜಗನ್ನಾಥಂ ನಿಸ್ಸೃಂದಂ ಯೋಗನಿದ್ರಯಾ ॥೭॥ 


ಯೋಗನಿದ್ರೆ ಯಲ್ಲಿ ಅಲುಗಾಡದೆ ಮಲಗಿರುವ, ಜಗತ್ತಿಗೆಲ್ಲಾ ಒಡೆಯನಾದ 
ನಾರಾಯಣನನ್ನು ಎಚ್ಚರಗೊಳಿಸುವುದಕ್ಕಾಗಿ ಅನೇಕ ವಿಧವಾದ ಸಂಜೋಧನೆ 
[ಎಚ್ಚರವನ್ನುಂಟುಮಾಡುವ ವಾಕ್ಯ]ಗಳಿಂದ ಸ್ತೋತ್ರಮಾಡಿದನು. 


ಸ್ಮಂ. ೧. ಆ. ೭. ದೇವೀಭಾಗವತಮಹಾಪುರಾಣಂ 4 


॥ ಬ್ರಹ್ಮೋವಾಚ ॥ 


ದೀನನಾಥ ಹರೇ ನಿಷ್ಣೋ ನಾಮನೋತ್ರಿಷ್ಠ ಮಾಧವ । 
ಭಕ್ತಾರ್ತಿಹೃವ್ಧಷೀಕೇಶ ಸರ್ವಾವಾಸ ಜಗತ್ಪತೇ ॥೮॥ 


ದುಃಖಿತರನ್ನು ಕಾಪಾಡುವ, ಪಾಪವನ್ನು ನಾಶಗೊಳಿಸುವ, ವ್ಯಾಪಕನಾದ 
ವಾಮನವತಾರವನ್ನು ಮಾಡಿದ, ಲಕ್ಷ್ಮೀಪತಿಯಾದ, ಭಕ್ತರ ಸಂಕಟಗಳನ್ನು ಪರಿ 
ಹರಿಸುವ, ಎಲ್ಲಾ ಇಂದ್ರಿಯಗಳಿಗೂ ಒಡೆಯನಾದ, ಎಲ್ಲಾ ವಸ್ತುಗಳಿಗೆ ಆಶ್ರಯ 
ನಾದ್ಕ ಜಗತ್ತನ್ನೇ ರಕ್ಷಿಸುವ ಓವಿಷ್ಣುವೇ, ಏಳು. 


ಅಂತರ್ಯಾನಿನ್ನಮೇಯಾತ್ಮನ್‌ ವಾಸುದೇವ ಜಗತ್ಪತೇ । 
ಮಷ್ಟಾರಿನಾಶನೈ ಕಾಗ್ರಚಿತ್ತ ಚಕ್ರಗವಾಥರ wel 


ಸರ್ವಜ್ಞ ಸರ್ವಲೋಕೇಶ ಸರ್ವಶಕ್ತಿಸಮನ್ವಿತ । 
ಉತ್ತಿಷ್ಕೋತ್ತಿಷ್ಠ ದೇವೇಶ ದುಃಖಸಾಶನ ಪಾಹಿ ಮಾಂ noon 


ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ವಾಸಮಾಡುತ್ತಾ, ಕೆಟ್ಟಕೆಲಸಗಳನ್ನು 
ಮಾಡದಂತೆಯೂ, ಒಳ್ಳೆಯ ಕೆಲಸವನ್ನು ಮಾಡುವಂತೆಯೂ ಪ್ರೇರಿಸುತ್ತಿರುವವನೇ, 
ಅಳತೆಗೆ ನಿಲುಕದ ಶರೀರವುಳ್ಳ ವನೇ, ಎಲ್ಲಾ ಭೂತಗಳಿಗೂ ಆಶ್ರಯನೂ ಎಲ್ಲಾ 
ಪ್ರಾಣಿಗಳಲ್ಲಿ ವಾಸಮಾಡುವವನೂ ಆದವನೇ, ' ದುಷ್ಟರಾದ ಶತ್ರುಗಳನ್ನು ನಾಶ 
ಮಾಡುವುರಲ್ಲಿ ಆಸಕ್ತವಾದ ಮನಸ್ಸುಳ್ಳವನೇ, ಚಕ್ರ, ಗಡೆ ಎಂಬ ಆಯುಧಗಳನ್ನು 
ಧರಿಸಿರುವವನೇ, ಎಲ್ಲವನ್ನೂ ತಿಳಿದಿರುವವನೊ ಎಲ್ಲಾ ಲೋಕಗಳಿಗೂ ಒಡೆಯನೇ 
ಎಲ್ಲಾ ಶಕ್ತಿಗಳಿಂದಲೂ ಕೂಡಿರುವವನೇ, ದೇವತೆಗಳ ರಕ್ಷಕನೇ, ಏಳು. ಭಕ್ತರ 
ದುಃಖಗಳನ್ನು ನಿವಾರಿಸುವ ವಿಷ್ಣುವೇ ಎದ್ದು ನನ್ನನ್ನು ಕಾಪಾಡು. 


ನಿಶ್ವಂಭರ ವಿಶಾಲಾಕ್ಷ ಪುಣ್ಯಶ್ರವಣಕೀರ್ತನ । 
ಜಗದ್ಯೋನೇ ನಿರಾಕಾರ ಸರ್ಗಸ್ಥಿತ್ಯಂತಕಾರಕ noon 


ಜಗತ್ತನ್ನು ಕಾಪಾಡುವವನ ವಿಸ್ತಾರವಾದ ಕಣ್ಣುಳ್ಳವನೇ, ನಿನ್ನ ನಾಮ 
ಗಳನ್ನು ಕೇಳುವುದರಿಂದಲೂ ನಿನ್ನ ಕಥೆಯನ್ನು ಓದುವುದರಿಂದಲೂ ಕೇಳುವುದ 
ರಿಂದಲೂ ಪುಣ್ಯವನ್ನುಂಟುಮಾಡುವವನೇ ಆಕಾರವಿಲ್ಲದವನ ಜಗತ್ತಿನ ಸೃಷ್ಟಿ, 
ಸಿತಿ ಲಯಗಳನ್ನು ಮಾಡುವವನೇ 


₹೪ ಸ್ಕಂ. ೧. ಅ. ೭. ಮಧುಕೈಟಭ ಯುದ್ಧ 


ಇಮಾ ದೈತ್ಯಾ ಮಹಾರಾಜ ಹಂತುಕಾಮಾ ಮದೋದ್ಧತ್‌ | 
ನ ಜಾನಾಸ್ಯಖಿಲಾಧಾರ ಕಥಂ ಮಾಂ ಸಂಕೆಟೀ ಗತಂ ॥೧೨॥ 


ಓ ಮಹಾರಾಜನ, ಮದದಿಂದ ಕೊಬ್ಬಿರುವ ಈ ರಾಕ್ಷಸರು ನನ್ನನ್ನು 
ಕೊಲ್ಲಲು ಪ್ರಯತ್ನಮಾಡುತ್ತಿದ್ದಾರೆ. ನೀನು ಎಲ್ಲಾ ವಸ್ತುಗಳಿಗೂ ಆಧಾರವಾದವನು- 
ಆದರೂ ಈರೀತಿಯಾದ ಸಂಕಟಕ್ಕೊಳಗಾದ ನನ್ನನ್ನು ನೀನು ಹೇಗೆ ತಿಳಿಯದೇ 
ಇರುವೆ ? 


ಉಸೇಕ್ಷಸೆೇಆತಿಡುಃಖಾರ್ತಂ ಯದಿ ಮಾಂ ಶರಣಂ ಗತಂ । 

ಸಾಲಕತ್ವಂ ಮಹಾನಿಷ್ಣೋ ನಿರಾಧಾರಂ ಭನೇತ್ತತಃ ॥೧೩॥ 

ಬಹಳ ದುಃಖಪೀಡಿತನೂ ಶರಣಾಗತನೂ ಆದ ನನ್ನನ್ನು ನೀನು ರಕ್ಷಿಸದೆ 
ಉಪೇಕ್ಷೆ ಮಾಡಿದರೆ " ನೀನು ಎಲ್ಲವನ್ನೂ ಕಾಪಾಡುವವನು' ಎಂದು ಹೇಳುವ 
ಮಾತು ನಿರಾಢಾರವಾದುದಾಗುವುದು. 

ಏವಂ ಸ್ತುತೋಪಿ ಭಗವಾನ್ನ ಬುಜೋಧ ಯದಾ ಹರಿಃ । 

ಯೋಗನಿದ್ರಾಸಮಾಕ್ರಾಂತಸ್ತದಾ ಬ್ರಹ್ಮಾ ಹೈಚಿಂತಯತ್‌ ॥೧೪॥ 


ಈ ರೀತಿಯಾಗಿ ಸ್ತೋತ್ರಮಾಡಿದಾಗ್ಯೂ ಯೋಗನಿದ್ರಿಯಿಂದ ಆಕ್ರಮಿಸ 
ಲ್ಪಟ್ಟಿದ್ದ ವಿಷ್ಣುವು ಎಚ್ಚರಗೊಳ್ಳದಿರಲು ಬ್ರಹ್ಮನು ಈರೀತಿಯಾಗಿ ಯೋಚಿಸಿದನು. 

ನೂನಂ ಶಕ್ತಿಸಮಾಕ್ರಾಂತೋ ವಿಷ್ಣುರ್ನಿದ್ರಾವಶಂ ಗತಃ । 

ಜಜಾಗಾರ ನ ಧರ್ಮಾತ್ಮಾ ಕಿಂಕರೋಮ್ಯದ್ಯ ದುಃಖಿತಃ ॥೧೫॥ 


ಈ ವಿಷ್ಣುವು ನಿಶ್ಚಯವಾಗಿಯೂ ಶಕ್ತಿಗೆ ಅಧೀನನಾಗಿ ನಿದ್ರೆಮಾಡು 
ತ್ತಲಿದ್ದಾನೆ. ಆದುದರಿಂದಲೇ ಧರ್ಮಿಷ್ಠನಾದ ವಿಷ್ಣುವು ನಾನು ಸ್ತೋತ್ರಮಾಡಿದರೂ 
ಕೂಡ ಎಚ್ಚರಗೊಳ್ಳುವುದಿಲ್ಲ. ದುಃಖಿತನಾದ ನಾನು ಈಗ ಏನು ಮಾಡಲಿ? 


ಹಂತುಕಾಮಾವುಭೌ ಪ್ರಾಪ್ತೌ ದಾನವೌ ಮದಗರ್ನಿತಾ | ” 
ಕಿಂ ಕರೋಮಿ ಕ್ವ ಗಚ್ಛಾಮಿ ನಾಸ್ತಿ ಮೇ ಶರಣಂ ಕ್ವಚಿತ್‌ ॥೧೬॥ 


ಇತಿ ಸಂಚಿಂತ್ಯ ಮನಸಾ ನಿಶ್ಚಯಂ ಪ್ರತಿಸದ್ಯ ಚ । 
ತುಷ್ಟಾನ ಯೋಗನಿದ್ರಾಂ ತಾಮೇಕಾಗ್ರಹೃದಯಸ್ಥಿ ತಃ ॥೧೭॥ 


ಸ್ಕಂ. ೧. ಆ. ೩. ದೇಪೀಭಾಗವತಮಹಾಪುರಾಣಿಂ ೯೫೪ 


ಮದದಿಂದ ದುರಹಂಕಾರವುಳ್ಳವರಾದ ಈ ಇಬ್ಬರು ರಾಕ್ಷಸರೂ ನನ್ನನ್ನು 
ಕೊಲ್ಲಲಪೇಕ್ಷಿಸಿ ಬರುತ್ತಿದ್ದಾರೆ. ನನಗೆ ಯಾರೂ ರಕ್ಷಕರಿಲ್ಲವಲ್ಲ. ಈಗ ನಾನು 
ಏನನ್ನು ಮಾಡಲಿ? ಎಲ್ಲಿ ಹೋಗಲಿ? ಎಂಬುದಾಗಿ ಯೋಚಿಸಿ ಮನಸ್ಸಿನಲ್ಲಿ ನಿಶ್ಚಯ 
ಮಾಡಿಕೊಂಡು, ಯೋಗನಿದ್ರಾ ಸ್ವರೂಪಳಾದ ಆ ಶಕ್ತಿಯನ್ನು ನಿಶ್ಚಲವಾದ ಮನಸ್ಸಿ 
ನಿಂದ ಸ್ತೋತ್ರಮಾಡಿದನು. 


ನಿಚಾರ್ಯ ಮನಸಾಪ್ಯೇವಂ ಶಕ್ತಿರ್ಮೆೇ ರಕ್ಷಣೇ ಕ್ಷಮಾ | 
ಯಯಾ ಹ್ಯಚೇತನೋ ವಿಷ್ಣುಃ ಕೃತೋಸ್ತಿ ಸ್ಪಂದವರ್ಜಿತಃ ॥೧೮॥ 


ಯಾವ ಯೋಗನಿದ್ರೆಯ ಶಕ್ತಿಯಿಂದ ವಿಷ್ಣುವು ಚಲನಾದಿಗಳಿಲ್ಲದೆ ಅಜೇತನ 
ವಸ್ತುವಿನ ಹಾಗೆ ಮಾಡಲ್ಪಟ್ಟದ್ದಾನೆಯೋ, ಆ ನಿದ್ರಾರೂಪವಾದ ಶಕ್ತಿಯೇ ನನ್ನನ್ನು 
ಕಾಪಾಡಲು ಸಮರ್ಥಳು ಎಂದು ಮನೆಸ್ಸಿನಲ್ಲಿ ಆರೋಚಿಸಿದನು. 


ವ್ಯಸುರ್ಯಥಾ ನ ಜಾನಾತಿ ಗುಣಾನ್‌ ಶಬ್ದಾದಿಕಾನಿಹ | 
ತಥಾ ಹರಿರ್ನ ಜಾನಾತಿ ನಿದ್ರಾಮಾಿಲಿತಲೋಚನಃ ॥೧೯॥ 


ಪ್ರಾಣವಿಲ್ಲದವನು ಹೇಗೆ ಶಬ್ದಸ್ಪರ್ಶ ಮೊದಲಾದ ಗುಣಗಳನ್ನು ತಿಳಿಯ 
ಲಾರನೋ ಹಾಗೆ ನಿದ್ರೆಯಿಂದ ಕವಿಯಲ್ಪಟ್ಟ ಕಣ್ಣುಳ್ಳ ವಿಷ್ಣುವೂ ಕೂಡ ಶಬ್ದಾದಿ 
ಗಳನ್ನು ತಿಳಿಯಲಾರದವನಾಗಿರುತ್ತಾನೆ. 


ನ ಜಹಾತಿ ಯತೋ ನಿದ್ರಾಂ ಬಹುಧಾ ಸಂಸ್ತುತೋಷೈ್ಯಸೌ । 
ಮನ್ಯೇ ನಾಸ್ಯ ವಶೇ ನಿದ್ರಾ ನಿದ್ರಯಾಯಂ ವಶೀಕೃತಃ non 


ಎಷ್ಟುನಿಧವಾಗಿ ಸ್ತೋತ್ರಮಾಡಿದರೂ ಈ ವಿಷ್ಣುವು ನಿದ್ರೆಯನ್ನು ಬಿಡದೆ 
ಇದ್ದಾನೆ. ಆದುದರಿಂದ ನಿದ್ರೆಯು ಇವನ ಅಧೀನವಾಗಿಲ್ಲ. ಇವನೇ ನಿದ್ರೆಯ ವಶನಾ 
ಗಿರುತ್ತಾನೆಂದು ನಾನು ಊಹಿಸುತ್ತೇನೆ. 

ಯೋ ಯಸ್ಯ ನಶಮಾಪನ್ನಃ ಸ ತಸ್ಯ 80ಕರಃ ಕಲ । 

ತಸ್ಮಾಚ್ಚ ಯೋಗನಿದ್ರೇಯಂ ಸ್ವಾಮಿನೀ ಮಾಪತೇರ್ಹರೇಃ . ॥೨೧॥ 

[| 

ಯಾರು ಯಾರ ಅಧೀನವಾಗಿರುತ್ತಾರೋ ಅವರು ಅವರ ಸೇವಕರಾಗಿರು 
ತ್ತಾರಷ್ಟೆ. ಆದುದರಿಂದ ಯೋಗನಿದ್ರೆಗೆ ಅಧೀನನಾಗಿರುವುದರಿಂದ ಲಕ್ಷ್ಮೀಪತಿಯಾದ 
ಈ ವಿಷ್ಣುವಿಗೆ ಯೋಗನಿದ್ರೆಯು ಒಡೆಯಳಾಗಿರುತ್ತಾಳೆ. 


೪೬ ಸ್ಕಂ. ೧. ಆ. ೩. ಬ್ರಹ್ಮನಯೋಗವಿದ್ರಾಸ್ತುತಿ 
ಸಿಂಧುಜಾಯಾ ಅಪಿ ವಶೇ ಯಯಾ ಸ್ವಾಮಾ ವಶೀಕೃತಃ | 
ನೂನಂ ಜಗದಿದಂ ಸರ್ವಂ ಭಗವತ್ಕಾ ವಶೀಕೃತಂ ॥೨೨॥ 


ಈ ವಿಷ್ಣುವು ಸಮುದ್ರರಾಜನ ಮಗಳಾದ ಲಕ್ಷ್ಮಿಗೇ ಅಧೀನನಾಗಿರುವುದ 
ರಿಂದ ನಿದ್ರಾರೂಪಿಣಿಯಾದ ಶಕ್ತಿಗೆ ಅಧೀನನಾಗಿದ್ದಾನೆಂಬುದೇನಾಶ್ಚರ್ಯವು? 
ವಿಷ್ಣುವಿರಲಿ, ಈ ಜಗತ್ತೆಲ್ಲವೂ ಪೂಜ್ಯಳಾದ ಆ ಶಕ್ತಿಯಿಂದ ವಶಮಾಡಿಕೊಳ್ಳಲ್ಪಟ್ಟಿದೆ. 


ಅಹಂ ನಿಷ್ಣುಸ್ತಥಾ ಶಂಭುಃ ಸಾವಿತ್ರೀ ಚ ರಮಾಸಪ್ರ್ಯಮಾ । 
ಸರ್ವೇ ವಯಂ ನಕೇಪ್ಯಸ್ಕಾ ನಾತ್ರ ಕಂಚಿದ್ದಿಚಾರಣಾ ॥೨೩। 


ನಾನು, ವಿಷ್ಣುವು ಶಂಭುವು ಸಾವಿತ್ರೀ ಲಕ್ಷ್ಮೀ, ಪಾರ್ವತೀ ಇವರೇ 
ಮೊದಲಾದ ನಾವೆಲ್ಲರೂ ಈ ಶಕ್ತಿಗೆ ಅಧೀನರಾಗಿದ್ದೇವೆ. ಈ ವಿಚಾರದಲ್ಲಿ ಸಂದೀಹವೇ 
ಇಲ್ಲವು. ವಿಚಾರವನ್ನೂ ಮಾಡಬೇಕಾಗಿಲ್ಲವು. 


ಹರಿರಪ್ಕನಶಃ ಶೇತೇ ಯಥಾನ್ಯಃ ಪ್ರಾಕೃತೋ ಜನಃ | 
ಯಯಾಭಿಭೂತಃ ಕಾ ವಾರ್ತಾ ಕಲಾನ್ಕೇಷಾಂ ಮಹಾತ್ಮನಾಂ 1೨೪॥ 


ವಿಷ್ಣುವೂ ಕೂಡ ಸಾಮಾನ್ಯಜನಗಳಂತೆ ಆ ಶಕ್ತಿಗೆ ಅಧೀನನಾಗಿ ಮಲಗಿ 
ಕೊಂಡಿರುತ್ತಾನೆ. ಹೀಗಿರುವಲ್ಲಿ ಇತರರು ಅವಳಿಗೆ ಅಧೀನರಾಗಿರುತ್ತಾರೆಂಬು 
ಡೇನಾಶ್ಚರ್ಯವು ? 

ಸ್ರೌಮ್ಯದ್ಯ ಯೋಗನಿಪ್ರಾಂ ನೈ ಯಯಾ ಮುಕ್ತೋ ಜನಾರ್ದನಃ । 

ಘಟಯಿಷ್ಯತಿ ಯುದ್ಧೇಚ ವಾಸುದೇವಃ ಸನಾತನಃ ೨೫! 


ಈಗ ನಾನು ಆ ಯೋಗರನಿದ್ರೆಯನ್ನು ಸ್ತೋತ್ರಮಾಡುತ್ತೇನೆ. ಹೀಗೆ 
ಸ್ತೋತ್ರಮಾಡಿದರೆ ನಿದ್ರೆಯು ಅವನನ್ನು ಬಿಡುತ್ತಾಳೆ. ಅನಂತರದಲ್ಲಿ ಅನಾದಿಯಾದ 
ಜಗದ್ರ ಕ್ಷಕನಾದ ವಿಷ್ಣುವು ಈ ರಾಕ್ಷಸರನ್ನು ಸಂಹರಿಸುವ ಯುದ್ಧದಲ್ಲಿ ತೊಡಗುತ್ತಾನೆ. 


ಇತಿ ಕೃತ್ವಾ ಮತಿಂ ಬ್ರಹ್ಮಾ ಪದ್ಮನಾಲಸ್ಥಿತಸ್ತದಾ । 
ತುಷ್ಟಾವ ಯೋಗನಿದ್ರಾಂ ತಾಂ ನಿಷ್ಣೋರಂಗೇಷು ಸಂಸ್ಥಿ ತಾಂ ॥೨೬॥ 


ವಿಷ್ಣುವಿನ ನಾಭಿಕಮಲದಲ್ಲಿರುವ ಬ್ರಹ್ಮನು ಈರೀತಿಯಾಗಿ ಯೋಚಿಸಿ 
ವಿಷ್ಣುವಿನ ಶರೀರದಲ್ಲಿ ವ್ಯಾಪಿಸಿರುವ ಆ ಯೋಗನಿದ್ರೆಯನ್ನು ಸ್ತೋತ್ರಮಾಡಿದನು. 


ಸ್ವಂ. ೧. ಆ. ೭ ದೇಪೀಭಾಗನತನುಹಾಪುರಾಣಂ ಳೇ 


॥ ಬ್ರಹ್ಮೋವಾಚ ॥ 


` ದೇವಿ ತ್ವಮಸ್ಕ ಜಗತಃ ಕಿಲ ಕಾರಣಂ ಹಿ 
ಜ್ಞಾತಂ ಮಯಾ ಸಕಲವೇದವಜೋಭಿರಂಬ । 
ಯದ್ವಿಷ್ಟುರಪ್ಕಖಿಲಲೋಕವಿನೇಕಕರ್ತಾ 
ನಿದ್ರಾನಶಂ ಚ ಗಮಿತಃ ಪುರುಷೋತ್ತಮೋಃದ್ಯ 1೨೭॥ 


ಬ್ರಹ್ಮನು ಹೇಳುತ್ತಾನೆ---ಓ ಕಾಂತಿಯುಕ್ತಳಾದ ತಾಯಿಯೇ, ನೀನೇ 
ಎಲ್ಲಾ ಜಗತ್ತಿಗೂ ಕಾರಣಳು ಎಂಬುದನ್ನು ನಾನು ಎಲ್ಲಾ ವೇದವಾಕ್ಯಗಳಿಂದಲೂ 
ತಿಳಿಜಿನು. ಅಲ್ಲಜಿ ಎಲ್ಲಾ ಲೋಕಗಳನ್ನೂ ವಿವೇಕದಿಂದ ರಕ್ಷಿಸುವ, ಪುರುಷರಲ್ಲಿ 
ಉತ್ತಮನಾದ ವಿಷ್ಣುವೂ ಕೂಡ ನಿನ್ನ ಮಹಿಮೆಯಿಂದ ನಿದ್ರೆಗೆ ಈಗ ಅಧೀನ 
ನಾಗಿರುತ್ತಾನೆ. ಅದರಿಂದಲೂ ಕೂಡ ಸರ್ವವೂ ನಿನ್ನ ಅಧೀನವೆಂಬುದನ್ನು ನಾನು 
ತಿಳಿದಿರುತ್ತೇನೆ. 


ಕೋ ವೇದ ತೇ ಜನನಿ ನೋಹನಿಲಾಸಲೀಲಾಂ 

ಮೂಢೋ ಸ್ಕ್ಯಹಂ ಹರಿರಯಂ ನಿವಶಶ್ಚ ಶೇತೇ । 
ಈದೃಕ್ತಯಾ ಸಕಲಭೂತಮನೋನಿವಾಸೇ 

ವಿದ್ವತ್ತನೋ ನಿಬುಧಕೋಟಷು ನಿರ್ಗುಣಾಯಾಃ ॥೨೮॥ 


ಎಲ್ಲ ಪ್ರಾಣಿಗಳ ಮನಸ್ಸುಗಳಲ್ಲಿ ಅಂತರ್ಯಾಮಿಯಾಗಿ ನಿಯಮಿಸುತ್ತಾ ನೆಲಸಿ 
ರುವ ಓ ತಾಯಿಯೇ, ನಿನ್ನ ಸ್ವರೂಪವನ್ನು ತಿಳಿಯದಿರುವಿಕೆ ಎಂಬ ನಮ್ಮ 
ಅಜ್ಞಾನದ ಮಹಿಮೆಯಿಂದ ತೋರುತ್ತಿರುವ ಈ ನಿನ್ನ ಆಟಗಳನ್ನು ಯಾರು ತಾನೇ 
ವಿವೇಚಿಸಿ ತಿಳಿಯಬಲ್ಲರು ? ನಾನು ಅದನ್ನು ಮಂಕು ಕವಿದವನಾಗಿ ತಿಳಿಯಲು ಸಮ 
ರ್ಥನಾಗಿಲ್ಲವು. ಈ ವಿಷ್ಣುವಾದರೋ ನಿಡ್ರೆಗೆ ಪರಾಧೀನನಾಗಿ ಮಲಗಿರುತ್ತಾನೆ. 
ವಾಸ್ತವವಾಗಿ ನೀನು ಗುಣಶೂನ್ಯಳಾದರೂ ನಿನ್ನ ಈ ಜಗದ್ವ ್ಯವಹಾರದ ಲೀಲೆಗಳಲ್ಲಿ 
ಇದು ಹೀಗೆಯೇ ಸರಿ ಎಂದು ಈ ಅನೇಕಕೋಟ ದೇವತೆಗಳಲ್ಲಿ ತಿಳಿವಳಿಕೆ 
ಯುಳ್ಳವರಲ್ಲಿ ಶ್ರೇಷ್ಠರಾದರೂ ಯಾರುತಾನೇ ಚನ್ನಾಗಿ ವಿವೇಚಿಸಿ ತಿಳಿದಿರುತ್ತಾರೆ? 


ಸಾಂಖ್ಯಾ ವದಂತಿ ಪುರುಷಂ ಪ್ರಕೃತಿಂ ಚ ಯಾಂ ತಾಂ 
ಚೈ ತನ್ಯಭಾವರಹಿತಾಂ ಜಗತಶ್ಚ ಕರ್ತೀಂ । 
7 


ಲ ಸ್ಕಂ. ೧. ಆ. ೭. ಬ್ರಹ್ಮಕ್ಕ ತಯೋಗನಿದ್ರಾಡೇವೀಸ್ತು $ 


ಕಿಂ ತಾದೃಶಾಸಿ ಕಥಮತ್ರ ಜಗನ್ನಿವಾಸಃ 
ಚೈತನ್ಯತಾನಿರಹಿತೋ ನಿಹಿತಸ್ತ್ವ ಯಾದ್ಯ ॥೨೯॥ 


ಸಾಂಖ್ಯಮತದಲ್ಲಿ ಪುರುಷನು ತಾವರೇ ಎಲೆಯಂತೆ ನಿರ್ಲೇಪನು, ಜಡವಾದ 
ಪ್ರಕೃತಿಯೇ ಜಗತ್ತಿನ ಸೃಷ್ಟಾ ದಿಕಾರ್ಯಗಳನ್ನೆಲ್ಲಾ ಮಾಡುವುದು, ಎಂದು 
ಸಿದ್ಧಾಂತವು. ಓ ತಾಯಿಯೇ, ಸಾಂಖ್ಯರು ನಿನ್ನನ್ನು ಚೈತನ್ಯವಿಲ್ಲದವಳನ್ನಾ ಗಿಯೂ 
ಜಗತ್ತಿನ ಸೃಷ್ಟಿಸ್ಥಿ ತಿಲಯಗಳನ್ನು ನೆರವೇರಿಸುವವಳನ್ನಾಗಿಯೂ ಹೇಳುತ್ತಾರೆ. 
ಆದರೆ ನೀನು ಮಾತ್ರ ಚೈತನ್ಯರಹಿತಳಲ್ಲ. ನೀನು ಜಡಳಾಗಿದ್ದ ಪಕ್ಷದಲ್ಲಿ ಈ 
ವಿಷ್ಣುವನ್ನು ಚೈತನ್ಯರಹಿತನನ್ನಾಗಿ ಮಾಡುವುದಕ್ಕಾಗುತ್ತಿರಲಿಲ್ಲ. ಈಗಲಾದರೋ 
ನೀನು ವಿಷ್ಣುವನ್ನು ಎಚ್ಚರವಿಲ್ಲದವನನ್ನಾಗಿ ಮಾಡಿರುತ್ತೀಯೆ. ಆದುದರಿಂದ ನೀನು 
ಬ್ರಹ್ಮನಿಷ್ಣುಮಹೇಶ್ವರರನ್ನು ಉಂಟುಮಾಡಿ ನಿಯಮಿಸುವಂಥ ಮಾಯಾವಿಶಿಷ್ಟವೂ 


ಅಆ ೪ 


ಸ್ವತಂತ್ರವೂ ಆವ ಚೈತನ್ಯಸ್ವರೂಪಳೇ ಆಗಿರುತ್ತೀಯೆ. 
ನಾಟ್ಯಂ ತನೋಷಿ ಸಗುಣಾ ನಿವಿಧಪ್ರಕಾರಂ 
ನೋ ವೇತ್ತಿ ಕೋಪಿ ತವ ಕೃತ್ಯನಿಧಾನಯೋಗಂ | 
ಧ್ಯಾಯಂತಿ ಯಾಂ ಮುನಿಗಣಾ ನಿಯತಂ ತ್ರಿಕಾಲಂ 
ಸಂಧ್ಯೇತಿ ನಾಮ ಪರಿಕಲ್ಪ್ಯ ಗುಣಾನ್‌ ಭವಾನಿ ॥೩೦॥ 


ಓ ಭವನ ಪಶ್ಚಿಯಾದ ಭವಾನೀದೇವಿಯೇ, ಮುನಿಗಳ ಸಮೂಹವು ನಿನ್ನನ್ನು 
ಪ್ರಾತಃಕಾಲ ಮಧ್ಯಾಹ್ನಕಾಲ್ಕ ಸಾಯಂಕಾಲಗಳೆಂಬ ಮೂರು ಸಂಧ್ಯಾಕಾಲಗಳ 
ಲ್ಲಿಯೂ ಉಪಾಸನೆಯಲ್ಲಿ ಸೌಕರ್ಯಕ್ಕಾಗಿ ತಮ್ಮ ತಮ್ಮ ಯೋಗ್ಯತೆ ಅಭಿರುಚಿಗಳಿಗೆ 
ತಕ್ಕಂತೆ ನಿನ್ನಲ್ಲಿ ಸಂಧ್ಯ ಎಂಬ ಹೆಸರನ್ನೂ ಗುಣಗಳನ್ನೂ ಕಲ್ಪನೆಮಾಡಿ ನಿನ್ನನ್ನು 
ಧ್ಯಾನಮಾಡುತ್ತಾರೆ. ಆದರೂ ನಿನ್ನ ಪಾರಮಾರ್ಥಿಕಸ್ವರೂಪದಲ್ಲಿ ಸತ್ತ್ವ್ವಾದಿಗುಣ 
ಗಳಿಲ್ಲದವಳಾಗಿರುವೆ.. ಹೀಗಿದ್ದರೂ ನೀನು ಈ ಜಗದ್ವ್ಯವಹಾರದಶೆಯಲ್ಲಿ ಈ 
ಪ್ರಸಂಚದ' ಸೃಷ್ಟಾ ದಿಗಳನ್ನು ಮಾಡುತ್ತಾ ಸಗುಣಳಂತೆಯೇ ತೋರುತ್ತಿರುವೆ. 
ಆದುದರಿಂದ ನಿನ್ನ ಪಾರಮಾರ್ಥಿಕವಾದ ನಿಜಸ್ವರೂಪವನ್ನು ಯಾರೂ ತಿಳಿದಿಲ್ಲವು. 
ನೀನಾದರೋ ಜಡವಾದ ಗೋಮಯಾದಿಗಳಿಂದ ಸೇಚೆತನಗಳಾದ ಚೀಳು ಮೊದ 
ಲಾದುವುಗಳನ್ನೂ, ಚೇತನರಾದ ಪುರುಷಾದಿಗಳಿಂದ ಜಡಗಳಾದ ಕೇಶನಖಾದಿ 
[ಕೂದಲು, ಉಗುರು, ಮುಂತಾದುವು] ಗಳನ್ನೂ ಸೃಷ್ಟಿಮಾಡುತ್ತೀಯೆ. ಹೀಗೆ 
ನೀನು ವಿಚಿತ್ರವಾದ ಶಕ್ತಿ ಮತ್ತು ಸ್ವಭಾವಗಳಿಂದ ಕೂಡದವಳಾಗಿ ಸೃಷ್ಟಿಮಾ 


ಸ್ಕಂ. ೧. ಆ. ೭. ದೇಪೀಭಾಗನತಮಹಾಪುರಾಣಂ ೪೯ 


ಡುತ್ತಾ ಸತ್ತ್ವ್ವಾದಿಗುಣಗಳ ಉಪಾಧಿಯಿಂದ ನಾನಾ ವಿಧವಾಗಿ ನರ್ತನಮಾಡುತ್ತಿ 
ದ್ದೀಯೆ. ಹೀಗಿರುವ ನಿನ್ನ ಸ್ವರೂಪವನ್ನು ಇದು ಹೀಗೆಯೇ ಸರಿ ಎಂದು ನಿಷ್ಕರ್ಷೆ 
ಯಿಂದ ಯಾವನೂ ತಿಳಿಯಲಾರನು. ಹೀಗಿರುವುದರಿಂದ ಸಾಂಖ್ಯರೂ ಕೂಡ 
ನಿನ್ನನ್ನು ಜಡಳೆಂದೂ ಪರಾಧೀನಳೆಂದೂ ಹೇಳುತ್ತಾರೆ. ನಿಜಸ್ವರೂಪವನ್ನೂ 
ಕಾರ್ಯನಿರ್ವಾಹದ ಪ್ರಕಾರವನ್ನೂ ತಿಳಿಯದೆ ಹೇಳುವ ಅವರ ಮಾತೂ ಸುಳ್ಳಲ್ಲವು. 


ಬುದ್ಧಿರ್ಹಿ ಜೋಧಕರಣಾ ಜಗತಾಂ ಸದಾ ತ್ವಂ 

ಶ್ರೀಶ್ವಾಸಿ ದೇನಿ ಸತತಂ ಸುಖದಾ ಸುರಾಣಾಂ । 

ಕೀರ್ತಿಸ್ತಥಾ ಮತಿಧೃತೀ ಕಿಲ ಕಾಂತಿರೇವ 

ಶ್ರದ್ಧಾ ರತಿಶ್ಚ ಸಕಲೇಷು ಜನೇಷು ಮಾತಃ ॥೩೧॥ 


ಓ ತಾಯಿಯೇ, ನೀನು ಯಾವಾಗಲೂ ಜಗತ್ತಿನಲ್ಲಿರುವ ಪ್ರಾಣಿಗಳಿಗೆಲ್ಲಾ 
ತಿಳಿವಳಿಕೆಗೆ ಸಾಧನವಾಗಿರುವ ಬುದ್ಧಿ ಸ್ವರೂಪೌಗಿದ್ದೀಯೆ. ದೇವತೆಗಳಿಗೂ ಯಾವಾ 
ಗಲೂ ಸುಖವನ್ನುಂಟುಮಾಡುವ ಲಕ್ಷ್ಮಿಯೂ ಯಶಸ್ಸಿನ ಸ್ವರೂಸಳೂ, ಮತಿ 
ಎಂದರೆ ಮನನಶಕ್ತಿಯೆಂಬ ಬುದ್ಧಿಯ ಕಾರ್ಯಭೇದ ಸ್ವರೂಪಳೂ, ಥೆ ಟ್ರರ್ಯಸ್ವರೂ 
ಪಳ್ಕೂ ಕಾಂತಿ ಎಂದರೆ ಪ್ರತಿಭಾಸ್ಪರೂಪಳೂ, ದೊಡ್ಡವರಲ್ಲಿ ಪ್ರೀತಿ ಎಂಬ ಭಕ್ತಿ 
ಸ್ವರೂಪಳೂ ಆಗಿ ಆಯಾಯ ಪ್ರಾಣಿಗಳಲ್ಲಿ ಆಯಾಯ ರೂಪದಿಂದ ತೋರುವವಳೂ 
ನೀನೇ ಆಗಿರುತ್ತೀಯೆ. ಸಾಂಖ್ಯ ಮುಂತಾದ ಸಿದ್ಧಾಂತಗಳಂತೆ ಇದೂ ಏಕೆ ಅಪ್ರ 
ಮಾಣವಲ್ಲವು? ಎಂದರೆ--- 


ನಾತಃ ಪರಂ ಕಿಲ ನಿತರ್ಕಶತ್ಯೈಃ ಪ್ರಮಾಣಂ 

ಪ್ರಾಪ್ತಂ ಮಯಾ ಯದಿಹ ದುಃಖಗತಿಂ ಗತೇನ । 

ತ್ವಂ ಚಾತ್ರ ಸರ್ವಜಗತಾಂ ಜನನೀತಿ ಸತ್ಯಂ 

ನಿದ್ರಾಲುತಾಂ ವಿತರತಾ ಹರಿಣಾತ್ರ ದೃಷ್ಟಂ ॥೩೨॥ 


ಈರೀತಿಯಾದ ಅನುಭವದ ಪ್ರಮಾಣ ಎಂದರೆ ರುಜುವಾತಿಗಿಂತಲೂ ಮಿಗಿ 
ಲಾದುದನ್ನು ನಾನಾ ಬಗೆಯ ಊಹೆಗಳಿಂದ ಅನುಮಾನಪ್ರಮಾಣದಿಂದ ಪಡೆಯಲು 
ಸಾಧ್ಯವಿಲ್ಲ ಎಂಬುದನ್ನು ದುಃಖವನ್ನು ಹೊಂದಿರುವ ನಾನೇ ಪ್ರತ್ಯಕ್ಷನಾಗಿ ನೋಡಿ 
ಶಿಳಿದಿರುತ್ತೇನೆ. ನೀನು ಜಗತ್ತಿಗೆಲ್ಲಾ ತಾಯಿಯಂತೆ ಕಾರಣಳೆಂಬುದು ಸತ್ಯವು. 
ಎಕೆಂದರೆ ಇದೆಲ್ಲಕ್ಕೂ ಕಾರಣನೆಂದು ನಾನು ತಿಳಿದಿದ್ದ ಮಹಾವಿಷ್ಣುವಿಗೇ ನಿದ್ರೆ 


ದಿ೦ಿರಿ ಸ್ಕಂ. ೧. ಆ. ೭, ಬ್ರಹ್ಮ ಕೃತಯೋಗನಿದ್ರಾದೇನೀಸ್ತೋತ್ರ 


ಮಾಡುವ ಎಂದರೆ ತನ್ನ ಕರ್ತವ್ಯವಾದ ಜಗತ್ಸಾಲನ ಕಾರ್ಯವನ್ನೂ ಮಾಡಲಾಗ 
ದಂತಿರುವ ಸ್ಥಿತಿಯನ್ನೂ ನೀನೇ ಉಂಟುಮಾಡಿರುವುದರಿಂದ ಹೀಗೆ ತಿಳಿದುಬಂದಿದೆ. 
ಆದುದರಿಂದ ನೀನೇ ಎಲ್ಲಕ್ಕೂ ಕಾರಣಳೆಂಬುದಕ್ಕೆ ಬೇರೆ ಪ್ರಮಾಣವು ಏನೂ 
ಬೇಕಾಗಿಲ್ಲನು. 


ತ್ವಂ ದೇನಿ ನೇದನಿಮಷಾಮಪಿ ದುರ್ವಿಭಾವ್ಯಾ 

ವೇದೋಃಸಿ ನೂನಮಖಲಾರ್ಥತಯಾ ನ ವೇದ । 
ಯಸ್ಮಾತ್ತ್ವದುದ್ಭವಮಸ್‌ೌ ಶ್ರುತಿರಾಪ್ಟ್ರುವಾನಾ 

ಪ್ರತ್ಯಕ್ಷನೇವ ಸಕಲಂ ತವ ಕಾರ್ಯನಮೇತತ್‌ HAA 


ಓ ದೇವಿಯೇ, ನೀನು ವೇದವನ್ನು ತಿಳಿದವರಿಗೂ ಕೂಡ ತಿಳಿಯಲು ಅಸಾ 
ಧ್ಯಳಾಗಿದ್ದೀಯೆ. ವೇದವನ್ನು ತಿಳಿದವರ ವಿಷಯವು ಹಾಗಿರಲ್ಕಿ ವೇದವೂ ಕೂಡ 
ಸಂಪೂರ್ಣವಾಗಿ ನಿನ್ನ ಪಾರಮಾರ್ಥಿಕವಾದ ಪರಸ್ವರೂಪವನ್ನು ತಿಳಿದಿಲ್ಲವೆನ್ನ ಜೇಕು. 
ನಿನ್ನ ಅನಂತವಾದ ಸಗುಣಸ್ವರೂಪವನ್ನೇ ವಿವರಿಸಿ ಮುಗಿಯಿಸುವುದು ಸಾಧ ಕಿನಿಲ್ಲದಿ 
ರುವಾಗ್ಯ ಮಾತಿಗೆ ನಿಲುಕದ ನಿನ್ನ ನಿರ್ಗುಣಸ್ವರೂಪವನ್ನೂ ಪರತತ್ತ್ವರೂಪವನ್ನೂ 
ಅಂತಹ ಶ್ರುತಿಯು ತಿಳಿಯಬಹುದೆಂದಾಗಲಿ, ತಿಳಿದು ವಿವರಿಸಬಲ್ಲುಡೆಂದಾಗಲಿ, 
ಹೇಳುವುದು ಯುಕ್ತಿ ಅನುಭವಗಳಿಗೆ ವಿರುದ್ಧವಾದುದು. [ಯತೋ ವಾಚೋ 
ನಿವರ್ತಂತೇ ಅಪ್ರಾಪ್ಯಮನಸಾ ಸಹ | ಎಂಬ ಶ್ರುತಿಯು ಈ ಅಂಶವನ್ನು ತಿಳಿಸು 
ತ್ತದೆ ಎಂದು ಭಾವವು] ಇಷ್ಟೇ ಅಲ್ಲದೆ ಇನ್ನೂ ಒಂದು ಕಾರಣವೇನೆಂದರೆ ಆ 
ಸಮಗ್ರವಾದ ವೇದಸಾಹಿತ್ಯವೂ ನಿನ್ನಿಂದಲೇ ಜನ್ಮವನ್ನು ಪಡೆದು ಉಂಬಾದುದಾ 
ಗಿದೆ ಎಂಬ “ಆ ಯಸ್ಯ ನಿಃಶ್ರಸಿತಂ ವೇದಾಃ'' ಎಂದು ಮುಂತಾದ ಶ್ರುತಿಸ್ಕ್ರೃತಿ 
ಗಳೂ ಈ ಅಂಶವನ್ನು ವಿವರಿಸುತ್ತಿವೆ. ಆದುದರಿಂದ ಓ ತಾಯಿಯೇ, ಕಾಣುವ 
ಇದೆಲ್ಲವೂ ಎಂದರೆ ವ್ಯಾವಹಾರಿಕವಾಗಿರುವ ಈ ಚರಾಚರ ಪ್ರಪಂಚವೆಲ್ಲವೂ, 
ಆದಿಶಕ್ತಿ ಮತ್ತು ಮಹಾಮಾಯಾಸ್ವರೂಪಳಾದ ನಿನ್ನಿಂದಲೇ ಉಂಟಾದುದಾಗಿದೆ 
ಎಂದು ತಾತ್ಸರ್ಯವು. ' 


ಕಸ್ತ್ರೇ ಚರಿತ್ರಮಖಲಂ ಭುವಿ ವೇದ ಧೀಮಾ- 

ನ್ನಾಹಂ ಹರಿರ್ನ ಚ ಭವೋ ನ ಸುರಾಸ್ತ್ರಥಾನ್ಯೇ । 

ಜ್ಞಾತುಂ ಶ್ಲಮಾಶ್ಚ ಮುನಯೋ ನ ಮಮಾತ್ಮಜಾಶ್ಚ 
ದುರ್ನಾಚ್ಯ ಏವ ಮಹಿಮಾ ತವ ಸರ್ವಲೋಕೇ ॥೩೪॥ 


ಸ್ಕಂ, ೧. ಅ. ೭. ದೇನೀಭಾಗನತಮಹಾಪುರಾಣಂ ೧೦೧ 


ಓ ತಾಯಿಯೇ, ಈ ಭೂಲೋಕದಲ್ಲಿ ಬುದ್ಧಿ ವಂತರಾದವರಲ್ಲೂ ಯಾವನು 
ತಾನೇ ನಿನ್ನ ಚರಿತ್ರೆಯೆಲ್ಲವನ್ನೂ ಸಮಗ್ರವಾಗಿ ತಿಳಿದಿರುವನು ? ನಾನು ಎಂದರೆ 
ಚತುರ್ಮುಖಬ್ರಹ್ಮನೂ, ವಿಷ್ಣುವೂ, ಈಶ್ವರನ್ಕೂ ಹಾಗೆಯೇ ಇತರ ದೇವತೆಗಳೂ 
ಈ ನಮ್ಮಲ್ಲಿ ಯಾರೂ ನಿನ್ನ ಚರಿತ್ರೆಯನ್ನು ಪೂರ್ಣವಾಗಿ ತಿಳಿದಿರುವುದಿಲ್ಲವು. 
ಈ ಲೋಕದಲ್ಲೆಲ್ಲ ಇರುವ ನಿನ್ನ ಮಹಿಮೆಯನ್ನೂ ತತ್ತ್ವವನ್ನೂ ನನ್ನ ಮಾನಸ 
ಪುತ್ರರಾದ ಖಷಿಶ್ರೇಷ್ಠರೂ ತಿಳಿಯಲು ಶಕ್ತರಾಗಿಲ್ಲವು. ಆದುದರಿಂದ ನಿನ್ನ 
ಮಹಿಮೆಯು ವರ್ಣನೆಗೆ ಮಾರಿದುದಾಗಿದೆ. ಸ 


ಯಜ್ಞೇಷು ದೇವಿ ಯದಿ ನಾಮ ನ ತೇ ವದಂತಿ 

ಸ್ವಾಹೇತಿ ನೇದನಿದುಷೋ ಹನನೇ ಕೃತೇಃಸಿ । 

ನ ಪ್ರಾಸ್ತ್ನವಂತಿ ಸತತಂ ಮಮಖಭಾಗಧೇಯಂ 
ದೇನಾಸ್ತ್ವಮೇನ ನಿಬುಧೇಷ್ವಸಿ ವೃತ್ತಿದಾಸಿ ॥೩೫॥ 


ಓ ದೇವಿಯೇ, ವೇದಗಳನ್ನು ತಿಳಿದವರು ಆಚರಿಸುವ ಯಾಗಗಳಲ್ಲಿ ನಿನ್ನ 
ಹೆಸರಾದ ಸ್ವಾಹಾ ಎಂಬ ಸದಮಂತ್ರವನ್ನು ಹೇಳದೇ ಹೋದರೆ ಡೇವತೆಗಳಿಗಾಗಿ 
ಹವಿಸ್ಸನ್ನು ಹೋಮಮಾಡಿದ್ದರೂ, ಆ ದೇವತೆಗಳು ಆ ಪುಣ್ಯಕರವಾದ ಹವಿಸ್ಸಿನ 
ಭಾಗಗಳನ್ನೂ ಯಜಮಾನರು ಆ ಯಾಗದ ಪುಣ್ಯವನ್ನೂ ನಡೆಯುವುದಿಲ್ಲವು. ಆದುದ 
ರಿಂದ ದೇವತೆಗಳಿಗೂ ಜೀವಿಕೆಯನ್ನು ಅನುಗ್ರಹಿಸುವವಳೂ ನೀನೇ ಆಗಿದ್ದೀಯೆ. 


ತ್ರಾತಾ ವಯಂ ಭಗವತಿ ಪ್ರಥಮಂ ತ್ವಯಾ ವೈ 
ದೇವಾರಿಸಂಭವಭಯಾದಧುನಾ ತಥೈನ | 

ಭೀತೋಸಸ್ಮಿ ದೇವಿ ವರದೇ ಶರಣಂ ಗತೋಸ್ಮಿ 

ಘೋರಂ ನಿರೀಕ್ಷ್ಯ ಮಧುನಾ ಸಹ ಕೈಟಭಂ ಚ ak 


ಓ ಮಹಾಮಹಿಮಶಾಲಿನಿಯಾದ ದೇವಿಯೇ, ಮೊದಲು ನೀನು ನಮ್ಮನ್ನು 
ದೇವತೆಗಳ ಶತ್ರುಗಳಾದ ರಾಕ್ಷಸರಿಂದ ಉಂಟಾಗಿದ್ದ ಭಯದಿಂದ ಕಾಪಾಡಿದೆ. 
ಹಾಗೆಯೇ ಈಗಲೂ ಭಕ್ತರ ಕೋರಿಕೆಗಳನ್ನು ನೆರವೇರಿಸುವ ಓ ದೇನಿಯೇ ಭಯಂ 
ಕರನಾದ ಕೈಟಭನೆಂಬ ರಾಕ್ಷಸನನ್ನು ಮಾಧುವೆಂಬ ರಾಕ್ಷಸನೊಡನೆ ನೋಡಿ ಹೆದರಿ 
ದೇನೆ. ಮತ್ತು ನಿನ್ನನ್ನು ಮರೆಹೊಕ್ಕಿದೇನೆ. 


೧೦೨ ಸ್ಕಂ. ೧, ಅ. ೭. ಬ್ರಹ್ಮಕೃತಯೋಗನಿದ್ರಾದೇವೀಸ್ತೋತ್ರ 


ನೋ ವೇತ್ತಿ ವಿಷ್ಣುರಧುನಾ ಮಮ ದುಃಖಮೇತ- 

ಜ್ಞಾನೇ ತ್ವಯಾತ್ಮನಿನಶೀಕೃತದೇಹಯಸ್ಟಿಃ । 
ಮುಂಚಾದಿದೇವಮಥವಾ ಜಹಿ ದಾನನೇಂದ್ರೌ 
ಯಜ್ರೋಚೆಕೇ ತವ ಕುರುಷ್ವ ಮಹಾನುಭಾವೇ (೩೭1 


 ಓ ತಾಯಿಯೇ, ವಿಷ್ಣುವು ಈಗ ನನ್ನ ದುಃಖವನ್ನು ತಿಳಿಯಲಾರದೆ ಇದ್ದಾ 
ನೆಂದು ನಾನು ತಿಳಿಯುತ್ತೇನೆ. ಏಕೆಂದರೆ ನಿನ್ನ ಶಕ್ತಿಗಳಲ್ಲೊಂದಾದ ಯೋಗ 
ನಿದ್ರೆಯ ಪ್ರಭಾವದಿಂದ ಅವನು ನಿನಗೆ ಅಧೀನವಾಗಿರುವ ಗಟ್ಟಿಯಾದ ದೇಹವುಳ್ಳವ 
ನಾಗಿದ್ದಾನೆ. ಹೆಚ್ಚಾದ ಮಹಿಮೆಗಳುಳ್ಳ ಓ ದೇವಿಯೇ, ದೇವತೆಗಳಿಗೆ ಮೊದಲನೆಯ 
ವನಾದ ವಿಷ್ಣುವನ್ನಾದರೂ ಯೋಗರಿದ್ರೆಯಿಂದ ಬಿಡುಗಡೆಯನ್ನು ಪಡೆಯಿಸು. 
ಅಥವಾ ರಾಕ್ಷಸರಲ್ಲಿ ಗಟ್ಟಿಗರಾದ ಈ ಮಧುಕೈಟಭರನ್ನಾ ದರೂ ಸಂಹರಿಸು. ಯಾವುದು 
ನಿನ್ನ ಮನಸ್ಸಿಗೆ ಒಪ್ಪಿಬರುತ್ತಡೆಯೋ ಅದನ್ನು ಮಾಡು. 


ಜಾನಂತಿ ಯೇ ನ ತನ ದೇವಿ ಪರಂ ಪ್ರಭಾವಂ 

ಧ್ಯಾಯಂತಿ ತೇ ಹರಿಹರಾವಹಿ ಮಂದಚಿತ್ತಾಃ । 

ಜ್ಞಾತಂ ಮಯಾದ್ಯ ಜನನಿ ಪ್ರಕಟಿಂ ಪ್ರಮಾಣಂ 
ಯದ್ವಿಷ್ಣುರಪ್ಯತಿತರಾಂ ನಿನಶೋಥ ಶೇತೇ 1೩೮॥ 


ಓ ದೇವಿಯೇ, ಎಲ್ಲರಿಗಿಂತಲೂ ಮಿಗಿಲಾದ ನಿನ್ನ ಮಹಿಮೆಯನ್ನು ಯಾರು 
ತಿಳಿಯದೇ ಇರುತ್ತಾರೋ, ಸೂಕ್ಷ್ಮ ವಿಷಯವನ್ನು ಗ್ರಹಿಸಲಾರದ ಮನಸ್ಸುಳ್ಳ 
ಅಂತಹ ದಡ್ಡರು ನಿನ್ನನ್ನು ಬಿಟ್ಟು ವಿಷ್ಣುವನ್ನೂ ಈಶ್ವರನನ್ನೂ ತಮ್ಮ ಇಷ್ಟಾರ್ಥ 
ಸಿದ್ಧಿಗೋಸ್ಕರ ಢ್ಯಾನಮಾಡಲು ತೊಡಗುತ್ತಾರೆ. ಓ ತಾಯಿಯೇ, ನಾನು ಈಗ 
ನಿನ್ನ ಹೆಚ್ಚುಗಾರಿಕೆಯ ವಿಷಯದಲ್ಲಿ ಸ್ಪಷ್ಟವಾದ ಪ್ರಮಾಣವನ್ನು ತಿಳಿದೆನು. 
ಏನೆಂದರೆ, ಲೋಕವನ್ನೆಲ್ಲ ಕಾಪಾಡುವವನೆಂದೂ, ಸರ್ವವ್ಯಾಪಿಯೆಂದೂ ಪ್ರಸಿದ್ಧನಾಗಿ 
ರುವ ಆ ವಿಷ್ಣುವೂ ಕೂಡ ನಿನ್ನ ಶಕ್ತಿವಿಶೇಷವಾದ ಯೋಗರಿದ್ರೆಗೆ ಅಧೀನನಾಗಿ 
ಸಂಪೂರ್ಣವಾಗಿ ಸ್ವಾತಂತ್ರ ಕ್ರನಿಲ್ಲದೇ ಮಲಗಿದ್ದಾನೆ. 


ಸಿಂಧೂದ್ಭನಾಪಿ ನ ಹರಿಂ ಪ್ರತಿಜೋಧಿತುಂ ವೈ 

ಶಕ್ತಾ ಪತಿಂ ತವ ವಶಾನುಗಮಡ್ಯ ಶಕ್ತಾ, । 

ಮನ್ಶ್ಯೇ-ತ್ವಯಾ ಭಗವತಿ ಪ್ರಸಭಂ ರಮಾಸಿ 

ಪ್ರಸ್ವಾಪಿತಾ ನ ಬುಬುಧೇ ವಿವಶೀಕೃತೇನ NaF 


ಸ್ಕಂ, ೧ ಅ: ೭ ದೇವೀಭಾಗನತಮಹಾಪುರಾಣಂ ೧೦ಫ್ಲ 


ಓ ಮಹಾಮಹಿಮಶಾಲಿನಿಯಾದ ದೇವಿಯೇ, ನಿನ್ನ ಮಾಯಾಶಕ್ತಿಗೆ ಪರ 
ವಶನಾಗಿರುವ ತನ್ನ ಗಂಡನಾದ ನಿಷ್ಣುವನ್ನು ಸಮುದ್ರರಾಜನ ಮಗಳಾದ 
ಲಕ್ಷ್ಮಿಯೂ ಕೂಡ ಎಚ್ಚರಗೊಳಿಸಲು ಸಾಮರ್ಥ್ಯನಿಲ್ಲದವಳಾಗಿದಾಳೆ. ಪ್ರಾಯಶಃ 
ಆ ಲಕ್ಷ್ಮಿಯೂ ಕೂಡ ನಿನ್ನ ಮಾಯಾಶಕ್ತಿಗೆ ಅಧೀನಳಾಗಿ ಬಲಾತ್ಕಾರವಾಗಿ ಸರ 
ವಶಳಾಗಿರುವಂತೆ ಮಲಗಿಸಲ್ಪಟ್ಟಿ ರಬಹುದೆಂದು ನಾನು ಊಹಿಸುತ್ತೇನೆ. 


ಧನ್ಯಾಸ್ತ ಏನ ಭುವಿ ಭಕ್ಷಿ ಪರಾಸ್ತ್ರವಾಂಘ್ರೌ 
ತ್ಯಕ್ತ್ವಾನ್ಯದೇನಭಜನಂ ತ್ವಯಿ ಲೀನಭಾವಾಃ । 

ಕುರ್ವಂತಿ ದೇನಿ ಭಜನಂ ಸಕೆಲಂ ನಿಕಾಮಂ 

ಜ್ಞಾತ್ವಾ ಸಮಸ್ತ ಜನನೀಂ ಕಿಲ ಕಾಮಥೇನುಂ ॥೪೦॥ 


ಓ ದೇವಿಯೇ, ಈ ಲೋಕದಲ್ಲಿ ನೀನೇ ಎಲ್ಲರನ್ನೂ ತಾಯಿಯಂತೆ ಕಾಪಾಡು 
ವವಳೆಂದೂ, ಭಕ್ತರ ಎಲ್ಲ ಬಗೆಯ ಕೋರಿಕೆಗಳನ್ನೂ ಈಡೇರಿಸುವ ಕಾಮಥೇನು 
ವೆಂದೂ ತಿಳಿದು ಯಾರು ಇತರ ದೇವತೆಗಳ ಸೇವೆಯನ್ನು ಬಿಟ್ಟು ನಿನ್ನನ್ನೇ ಪೂಜೆ, 
ಸ್ತೋತ್ರ, ನಮಸ್ಕಾರ, ಢ್ಯಾನಗಳಿಂದ ಆರಾಧನೆಯನ್ನು ಮಾಡುತ್ತಾರೋ, ಮತ್ತು 
ನಿನ್ನಲ್ಲಿಯೇ ಏಕಾಗ್ರತೆಯಿಂದ ನೆಲಸಿರುವ ಅಂತಃಕರಣವುಳ್ಳವರಾಗಿರುತ್ತಾರೋ, 
ಅಂಥ ನಿನ್ನ ಪಾದಗಳಲ್ಲಿ ಭಕ್ತಿಯನ್ನು ಮಾಡಲು ಆಸಕ್ತಿಯುಳ್ಳವರಾಗಿರುವ ಜನರೇ 
ಧನ್ಯರೂ, ಕೃತಕೃತ್ಯರೂ ಆಗಿರುತ್ತಾರೆ. 


ಧೀಕಾಂತಿಕೀರ್ತಿಶುಭವೃತ್ತಿಗುಣಾದಯಸ್ತ್ರೇ 
ನಿಷ್ಣೋರ್ಗಣಾಸ್ತು ಪರಿಹೃತ್ಯ ಗತಾಃ ಕ್ವ ವಾದ್ಯ 
ಬಂದೀಕೃತೋ ಹರಿರಸೌ ನನು ನಿದ್ರಯಾತ್ರ 

ಶಕ್ತ್ಯಾ ತನೈನ ಭಗವತ್ಯತಿಮಾನವತ್ಯಾಃ won 


ಓ ಷಡ್ಗು ಣೈಶ್ವರ್ಯಸಂಸನ್ನ ಳಾಗಿರುವ ತಾಯಿಯೇ, ಬುದ್ಧಿ, ತೇಜಸ್ಸು 
ಯಶಸ್ಸು, ಒಳ್ಳೆಯ ಮನೋಭಾವ, ಮಾತು ಮತ್ತು ನಡಕೆ ಮುಂತಾದ ಹೆಚ್ಚಾದ 
ಗೌರವಕ್ಕೆ ಪಾತ್ರಳಾಗಿರುವ ನಿನ್ನ ಗುಣಗಳು ಯಾವವು ಪ್ರಸಿದ್ಧವಾಗಿನೆಯೋ 
ಅವನ್ನು ಧ್ಯಾನಿಸದೇ ಬಿಟ್ಟು ವಿಷ್ಣುವಿನಲ್ಲಿ ಭಕ್ತರಾಗಿರುವ ಗಣಗಳು ಈಗ ರಕ್ಷಕ 
ರಿಲ್ಲದೆ ಎಲ್ಲಿಯೋ ಅಲೆಯುತ್ತಿದಾರೆ. ಏಕೆಂದರೆ ಆ ವಿಷ್ಣುವೇ ನಿನ್ನ ಶಕ್ತಿನಿಕೇಷ 
ವಾದ ಯೋಗನಿದ್ರಾಶಕ್ತಿಯಿಂದ ಸೆರೆಸಿಕ್ಕಿದಂತಾಗಿ ಇಲ್ಲಿ ಇದ್ದಾನೆ. 


9 


೧೦೪ ಸ್ಕಂ, ೧, ಆ. ೩. ಬ್ರಹ್ಮಕೃತಯೋಗನಿದ್ರಾದೇಪೀಸ್ತೋತ್ರ 


ತ್ವಂ ಶಕ್ತಿರೇವ ಜಗತಾಮಖಿಲಪ್ರಭಾವಾ 

ತ್ವನ್ನಿರ್ಮಿತಂ ಚ ಸಕಲಂ ಖಲು ಭಾವಮಾತ್ರಂ । 

ತ್ವಂ ಕ್ರೀಡಸೇ ನಿಜವಿನಿರ್ಮಿತನೋಹಜಾಲೇ 

ನಾಟ್ಯೀ ಯಥಾ ನಿಹರತೇ ಸ್ವಕೃತೇ ನಟೋ ವೈ 1೪೨॥ 


ಓ ದೇವಿಯೇ ಎಲ್ಲ ಬಗೆಯ ಮಹಿಮೆಗಳಿಂದ ಕೂಡಿರುವ ಈ ಪ್ರಪಂಚಗ 
ಳಲ್ಲಿ ಕಾಣಬರುವ ಶಕ್ತಿಯೇ ನೀನಾಗಿದೀಯೆ. ಇದೆಲ್ಲವೂ ನಿನ್ನ ಆಲೋಚನೆ 
ಮಾತ್ರದಿಂದಲೇ ಉಂಟಾಗಿದೆ. ನಟನು ತಾನೇ ಕಲ್ಪಿಸಿರುವ ನಾನಾ ಬಗೆಯ ಪಾತ್ರ 
ಗಳ ವಿವಿಧವಾದ ವೇಷಭಾಷೆಗಳನ್ನು ಅವಲಂಬಿಸಿ ವಿಚಿತ್ರವಾದ ಅಭಿನಯಗಳನ್ನು 
ಪ್ರದರ್ಶಿಸುತ್ತಿರುವ ಹಾಗೆ ನೀನೂ ಅತ್ಮಸ್ವರೂಪದ ಅಜ್ಞಾನವೆಂಬ ಬಲೆಯಲ್ಲಿ ಈ 
ಚರಾಚರ ಪ್ರಪಂಚಸ್ವರೂಪದಲ್ಲಿ ವ್ಯವಹರಿಸುತ್ತಾ ನಿನ್ನ ಅದ್ಭುತವಾದ ಲೀಲೆಯನ್ನೂ 
ಪ್ರಕಟಸುತ್ತಿರುವೆ. 

ವಿಷ್ಣುಸ್ತ್ವಯಾ ಪ್ರಕಟಿತಃ ಪ್ರಥಮಂ ಯುಗಾದ” 

ದತ್ತಾ ಚ ಶಕ್ತಿರಮಲಾ ಖಲು ಪಾಲನಾಯ । 

ತ್ರಾತಂ ಚ ಸರ್ವನುಖಿಲಂ ವಿನಶೀಕೃತೋಃದ್ಯ 
ಯದ್ರೋಚತೇ ತವ ತಥಾಂಬ ಕರೋಷಿ ನೂನಂ ॥೪೩॥ 


ಓ ತಾಯಿಯೇ, ಈ ಬ್ರಹ್ಮಕಲ್ಪದ ಪ್ರಾರಂಭದಲ್ಲಿ ಮೊದಲು ನೀನೇ ವಿಷ್ಣು 
ವನ್ನುಂಟುಮಾಡಿದೆ. ಆ ವಿಷ್ಣುವಿಗೆ ಈ ಜಗತ್ತಿನ ರಕ್ಷಣೆಗೆ ಬೇಕಾದ ಶಕ್ತಿಯನ್ನೂ 
ನೀನೇ ಅನುಗ್ರಹಮಾಡಿಕೊಟ್ಟಿ. ಆ ರೀತಿಯಲ್ಲಿ ನೀನೇ ಎಲ್ಲವನ್ನೂ ಇದುವರಿಗೆ 
ಕಾಪಾಡಿರುವೆ. ಈಗ ಆ ವಿಷ್ಣುವನ್ನು ನೀನೇ ನಿದ್ರೆಗೆ ಸರವಶನನ್ನಾಗಿ ಮಾಡಿರು 
ತ್ತೀಯೆ. ಆದುದರಿಂದ ನಿನ್ನ ಮನಸ್ಸಿಗೆ ಯಾವುದು ಇಷ್ಟವಾಗುತ್ತದೋ ಅದನ್ನು 
ಹಾಗೆಮಾಡಲು ಸಮರ್ಥಳಾಗಿದೀಯೆ. ಸ 


ಸೃಷ್ಟ್ವಾತ್ರ ಮಾಂ ಭಗವತಿ ಪ್ರನಿನಾಶಿತುಂ ಚೇ- 

ನ್ನೇಚ್ಛಾಸ್ತಿ ತೇ ಕುರು ದಯಾಂ ಪರಿಹೃತ್ಯ ಮೌನಂ । 
ಕಸ್ಮಾದಿಮೌ ಪ್ರಕಟಿತ ಕಿಲ ಕಾಲರೂಪ್‌ 

ಯದ್ವಾ ಭವಾನಿ ಹಸಿತುಂ ನು ಕಿಮಿಚ್ಛಸೇ ಮಾಂ yen 


ಸ್ಕಂ. ೧, ಅ. ೭ ದೇನವೀಭಾಗನತಮಹಾಪುರಾಣಂ ೧೦೫ 


ಓ ಮಹಾತೇಜಸ್ವಿನಿಯಾದ ದೇವಿಯೇ, ಇಲ್ಲಿ ನನ್ನನ್ನೂ ನೀನೇ ಸೃಷ್ಟಿ 
ಮಾಡಿರುವುದರಿಂದ ನನ್ನನ್ನು ಹಾಳುಮಾಡಲು ನಿನಗೆ ಅಪೆಕ್ಷೆ ಇಲ್ಲದಿದ್ದರೆ, ಈ ನಿನ್ನ 
ಔದಾಸೀನ್ಯವನ್ನು ಬಿಟ್ಟು ನನ್ನಲ್ಲಿ ದಯೆಯನ್ನು ತೋರು. ಓ ಭವಾನೀದೇನಿಯೇ, 
ಯಮನಂತಿರುವ ಈ ಮಧುಕೈಟಭರಾಕ್ಷಸರನ್ನು ಏಕೆ ಸೃಜಿಸುವನಳಾದೆ ಅಥವಾ 
ನನ್ನನ್ನು ನಗೆಗೀಡುಮಾಡಲು ಬಯಸುತ್ತಿರುವೆಯಾ ? 


ಜ್ಞಾತಂ ಮಯಾ: ತವ ವಿಚೇಷ್ಟಿತಮದ್ದುತಂ ವೈ 

ಕೈತ್ವಾಖಿಲಂ ಜಗದಿದಂ ರಮಸೇ ಸ್ವತಂತ್ರಾ | 

ಲೀನಂ ಕೆರೋಷಿ ಸಕಲಂ *ಲ ಮಾಂ ತಥೈವ 

ಹಂತುಂ ತ್ವಮಿಚ್ಛಸಿ ಭವಾನಿ ಕಿಮತ್ರ ಚಿತ್ರಂ . ॥೪೫॥ 


ಓ ಭವಾನೀ (ಭವನಪತ್ನೀ) ದೇವಿಯೇ, ನಿನ್ನ ಆಶ್ಚರ್ಯಕರವಾದ ಈ 
ಪ್ರಸಂಚದ ಲೀಲೆಯನ್ನು ನಾನು ತಿಳಿದಿದೇನೆ. ಇದೆಲ್ಲವನ್ನೂ ಸ್ವತಂತ್ರಳಾಗಿ ಸೃಷ್ಟಿ 
ಮಾಡಿ ವಿನೋದಸಡುತ್ತಿರುವೆ. ಕಡೆಗೆ ಇದೆಲ್ಲವನ್ನೂ ಅಡಗಿಸುವೆ. ಹಾಗೆಯೇ 
ಮಹಾಪ್ರಳಯದ ಸಮಯದಲ್ಲಿ ನನ್ನನ್ನೂ ಉಸಸಂಹರಿಸುವೆ. ಇನ್ಟೆಲ್ಲನನ್ನೂ 
ಮಾಡಬಲ್ಲ ನೀನು ನನ್ನ ಸಂಹಾರಕ್ಕಾಗಿ ಈ ರಾಕ್ಷಸರನ್ನು ಸೃಷ್ಟಿಮಾಡಜೇಕಾದ 
ಅವಶ್ಯಕತೆಯೇ ಇರಲಿಲ್ಲವಲ್ಲವೇ ? 

ಕಾಮಂ ಕುರುಷ್ಟ ವಧನುದ್ಯ ಮಮೈವ ಮಾತ 

ರ್ದುಃಖಂ ನ ಮೇ ಮರಣಜಂ ಜಗದಂಬಿಕೇತ್ರ! 
ಕರ್ತಾ ತ್ವಯೈವ ವಿಹಿತಃ ಪ್ರಥಮಂ ಸ ಚಾಯಂ 
ದೈತ್ಕಾಹತೋಃಥ ಮೃತ ಇತ್ಯಯಶೋ ಗರಿಷ್ಠಂ ॥೪೬॥ 


ಓ ತಾಯಿಯೇ, ನನ್ನನ್ನು ಸಂಹರಿಸಬೇಕೆಂಬ ಇಚ್ಛೆಯು ನಿನಗಿದ್ದರೆ ನೀನೇ 
ನನ್ನನ್ನು ಈಗಲೇ ಕೊಂದುಬಿಡು. ಜಗತ್ತಿಲ್ಲಕ್ಟೂ ತಾಯಿಯಾದ ದೇವಿಯೇ, ಇಲ್ಲಿ 
ಸಾವಿಫಿಂದ ನನಗೆ ಭಯವಾಗಿ, ದುಃಖವಾಗಲಿ, ಸ್ವಲ್ಪವೂ ಇಲ್ಲವು. ಮೊದಲು 
ಪ್ರಪಂಚದ ಸೃಷ್ಟಿಕಾರ್ಯವನ್ನು ನೆರವೇರಿಸುವವನನ್ನಾಗಿ ನೀನೇ ನನ್ನನ್ನು ಏರ್ಪಡಿ 
ಸಿಜೆ. ಅಂತಹ ನಾನು ರಾಕ್ಟಸನೊಬ್ಬನಿಂದ ಕೊಲೆಯನ್ನು ಪಡೆದೆನೆಂಬುವ ಡೊಡ್ಡ 


ಕೆಟ್ಟಹೆಸರು ನನಗೆ ಬರದಿರಲಿ. 


ಉತ್ತಿಷ್ಠ ದೇವಿ ಕುರು ರೂಪಮಿಹಾದ್ಭುತಂ ತ್ವಂ 
ಮಾಂ ವಾ ತ್ವಿಮೌ ಜಹಿ ಯಥೇಚ್ಛಸಿ ಜಾಲಲೀಲೇ 


೧೦೬ ಸ್ಕಂ. ೧. ಅ. ೭. ಬ್ರಹ್ಮನಯೋಗನಿದ್ರಾಸ್ತು ತ 


ನೋ ಚೇತ್ಸ್ರುಜೋಧಯ ಹರಿಂ ನಿಹನೇದಿಮೆೌ ಯ 
ಸ್ತೃತ್ಸಾಧ್ಯಮೇತದಖಿಲಂ ಕಿಲ ಕಾರ್ಯಜಾತಂ ॥೪೭॥ 
ಆದುದರಿಂದ ಓ ತಾಯಿಯೇ, ಈ ಕಾರ್ಯಕ್ಕೆ ತಕ್ಕ ಆಶ್ಚರ್ಯಕರವಾದ 
ರೂಪವನ್ನು ಧರಿಸಲು ಎದ್ದೇಳು. ನನ್ನನ್ನಾಗಲಿ ಈ ರಾಕ್ಷಸರನ್ನಾಗಲಿ, ನಿನ್ನ 
ಇಚ್ಛಾನುಸಾರವಾಗಿ ಸಂಹರಿಸು. ಇದೆಲ್ಲವೂ ನಿನಗೆ ಹುಡುಗರ ಆಟದಂತೆ ಅನಾ 
ಯಾಸಕರವಾಗಿದೆ. ಹಾಗಿಲ್ಲದಿದ್ದ ರೆ ಈ ರಾಕ್ಷಸರನ್ನು ಕೊಲ್ಲಬಲ್ಲ ಈ ವಿಷ್ಣುವನ್ನಾ ' 
ದರೂ ಎಚ್ಚರಗೊಳಿಸು. ಈ ಎಲ್ಲ ಕಾರ್ಯಗಳೂ ನಿನಗೆ ಸಾಧ್ಯವಾಗಿವೆ. 
॥ ಸೂತ ಉವಾಚ ॥ 
ಏನಂ ಸ್ತುತಾ ತದಾ ದೇವೀ ತಾಮಸೀ ತತ್ರ ನೇಧೆಸಾ । 
ನಿಃಸೃತ್ಯ ಹರಿದೇಹಾತ್ತು ಸಂಸ್ಥಿತಾ ಪಾರ್ಶ್ವತಸ್ತದಾ . ॥೪೮॥ 
ಸೂತಮುನಿಯು ಹೇಳುತ್ತಾನೆ--ಈ ಪ್ರಕಾರವಾಗಿ ಬ್ರಹ್ಮನಿಂದ ಸ್ತೋತ್ರ 
ಮಾಡಲ್ಪಟ್ಟ ತಮೋಗುಣಪ್ರಧಾನಳಾದ ಆ ದೇವಿಯು ಆಗ ವಿಷ್ಣುವಿನ ದೇಹದಿಂದ 
ಹೊರಕ್ಕೆ ಹೊರಟು ಮಗ್ಗುಲಲ್ಲಿ ನಿಂತಳು. 


ತ್ಯಕ್ತ್ವಾಂಗಾನಿ ಚ ಸರ್ವಾಣಿ ನಿಷ್ಣೋರತುಲತೇಜಸಃ । 

ನಿರ್ಗತಾ ಯೋಗನಿದ್ರಾ ಸಾ ನಾಶಾಯ ಚ ತಯೋಸ್ತದಾ ॥9೯॥ 

ಅಸದ್ಭಶವಾದ ತೇಜಸ್ಸುಳ್ಳ ಆ ವಿಷ್ಣುವಿನ ಎಲ್ಲ ಅವಯವಗಳ (ಕಣ್ಣು 
ಬಾಯಿ ಮುಂತಾದುವ)ನ್ನು ಬಿಟ್ಟು ಆಗ ಆ ಮಧುಕೈಟಭರ ಸಂಕಾರಕ್ಕಾಗಿ ಆ 
ಯೋಗನಿದ್ರಾಶಕ್ತಿಯು ಹೊರಕ್ಕೆ ಬಂದಳು. 

ವಿಸ್ಪಂದಿತಶರೀರೋಃಸೌ ಯದಾ ಜಾತೋ ಜನಾರ್ದನಃ । 

ಧಾತಾ ಪರಮಿಕಾಂ ಪ್ರಾಪ್ತೋ ಮುದಂ ದೃಷ್ಟ್ವಾ ಹರಿಂ ತತಃ ॥೫೦॥ 

ಆಗ ದುಷ್ಟರನ್ನು ನಾಶಮಾಡುವ ವಿಷ್ಣುವು ಚಟುವಟಕೆಯುಳ್ಳ ಅವಯವಗ 
ಳುಳ್ಳವನಾದನು. ಅಂತಹ ವಿಷ್ಣುವನ್ನು ನೋಡಿ ಬ್ರಹ್ಮನು ಅತ್ಯಂತ ಸಂತೋಷ 
ವನ್ನು ಪಡೆದನು. 

॥ ಇತಿ ಶ್ರೀದೇನೀಭಾಗನತೇ ಪ್ರಫಮಸ್ಕಂಧೇ ಸಪ್ತನೋಧ್ಯಾಯಃ ॥ 

ಇಲ್ಲಿಗೆ ಶ್ರೀದೇವೀಭಾಗವತದ ಪ್ರಥಮಸ್ಕಂಧದಲ್ಲಿ ಏಳನೆಯ ಅಧ್ಯಾಯವು ಮುಗಿದುದು. 


॥ ತ್ರೀಃ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 


ಅವರಾ“ 
ಪ್ರಥಮಸ್ಕಂಧೇ 
| ಅಷ್ಟಮೋಧ್ಯಾಯಃ | 
ಎಂಟಿನೆಯ ಅಧ್ಯಾಯವು 


| ಖಷಯ ಊಚುಃ ॥ 


ಸಂದೇಹೋಃತ್ರ ಮಹಾಭಾಗ ಕೆಥಾಯಾಂ ತು ಮಹಾದ್ಭುತಃ । 
ವೇದಶಾಸ್ತ್ರಪುರಾಸೈಶ್ಚ ನಿಶ್ಚಿತಂ ತು ಸದಾ ಬುಧೈಃ ॥೧॥ 


ಬ್ರಹ್ಮಾ ವಿಷ್ಣುಶ್ಚ ರುದ್ರಶ್ಚ ತ್ರಯೋ ದೇವಾಃ ಸನಾತನಾಃ । 
ನಾತಃ ಪರತರಂ ಕಿಂಚಿದ್ದ,ಹ್ಮಾಂಡೇಸ್ಮಿನ್ಶಹಾಮತೇ ॥೨॥ 


ಬುಹಿಗಳು ಸೂತಮುನಿಯನ್ನು ಪ್ರಶ್ನೆ ಮಾಡುವರು --ಓ ಪುಣ್ಯಶಾಲಿಯೂ, 
ಮೇಲಾದ ಬುದ್ಧಿಯುಳ್ಳವನೂ ಆದ ಮಹರ್ಷಿಯ ಈ ಕಥೆಯಲ್ಲಿ ಬಹಳ ವಿಚಿತ್ರ 
ವಾದ ಸಂದೇಹವುಂಖಾಗಿರುತ್ತದೆ. ವೇದಗಳಲ್ಲಿಯೂ, ಶಾಸ್ತ್ರಗಳಲ್ಲಿಯೂ, ಪುರಾಣ 
ಗಳಲ್ಲಿಯೂ, ಬ್ರಹ್ಮ ನಿಷ್ಣು, ರುದ್ರರೆಂಬ ಮೂವರೂ ಅನಾದಿಯಾದ ದೇವತೆಗಳಾ 
ಗಿರುವರು. ಇವರಿಗಿಂತಲೂ ಈ ಬ್ರಹ್ಮಾಂಡದಲ್ಲಿ ಎಲ್ಲ ವಸ್ತುಗಳಿಗೂ ಕಾರಣವು 
ಇನ್ನೊಂದಿಲ್ಲ ಎಂದು ಥಿಶ್ಚಯಿಸಲ್ಪಟ್ಟಿರುತ್ತದೆ. ಅನೇಕ ಪಂಡಿತರೂ ಹಾಗೆಯೇ 
ನಿಶ್ಚಯಮಾಡಿರುತ್ತಾರೆ. 


ಬ್ರಹ್ಮಾ ಸೃಜತಿ ಲೋಕಾನ್ವೈ ವಿಷ್ಣುಃ ಪಾತ್ಯಖಿಲಂ ಜಗತ್‌ । 
ರುದ್ರಃ ಸಂಹರತೇ ಕಾಲೇ ತ್ರಯ ಏತೇಃತ್ರ ಕಾರಣಂ ॥೩॥ 


ಬ್ರಹ್ಮನು ಲೋಕಗಳನ್ನು ಸೃಷ್ಟಿಮಾಡುತ್ತಾನೆ. ವಿಷ್ಣುವು ಆ ಎಲ್ಲಾ ಲೋಕ 
ಗಳನ್ನೂ ಕಾಪಾಡುತ್ತಾನೆ. ರುದ್ರನು ಅವುಗಳ ಕಾರ್ಯವಾದ ಮೇಲೆ ಅವನ್ನೆಲ್ಲಾ 
ಸಂಹಾರಮಾಡುತ್ತಾನೆ. ಆದುದರಿಂದ ಈ ಮೂನರೂ ಈ ಪ್ರಸಂಚದ ಯೋಗೆ 


೧೦೮ ಸ್ಕಂ. ೧ ಆ. ೮. ಆದಿಶಕ್ತಿಯು ಯಾರೆಂಬ ವಿಚಾರ 


ಕ್ಷೇಮನಿರ್ವಾಹದಲ್ಲಿ ಕಾರಣರಾಗಿರುತ್ತಾರೆ. ಇವರಿಗಿಂತಲೂ ಬೇರೆ ಕಾರಣನು 
ಯಾವುದೂ ಇಲ್ಲವು. 


ಏಕಾ ಮೂರ್ತಿಸ್ತ್ರಯೋ ದೇವಾ ಬ್ರಹ್ಮನಿಷ್ಣುಮಹೇಶ್ವರಾಃ | 
ರಜಃಸತ್ತ್ವತನೋಭಿಶ್ಚ ಸಂಯುತಾಃ ಕಾರ್ಯಕಾರಕಾಃ ॥೪॥ 


ರಜೋಗುಣ, ಸತ್ತ್ವಗುಣ, ತಮೋಗುಣ ಇವುಗಳೆಂಬ ಉಪಾಧಿಯಿಂದ 
ಬ್ರಹ್ಮ ವಿಷ್ಣು ರುದ್ರರೆಂಬ ಮೂರು ಹೆಸರುಗಳು ಆಯಾಕಾರ್ಯಗಳನ್ನು ಅವಲಂಬಿಸಿ 
ಒಬ್ಬನೇ ಡೇವರಿಗುಂಾಗಿರುತ್ತವೆ. ಒಬ್ಬನೇ ಮೂರು ಹೆಸರುಗಳನ್ನು ಹೊಂದಿ 
ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾನೆ. 


ಕೇಷಾಂ ಮಧ್ಯೇ ಹರಿಃ ಶ್ರೇಷ್ಠೋ ಮಾಧವಃ ಪುರುಷೋತ್ತಮಃ । 
ಆಡಿದೇವೋ ಜಗನ್ನಾ ಥಃ ಸಮರ್ಥಃ ಸರ್ವಕೆರ್ಮಸು ॥೫। 


ಈ ಬ್ರಹ್ಮವಿಷ್ಣುಮಹೇಶ್ವರರಲ್ಲಿ ಮೊದಲನೆಯ ಜೀವನಾದ ಜಗತ್ತಿಗೆಲ್ಲಾ 
ಒಡೆಯನಾದ, ಪುರುಷರಲ್ಲೆಲ್ಲಾ ಉತ್ತಮನಾದ ಮತ್ತು ಎಲ್ಲಾ ಕೆಲಸಗಳನ್ನೂ 
ಒಬ್ಬ ಕೇ ಮಾಡಲು ಸಮರ್ಥನೂ ಆದ ವಿಷ್ಣು ವೇಶೆ ಶ್ರೇಷ್ಠ ನು. 


ನಾನ್ಯಃ ಕೋಪಿ ಸಮರ್ಥೋ ಸ್ತಿ ವಿಷ್ಣೋರತುಲತೇಜಸಃ । 
ಸ ಕಥಂ ಸ್ವಾಪಿತಃ ಸ್ವಾಮಾ ನಿನಕೋ ಯೋಗೆಮಾಯಯೂ ॥೬॥ 


ಸಾಟಿಯಿಲ್ಲದ ತೇಜಸ್ವಿಯಾದ ವಿಷ್ಣುನಿಗಿಂತಲೂ ಹೆಚ್ಚಾದ ಸಾಮರ್ಥ್ಯವುಳ್ಳ 

ವರು ಬೇರೆ ಯಾರೂ ಇಲ್ಲವು. ಹೀಗಿದ್ದರೂ ಎಲ್ಲಕ್ಕೂ ಸ್ವಾನಿಯಾನ ವಿಷ್ಣುವು 

ಮಾಯೆಯಿಂದ ಹೇಗೆ ಆವರಿಸಲ ಟ್ಟು ಮಲಗಿದನು? ನಿವಾಣ್ಯಪಾರನಾಗಿ ನಿದ್ರಿಸು 
ವಂತೆ ಮಾಡಲ್ಪ್ಬಟ್ಟನು? 


ಕ್ವ ಗತಂ ತಸ್ಯ ವಿಜ್ಞಾನಂ ಜೀವತಶ್ಲೇಷ್ಟಿತಂ ಕುತಃ । 
ಸಂದೇಹೋ;ಯಂ ಮಹಾಭಾಗೆ ಕಥಯಸ್ವ ಯಥಾಶುಭಂ 1೭1 


ಬದುಕಿರುವ ಸಮಯದಲ್ಲಿಯೇ ಅವನ ತಿಳಿವಳಿಕೆಯೂ, ಅವನ ವ್ಯಾಪಾರ 
ಗಳೂ ಏತಕ್ಕಾಗಿ ಎಲ್ಲಿಗೆ ಹೋದುವು ಎಂಬದು ಬಹಳ ಸಂದೇಹವನ್ನುಂಟುಮಾಡಿದೆ. 
ಆದುದರಿಂದ ಎಲ್ಲೆ ಪುಣ್ಯಶಾಲಿಯೇ ಇದೆಲ್ಲವನ್ನೂ ನಮಗೆ ಹೇಳು. 


ಸ್ಯಂ. ೧. ಆ. ೮. ದಡೇನೀಭಾಗನತಮಹಾಪುರಾಟಿಂ ೧೦೯ 


ಕಾ ಸಾ ಶಕ್ತಿಃ ಪುರಾ ಪ್ರೋಕ್ತಾ ಯಯಾ ವಿಷ್ಣುರ್ಜಿತಃ ಪ್ರಭುಃ । 
ಕುತೋ ಜಾತಾ ಕಥಂ ಶಕ್ತಾ ಕಾ ಶಕ್ತಿರ್ವದ ಸುವ್ರತ ॥೮॥ 


ಯಾವ ಶಕ್ತಿಯಿಂದ ವಿಷ್ಣುವು ಜಯಿಸಲ್ಪಟ್ಟನು ಎಂದು ನೀನು ಮೊದಲು 
ಹೇಳಿದೆಯೋ ಆ ಶಕ್ತಿ ಯಾವುದು? ಆ ಶಕ್ತಿಯು ಎಲ್ಲಿ ಹುಟ್ಟಿತು? ಹೇಗೆ 
ಕೆಲಸದಲ್ಲಿ ಸಮರ್ಥವಾಯಿತು? ಎಂಬ ವಿಚಾರವನ್ನು ಹೇಳು 


ಯಸ್ತು ಸರ್ದೇಶ್ವರೋ ನಿಷ್ಣುರ್ವಾಸುದೇವೋ ಜಗದ್ಗುರುಃ । 
ಪರಮಾತ್ಮಾ ಪರಾನಂದಃ ಸಚ್ಚಿದಾನಂದನಿಗ್ರಹಃ a 


ಸರ್ವಕೃತ್ಸರ್ವಭೃತ್‌ ಸ್ರಷ್ಟಾ ನಿರಜಃ ಸರ್ವಗಃ ಶುಚಿಃ । 
ಸ ಕಥಂ ನಿದ್ರಯಾ ನೀತಃ ಪರತಂತ್ರಃ ಪರಾತ್ಸರಃ ॥೧೦॥ 


ಯಾವ ವಿಷ್ಣುವು ಎಲ್ಲ ವಸ್ತುಗಳಿಗೂ ಒಡೆಯನಾಗಿದ್ದಾ ನೆಯೋ, ವ್ಯಾಪಕ 
ನಾಗಿಯೂ, ಎಲ್ಲ ಜಗತ್ತಿನ ಪ್ರಾಣಿಗಳಲ್ಲಿಯೂ ಅರಿವನ್ನು ಕೊಡುವ ಗುರುವಾಗಿ 
ಇದ್ದಾನೆಯೋ, ಪರಮಾತ್ಮಸ್ವರೂಪನ್ಕೂ ಉತ್ತಮವಾದ ಸಂತೋಷರೂಪನೂ, 
ಸಚ್ಚಿ ದಾನಂದಸ್ವರೂಪನೂ ಆಗಿದ್ದಾನೆಯ್ಕೊ ಎಲ್ಲಾ ಸದಾರ್ಥಗಳನ್ನೂ ಸೃಷ್ಟಿಮಾಡು 
ವವನೂ, ಅವುಗಳನ್ನು ಪಾಲಿಸುವವನೂ ಆಗಿ ರಜೋಗುಣದ ಸಂಬಂಧವಿಲ್ಲದವನೂ 
ಎಲ್ಲ ವಸ್ತುಗಳಲ್ಲಿ ವ್ಯಾಪಿಸಿರುವವನೂ ಪರಿಶುದ್ಧನೂ ಆಗಿದ್ದಾನೆಯೋ ಅಂಥ ವಿಷ್ಣುವು 
ಸರ್ವೋತ್ಕೃಷ್ಟನಾಗಿದ್ದಾಗ್ಯೂ ನಿದ್ರೆಗೆ ಹೇಗೆ ಅಧೀನನಾದನು? 

ಏತದಾಶ್ಚರ್ಯಭೂತೋ ಹಿ ಸಂದೇಹೋ ನಃ ಪರಂತಪ । 

ಛಿಂದಿ ಜ್ಞಾನಾಸಿನಾ ಸೂತ ವ್ಯಾಸಶಿಷ್ಯ ಮಹಾಮತೇ noon 

ಓ ವ್ಯಾಸರ ಶಿಷ್ಯನೂ ಉತ್ತಮವಾದ ಬುದ್ಧಿಯುಳ್ಳವನ್ಕೂ ಒಳ್ಳೆಯ 
ತಪಸ್ವಿಯೂ ಆದ ಸೂತನೇ, ಈ ಮೇಲೆ ಹೇಳಿರುವುದು ನಮಗೆ ಆಶ್ಚರ್ಯವನ್ನುಂ 


ಟಛುಮಾಡುವ ಸಂಶಯವಾಗಿದೆ. ಇದನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು 
ನಮ್ಮ ಈ ಸಂದೇಹವನ್ನು ಹೋಗಲಾಡಿಸು. 


॥ ಸೂತ ಉವಾಚ ॥ 
ಕಟ ಸಂದೇಹಂ ಛಿನತ್ಯೇನಂ ತ್ರೈಲೋಕ್ಕೇ ಸಚರಾಚರೇ । 
ಮುಹ್ಯಂತಿ ಮುನಯಃ ಕಾಮಂ ಬ್ರಹ್ಮಪುತ್ರಾಃ ಸನಾತನಾಃ ॥೧೨॥ 


ಏಹಿಂ ಸ್ವಂ. ೧. ಆ.ಲ. ಆದಿಶಕ್ತಿ ಯಾರೆಂಬ ಪಿಚಾರ 


. ನಾರದಃ ಕೆಪಿಲಶ್ಲೈವ ಪ್ರಶ್ನೇಆಸ್ಮಿನ್‌ ಮುನಿಸತ್ತಮಾ॥ । 
ಕಿಂ ಬ್ರವೀಮಿ ಮಹಾಭಾಗಾ ದುರ್ಥಟೇಸ್ಮಿನ್‌ ನಿಮರ್ಶನೇ ॥೧೩॥ 


ಸೂತನು ಹೇಳುವನು--ಎಲೈ ಖುಷಿಶ್ರೇಷ್ಠರೇ, ಸ್ಥಾವರಜಂಗಮಾತ್ಮಕವಾದ 
ಈ ಮೂರು ಲೋಕದಲ್ಲಿ ಈ ಸಂದೇಹವನ್ನು ಪರಿಹಾರಮಾಡುವವನು ಯಾವ 
ನಿದ್ದಾನೆ 9 ಬ್ರಹ್ಮದೇವನ ಮಕ್ಕಳಾದ ನಾರದ, ಕಪಿಲ ಮೊದಲಾದ ಖಯಸಿಶ್ರೇಷ್ಠರೂ 
ಕೂಡ ಈ ವಿಷಯದಲ್ಲಿ ಮೋಹವುಳ್ಳವರಾಗಿರುತ್ತಾರೆ. ಆದ್ದರಿಂದ ಎಲ್ಫೈ ಪುಣ್ಯಶಾಲಿ 
ಗಳೇ, ದುರ್ಫಟವಾದ ಈ ವಿಮರ್ಶೆಗೆ ನಾನು ಏನು ಉತ್ತರವನ್ನು ಹೇಳಲಿ? 


ದೇವೇಷು ವಿಷ್ಣುಃ ಕಥಿತಃ ಸರ್ವಗಃ ಸರ್ವಪಾಲಕಃ । 
ಯತೋ ಪಿರಾಡಿದಂ ಸರ್ವಮುತ್ಸನ್ನಂ ಸಚರಾಚರಂ nav 


ಯಾವ ವಿಷ್ಣುವಿನಿಂದ ವಿರಾಟ್ಸುರುಷನೂ ಮತ್ತು ಸ್ಫುಟವಾಗಿ ತೋರು 
ತ್ತಿರುವ ಸ್ಥಾವರಜಂಗಮರೂಪವಾದ ಈ ಜಗತ್ತೆಲ್ಲವೂ ಉತ್ಸನ್ನವಾಯಿತೋ, 
ಎಲ್ಲವನ್ನೂ ಕಾಪಾಡುವ, ಎಲ್ಲ ವಸ್ತುಗಳಲ್ಲಿಯೂ ವಾಸಮಾಡುವ ಆ ವಿಷ್ಣುವು 
ದೇವಶೆಗಳಲ್ಲೆಲ್ಲಾ ಶ್ರೇಷ್ಠನೆಂದು ಹೇಳಲ್ಪಟ್ಟಿರುತ್ತಾನೆ. 


ತೇ ಸರ್ವೇ ಸಮುಪಾಸಂತೇ ನತ್ವಾ ದೇವಂ ಪರಾತ್ಬರಂ | 
ನಾರಾಯಣಂ ಹೃಷೀಕೇಶಂ ವಾಸುದೇವಂ ಜನಾರ್ದನಂ ॥೧೫॥ 


ಜೀವರುಗಳಿಗೆ ಆಶ್ರಯನಾದ, ಇಂದ್ರಿಯಗಳಿಗೆ ಒಡೆಯನಾದ, ದುಷ್ಟ ಜನ 
ಗಳನ್ನು ನಾಶಮಾಡುವ, ಆ ವಾಸುದೇವನನ್ನು ಸರ್ವೋತ್ಕೃೃಷ್ಟನೆಂದು ತಿಳಿದು 
ಎಲ್ಲರೂ ಅವನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಉಪಾಸನೆಮಾಡುತ್ತಾರೆ. 


ತಥಾ ಕೇಚಿನ್ಮಹಾದೇವಂ ಶಂಕರಂ ಶಶಿಶೇಖರಂ । 
ತ್ರಿನೇತ್ರಂ ಸಂಚನಕ್ಟ್ರಂ ಚ ಶೂಲಪಾಣೆಂ ವೃಷಧ್ಯಜಂ ॥೧೬॥ 


ಹಾಗೆಯೇ ಮತ್ತೆ ಕೆಲವರು ಲೋಕಕ್ಕೆಲ್ಲಾ ` ಸುಖವನ್ನುಂಟುಮಾಡುವ, 
ಚಂದ್ರನನ್ನು ತಲೆಯಲ್ಲಿ ಧರಿಸಿರುವ, ಮೂರು ಕಣ್ಣುಗಳುಳ್ಳ, ಐದು ಮುಖಗಳುಳ್ಳ 
ಶೂಲಾಯುಧವನ್ನು ಕೈಯಲ್ಲಿ ಹಿಡಿದಿರುವ, ವೃಷಭವೇ ಧ್ವಜವಾಗಿರುವ, ಮಹಾ 
ದೇವನನ್ನು ಉಪಾಸನೆಮಾಡುತ್ತಾರೆ. 


ಇ 
ಸ್ಕಂ. ೧. ಆ ೮. ದೇವೀಭಾಗವತಮಹಾಪುರಾಣಂ ದಿಪಿಗಿ 


ತಥಾ ದೇವೇಷು ಸರ್ವೇಷು ಗೀತಂ ನಾಮ್ನಾ ತ್ರಿಯಂಬಕೆಂ । 
ಕೆಸರ್ದಿನಂ ಪಂಚವಕ್ಟ್ರಂ ಗೌರೀದೇಹಾರ್ಧಧಾರಿಣಂ ॥೧೭॥ 


ಕ್ರೈಲಾಸನಾಸನಿರತಂ ಸರ್ವಶಕ್ತಿಸಮನ್ವಿತಂ । 
ಭೂತವೃಂದಯುತಂ ದೇವಂ ದಕ್ಷಯಜ್ಞನಿಘಾತಕಂ ॥೧೮॥ 


ಹಾಗೆಯೇ, ಎಲ್ಲಾ ವೇದಗಳಲ್ಲಿಯೂ ಸ್ತೋತ್ರಮಾಡಲ್ಪಟ್ಟು, ತ್ರಿಯಂಬಕ 
ನೆಂಬ ಹೆಸರುಳ್ಳ, ಜಟಾಧಾರಿಯಾದ, ಐದುಮುಖಗಳುಳ್ಳ, ಗೌರೀದೇವಿಯನ್ನು ಅರ್ಧ 
ದೇಹದಲ್ಲಿ ಧರಿಸಿರುವ, ಕೈಲಾಸಪರ್ವತದಲ್ಲಿ ವಾಸಮಾಡುತ್ತಿರುವ, ಎಲ್ಲಾವಿಧವಾದ 
ಶಕ್ತಿಗಳಿಂದಲೂ ಕೂಡಿರುವ, ಪ್ರಮಥಗಣಗಳಿಂದ ಸಹತನಾದ್ಕ ದಕ್ಷಯಜ್ಞವನ್ನು 


ನಾಶಮಾಡಿದ ಶಿವನನ್ನು ಉಪಾಸನೆಮಾಡುತ್ತಾರೆ. 


ತಥಾ ಸೂರ್ಯಂ ವೇದನಿದಃ ಸಾಯಂ ಪ್ರಾತರ್ಡಿನೇದಿನೇ । 
ಮಧ್ಯಾಹ್ನೇತು ಮಹಾಭಾಗಾಃ ಸ್ತುವಂತಿ ವಿವಿಧೈಃ ಸ್ತವೈಃ  ॥೧೯॥ 


ತಥಾ ವೇದೇಷು ಸರ್ವೇಷು ಸೂರ್ಯೋಪಾಸನಮುತ್ತಮಂ । 
ಪರಮಾತ್ಮೇತಿ ವಿಖ್ಯಾತಂ ನಾಮ ತಸ್ಕ ಮಹಾತ್ಮನಃ \ ॥೨೦॥ 


ಮತ್ತೆ ಕೆಲವರು ವೇದದ ಅರ್ಥವನ್ನೆಲ್ಲಾ ಚೆನ್ನಾಗಿ ತಿಳಿದವರಾಗಿ ಬೆಳಗ್ಗೆ, 
ಮಧ್ಯಾಹ್ನ, ಸಾಯಂಕಾಲಗಳಲ್ಲಿ ಅನೇಕವಿಧವಾದ ಸ್ತೋತ್ರಗಳಿಂದ ಸೂರ್ಯನನ್ನು 
ಸ್ತೋತ್ರಮಾಡುತ್ತಾರೆ, ಮತ್ತು ಉಪಾಸನೆಮಾಡುತ್ತಾರೆ. ವೇದಗಳಲ್ಲಿಯೂ ಸೂರ್ಯನ 
ಉಪಾಸನೆಯು ಉತ್ತಮವಾದುದೆಂದು ಹೇಳಲ್ಬಟ್ಟದೆ. ಆದುದರಿಂದ ಆ ಮಹಾ 
ಮಹಿಮಶಾಲಿಯಾದ ಸೂರ್ಯನಿಗೆ ಪರಮಾತ್ಮನೆಂದು ಹೆಸರೂ ಪ್ರಸಿದ್ಧ ವಾಗಿದೆ. 


ಅಗ್ನಿಃ ಸರ್ವತ್ರ ವೇದೇಷು ಸಂಸ್ತ್ರುತೋ ನೇದವಿತ್ತಮೈಃ । 
ಇಂದ್ರಶ್ವಾಸಿ ತ್ರಿಲೋಕೇಶೋ ನರುಣಶ್ಚ ತಥಾಪರಃ ॥೨೧॥ 


ಇದರಂತೆಯೇ ಎಲ್ಲಾ ವೇದಗಳಲ್ಲಿಯೂ ಅಗ್ನಿಯೂ ಸ್ತೋತ್ರಮಾಡಲ್ಪಟ್ಟ 
ದ್ದಾನೆ. ವೇದಾರ್ಥಜ್ಞರಾದ ಮತ್ತೆ ಕೆಲವರು ಮೂರುಲೋಕಕೃಧಿಪತಿಯಾದ ಇಂದ್ರ, 
ವರುಣ ಮುಂತಾದವರು ಶ್ರೇಷ್ಕರೆನ್ನುತ್ತಾರೆ. ಎಂದರೆ ಕೆಲವರು ಅಗ್ನಿಯನ್ನೂ 
ಮತ್ತೆ ಕೆಲವರು ಇಂದ್ರವರುಣ ಇವರನ್ನೂ ಶ್ರೇಷ್ಠರೆಂದು ಉಪಾಸನೆಮಾಡುತ್ತಾರೆ 
ಎಂದು ಅಭಿಪ್ರಾಯವು. 


ದಿ೧೨ ಸ್ಯಂ. ೧. ಆ. ಆ. ಜದಿಶಕ್ತಿಯು ಯಾರೆಂಬ ಪಿಚಾರ 


ಯಥಾ ಗಂಗಾ ಪ್ರವಾಹೈಶ್ಚ ಬಹುಭಿಃ ಪರಿವರ್ತತೇ । 
ತಥೈನ ಸರ್ವದೇವೇಷು ವಿಷ್ಣುಃ ಪ್ರೋಕ್ತೋ ಮಹರ್ಷಿಭಿಃ ॥೨೨॥ 


ಗಂಗಾನದಿಯು ತನ್ನ ಅನೇಕ ಪ್ರವಾಹಗಳಿಂದ ಹೇಗೆ ಎಲ್ಲಾ ಕಡೆಯಲ್ಲಿಯೂ 
ವ್ಯಾಪಿಸಿಡೆಯೋ ಹಾಗೆ ವಿಷ್ಣುವು ಎಲ್ಲಾ ಕಡೆಯಲ್ಲಿಯೂ ವ್ಯಾಪಿಸಿರುತ್ತಾ ನೆಂದು 
ಎಲ್ಲಾ ವೇದಗಳಲ್ಲೂ ಹೇಳಬ್ಬಟ್ಟದೆ ಎಂದು ದೊಡ್ಡ ಖುಷಿಗಳು ಹೇಳಿರುತ್ತಾರೆ. 


ತ್ರೀಣ್ಶೇನ ಹಿ ಪ್ರಮಾಣಾನಿ ಪಠಿತಾನಿ ಸುಪಂಡಿತೈಃ | 
ಪ್ರತ್ಯಕ್ಷಂ ಚಾನುಮಾನಂ ಚ ಶಾಬ್ದಂ ಚೈವ ತೃತೀಯಕಂ ॥೨೩॥ 


ಪ್ರಮೇಯಪದಾರ್ಥಗಳನ್ನು ತಿಳಿಯಲು ಉಪಯೋಗವಾಗುವ ಪ್ರಮಾಣಗಳು 
ಪ್ರತ್ಯಕ್ಷ ಅನುಮಾನ, ಶಬ್ದ ಈ ಮೂರೇ ಎಂದು ಪಂಡಿತರು ಹೇಳುತ್ತಾರೆ. 


ಚತ್ವಾರ್ಯೇನೇತರೇ ಪ್ರಾಹುರುಪಷಮಾನಯುತಾನಿ ಚ । 
ಅರ್ಥಾಪತ್ತಿಯುತಾನ್ಯನ್ಯೇ ಪಂಚ ಪ್ರಾಹುರ್ಮಹಾಧಿಯಃ ॥೨೪॥ 


ಇನ್ನು ಕೆಲನರು ಪಂಡಿತರು ಉಪಮಾನಪ್ರಮಾಣನೂ ಸೇರಿ ನಾಲ್ಕು ಪ್ರಮಾ 
ಣಗಳೆಂದು ಹೇಳುತ್ತಾರೆ. ಮತ್ತೆ ಕೆಲವರು ಅರ್ಫಾಪತ್ತಿಪ್ರಹಾಣವೂ ಸೇರಿ ಐದು 
ಪ್ರಮಾಣಗಳೆಂದು ಹೇಳುತ್ತಾರೆ. 


ಸಪ್ತ ಸೌರಾಣಿಕಾಶ್ಚೈವ ಪ್ರವದಂತಿ ಮನೀಷಿಣಃ । | 
ಏತೈಃ ಪ್ರಮಾಣೈರ್ದುರ್ಞೀಯಂ ಯದ್ಬ್ರಹ್ಮ ಪರಮಂ ಚ ತತ್‌ ॥೨೫॥ 


ಇನ್ನು ಕೆಲನರು ಅನುಪಲಬ್ಬಿ ಪ್ರಮಾಣವೂ ಸೇರಿ ಆರು ಪ್ರಮಾಣಗಳೆಂದೂ 
ಪೌರಾಣಿಕರು ಐಶಿಹ್ಯವೆಂಬ ಪ್ರಮಾಣವೂ ಸೇರಿ ಏಳು ಪ್ರಮಾಣಗಳೆಂದೂ ಹೇಳು 
ತ್ತಾರೆ. ಈ ರೀತಿಯಾಗಿರುವ ಪ್ರಮಾಣಗಳಿಂದ ಯಾನ ವಸ್ತುವನ್ನು ತಿಳಿಯಲಾಗದೋ 
ಪ್ರಮಾಣಗಳ ಶಕ್ತಿವ್ಯಾಪ್ತಿಗಳನ್ನೂ ಮಾರಿರುವ ಅದೇ ಪರಬ್ರಹ್ಮನೆಂಬುದಾಗಿ 
ಅಭಿಪ್ರಾಯವು. 


ನಿತರ್ಕಶ್ಚಾತ್ರ ಕರ್ತವ್ಯೋ ಬುದ್ಧ್ಯಾ ಚೈವಾಗಮೇನ ಚ । 
ನಿಶ್ಚಯಾತ್ಮಿಕೆಯಾ ಯುಕ್ತಾ ವಿಚಾರ್ಯ ಚ ಪುನಃ ಪುನಃ 1೨೬॥ 


4 J 
ಸ್ಯಂ. ೧. ಆ. ೮, ದೇನೀಭಾಗವತಮಹಾಪುರಾಣಂ ಗಿ೧ಕ್ಕಿ 


ಹೀಗೆ ತಿಳಿಯುವುದಕ್ಕೆ ಅಸಾಧ್ಯವಾದ ಪರಬ್ರಹ್ಮವು ಶಕ್ತಿಯಿಂದ ಸಹಿತವಾ 
ದುದೇ ಅಲ್ಲವೇ ಎಂದು ತಮ್ಮ ಬುದ್ಧಿಯಿಂದಲೂ, ಶಾಸ್ತ್ರಗಳಿಂದಲೂ ಸಂಶಯ 
ವಿಷರ್ಯಯಗಳಿಲ್ಲದ ನಿಶ್ಚಯರೂಪವಾಗಿರುವ ಬುದ್ಧಿಯಿಂದಲೂ, ಯುಕ್ತಿಯಿಂದಲೂ 
ಊಹೆಮಾಡಜೇಕು (ಅನುಮಾನಮಾಡಬೇಕು). 


ಪ್ರತ್ಯಕ್ಷತಸ್ತು ನಿಜ್ಞಾನಾಂ ಚಿಂತ್ಯಂ ಮತಿಮತಾ ಸದಾ । 
ದೃಷ್ಟಾಂತೇನಾಸಿ ಸತತಂ ಶಿಷ್ಟಮಾರ್ಗಾನುಸಾರಿಣಾ ॥೨೭॥ 


ವೇದವು ಪ್ರಮಾಣವೆಂದು ಒಪ್ಪ ಅದರಂತೆ ಆಚರಿಸುವ ಶಿಷ್ಟರ ಮಾರ್ಗ 
ವನ್ನು ಅನುಸರಿಸುವವನು ತಾನು ಪ್ರತ್ಯಕ್ಷನಾಗಿ ಕಂಡ ವಸ್ತುವನ್ನು ಪುನಃ ಪುನಃ 
ಚಿಂತಿಸುತ್ತಿರಬೇಕು. ದೃಷ್ಟಾಂತಗಳಿಂದಲೂ ಆ ವಸ್ತುವು ಇಂಥಾದ್ದು ಎಂದು 
ನಿಶ್ಚಯಮಾಡಿ ತಿಳಿಯಬೇಕು. 


ವಿದ್ವಾಂಸೊಆಪಿ ವದಂತ್ಯೇನಂ ಪುರಾಣೈಃ ಪರಿಗೀಯತೇ। 
ದ್ರುಹಿಣೇ ಸೃಷ್ಟಿಶಕ್ತಿಶ್ಚ ಹರೌ ಸಾಲನಶಕ್ತಿತಾ ॥೨೮॥ 


ಹರೇ ಸಂಹಾರಶಕ್ತಿಶ್ಚ ಸೂರ್ಯೇ ಶಕ್ತಿಃ ಪ್ರಕಾಶಿಕಾ | 
ಧರಾಧರಣಶೆಕ್ತಿಶ್ಚಶೇಷೇ ಕೂರ್ಮೆೇ ತಥೈವ ಚ ॥೨೯॥ 


ಎಲ್ಲಾ ವಸ್ತುಗಳಲ್ಲಿಯೂ ಶಕ್ತಿಯು ಇದೆಯೆಂದು ವಿದ್ವಾಂಸರು ಹೇಳುತ್ತಾರೆ. 
ಪುರಾಣಗಳಲ್ಲಿಯೂ ಹೇಳಿರುತ್ತದೆ. ಹೇಗೆಂದರೆ, ಬ್ರಹ್ಮನಲ್ಲಿ ಸೃಷ್ಟಿಮಾಡುವ 
ಶಕ್ತಿಯು ಇದೆ. ವಿಷ್ಣುವಿನಲ್ಲಿ ಕಾಪಾಡುವ ಶಕ್ತಿಯು ಇದೆ. ಈಶ್ವರನಲ್ಲಿ ಸಂಹಾರ 
ಮಾಡುವ ಶಕ್ತಿಯಿದೆ. ಸೂರ್ಯನಲ್ಲಿ ಪ್ರಕಾಶಗೊಳಿಸುವ ಶಕ್ತಿಯಿದೆ. ಭೂಮಿಯಲ್ಲಿ 
ಎಲ್ಲ ವಸ್ತುಗಳನ್ನೂ ಧರಿಸುವ ಶಕ್ತಿಯಿದೆ. ಆದಿಶೇಷನಲ್ಲಿಯೂ ಕೂರ್ಮನಲ್ಲಿಯೂ 
ಭೂಮಿಯನ್ನು ಧರಿಸುವ ಶಕ್ತಿಯಿದೆ. 


ಸಾದ್ಯಾ ಶಕ್ತಿಃ ಪರಿಣತಾ ಸರ್ವಸ್ಮಿನ್‌ ಯಾ ಪ್ರತಿಷ್ಠಿತಾ । 
ದಾಹಶಕ್ತಿಸ್ತಥಾ ನಹ್ನೌ ಸಮಾರೇ ಪ್ರೇರಣಾತ್ಮಿಕಾ aol 


ಬೆಂಕಿಯಲ್ಲಿ ಸುಡುವ ಶಕ್ತಿಯಿದೆ. ವಾಯುವಿನಲ್ಲಿ ಕೆಲಸಮಾಡಿಸುವ ಶಕ್ತಿ 
ಯಿದೆ. ಜಗತ್ತಿಗೆ ಕಾರಣಳಾದ ಯಾವ ಆದಿಶಕ್ತಿಯಿದ್ದಾಳೆಯೋ ಅವಳೇ ಎಲ್ಲ 
ಪದಾರ್ಥಗಳಲ್ಲಿಯೂ ಇರುವ ಶಕ್ತಿಯ: ರೂಪವಾಗಿ ಪರಿಣಮಿಸಿದ್ದಾಳೆ.' 

8 * | 


೧೧೪ ಸ್ಕಂ. ೧. ಆ. ಆ. ಆದಿಶಕ್ತಿಯು ಯಾರೆಂಬ ಪಿಚಾರ 


ಶಿವೋಪಿ ಶವತಾಂ ಯಾತಿ ಕುಂಡಲಿನ್ಯಾ ವಿವರ್ಜಿತಃ । 
ಶಕ್ತಿಹೀನಸ್ತು ಯಃಕಶ್ಚಿದಸಮರ್ಥಃ ಸ್ಮೃತೋ ಬುಧೈಃ Hao 


ಏವಂ ಸರ್ವತ್ರ ಭೂತೇಷು ಸ್ಥಾವರೇಷು ಚರೇಷು ಚೆ । 
ಬ್ರಹ್ಮಾದಿಸ್ತಂಬಪರ್ಯಂತಂ ಬ್ರಹ್ಮಾಂಡೇಸ್ಮಿನ್ಮಹಾತಸಾಃ ॥೩೨॥ 


ಶಿವನೂ ಕುಂಡಲಿನೀಶಕ್ತಿಯಿಲ್ಲದವನಾದರೆ ಶವದ (ಹೆಣದ) ಹಾಗಾಗುತ್ತಾನೆ. 
ಶಕ್ತಿಯಿಲ್ಲದ ಯಾವನನ್ನಾ ದರೂ ಪಂಡಿತರು ಅಶಕ್ತನೆಂದು ಹೇಳುತ್ತಾರೆ. ಹೀಗೆ ಬ್ರಹ್ಮ 
ನನ್ನು ಮೊದಲುಮಾಡಿಕೊಂಡು ಸ್ತಂಬವೆಂಬ ಸಣ್ಣ ಹುಳುವಿನ ವರೆಗೆ ಇರುವ 
ಸ್ಥಾವರಜಂಗಮರೂಸವಾದ ಎಲ್ಲಾ ಪ್ರಾಣಿಗಳಲ್ಲಿಯೂ ಒಂದೊಂದು ವಿಧವಾದ 
ಶಕ್ತಿಯು ಇದೆ. 


ಶಕ್ತಿಹೀನಂ ತು ನಿಂದ್ಯಂ ಸ್ಯಾದ್ವಸ್ತುಮಾತ್ರಂ ಚರಾಚರಂ । 
 ಅಶಕ್ತಃ ಶತ್ರುನಿಜಯೇ ಗಮನೇ ಭೋಜನೇ ತಥಾ naan 


ಹೀಗೆ ಯಾವ ವಸ್ತುವಿನಲ್ಲಿ ಅದಕ್ಕೆ ಯೋಗ್ಯವಾದ ಶಕ್ತಿಯಿಲ್ಲವೋ ಅದು 
ಕ್ರಿಯಿಲ್ಲದುದೆಂದು ದೂಷಣೆಗೆ ಗುರಿಯಾಗುತ್ತದೆ. ಅಲ್ಲದೆ ಶತ್ರುಗಳನ್ನು ಜಯಿಸಲು 
ಶಕ್ತಿಯಿಲ್ಲದುವೂ, ತಿರುಗಾಡುವುದರಲ್ಲಿಯ್ಯೂ ಊಟಮಾಡುವುದರಲ್ಲಿಯೂ ಶಕ್ತಿಯಿ 
ಲದುದಾಗುತ್ತದೆ. 


Ce ue 


3 


ಏವಂ ಸರ್ವಗತಾ ಶಕ್ತಿಃ ಸಾ ಬ್ರಹ್ಮೇತಿ ವಿನಿಚ್ಕತೇ । 
ಸೋಪಾಸ್ಕಾ ವಿನಿಧೈಃ ಸಮ್ಯಗ್ವಿಚಾರ್ಯ ಸುಧಿಯಾ ಸದಾ ॥೩೪॥ 


ಹೀಗೆ ಎಲ್ಲಾ ವಸ್ತುಗಳಲ್ಲಿಯೂ ಇರುವ ಶಕ್ತಿಯೇ ಬ್ರಹ್ಮವೆಂಬುದಾಗಿ 
ವಿಂಗಡಿಸಿ ಹೇಳಲ್ಸಿಟ್ಟಿದೆ. ಬುದ್ಧಿ ವಂತನಾದವನು ಇಂಥ ಶಕ್ತಿಯನ್ನೇ ಅನೇಕ 
ಉಪಾಯಗಳಿಂದ ವಿಚಾರಮಾಡಿ ಸಿ ಸಕೆಮಾಡಬೇಕು. ೪ 


ನಿಷ್ಣಾ ಚ ಸಾತ್ತ್ವಿಕೀ ಶಕ್ತಿಸ್ತಯಾ ಹೀನೋಃಪಸ್ಯ ಕರ್ನುಕೃ ತ್‌। 
ದ್ರುಹಿಣೇ ರಾಜಸೀ ಶಕ್ತಿರ್ಯಯಾ ಹೀನೋ ಹ್ಕ ಸೃಷ್ಠಿ MA ತ್‌ ॥೩೫॥ 


ಸ್ವಂ. ೧. ಆ. ಆ. ದೇವೀಭಾಗವತಮಹಾಪುರಾಣಂ ೧೧೫ 


ವಿಷ್ಣುವಿನಲ್ಲಿ ಸತ್ತ್ವಗುಣವುಳ್ಳ ಶಕ್ತಿಯು ಇದೆ. ಆ ಶಕ್ತಿಯಿಲ್ಲದಿದ್ದಕೆ ಆ 
ವಿಷ್ಣುವು ಯಾವ ಕೆಲಸವನ್ನೂ ಮಾಡಲಾರನು. ಬ್ರಹ್ಮನಲ್ಲಿ ರಜೋಗುಣವುಳ್ಳ 
ಶಕ್ತಿಯಿರುವುದು. ಆ ಶಕ್ತಿಯಿಲ್ಲದಿದ್ದರೆ ಅವನು ಸೃಷ್ಟಿಮಾಡಲಾರನು. 

ಶಿನೇ ಚ ತಾಮಸೀ ಶಕ್ತಿಸ್ತಯಾ ಸಂಹಾರಕಾರಕೆಃ । ಶಿ 

ಇತ್ಯೂಹ್ಯಂ ಮನಸಾ ಸರ್ವಂ ನಿಚಾರ್ಯ ಚ ಪುನಃಪುನಃ 1೩೬॥ 


ಶಿವನಲ್ಲಿ ತಮೋಗುಣವುಳ್ಳ ಶಕ್ತಿಯಿರುವುದು. ಅದರಿಂದ ಅವನು ಸಂಹಾರದ 
ಕೆಲಸವನ್ನು ಮಾಡುತ್ತಾನೆ. ಆ ಶಕ್ತಿಯಿಲ್ಲದಿದ್ದರೆ ಅವನು ಸಂಹಾರವನ್ನು ಮಾಡ 
ಲಾರನು. ಇದರಂತೆಯೇ ಎಲ್ಲಾ ವಸ್ತುಗಳಲ್ಲಿಯೂ ಶಕ್ತಿಯು ಇದೆ ಎಂದು ಮನಸ್ಸಿ 
ನಿಂದ ಊಹಿಸಜೇಕು. } 


ಶಕ್ತಿಃ ಕೆರೋತಿ ಬ್ರಹ್ಮಾಂಡಂ ಸಾ ನೈ ಸಾಲಯತೇಃಖಲಂ । 
ಇಚ್ಛಯಾ ಸಂಹರತ್ಯೇಷಾ ಜಗದೇತಚ್ಚರಾಚರಂ 1೩೭ 


ಆ ಶಕ್ತಿಯೇ ಬ್ರಹ್ಮಾಂಡವನ್ನು ಸೃಸ್ಟ್ರಿಮಾಡುತ್ತಟಿ. ಸೃಷ್ಟಿಸಿದ ಜಗತ್ತನ್ನು 
ಕಾಪಾಡುತ್ತದೆ. ತನ್ನ ಇಚ್ಛೆಬಂದಾಗ ಈ ಸ್ಥಾವರಜಂಗಮಾತ್ಮಕವಾದ ಜಗತ್ತನ್ನು 
ಸಂಹಾರಮಾಡುತ್ತದೆ. 


9 


ನ ನಿಷ್ಣುರ್ನ ಹರಃ ಶಕ್ರೋ ನ ಬ್ರಹ್ಮಾ ನ ಚ ಪಾವಕಃ । | 
ನ ಸೂರ್ಯೋ ವರುಣಃ ಶಕ್ತಃ ಸ್ಟೇಸ್ತೇ ಕಾರ್ಯೇ ಕಥಂಚನ ॥೩೮॥ 


ವಿಷ್ಣುವೇ ಆಗಲಿ ಶಿವನೇ ಆಗಲಿ, ಇಂದ್ರನೇ ಆಗಲಿ, ಬ್ರಹ್ಮನೇ ಆಗಲಿ 
ಗ್ಗಿಯೇ ಆಗಲಿ, ಸೂರ್ಯನೇ ಆಗಲಿ, ವರುಣನೇ ಆಗಲಿ, ಶಕ್ತಿಯಿಲ್ಲದವರಾದರೆ 
ತಮ್ಮ ತಮ್ಮ ಪಾಲನೆ ಸಂಹಾರ ಮೊದಲಾದ ಕೆಲಸಗಳನ್ನು ಮಾಡಲಾರರು. 


ತಯಾ ಯುಕ್ತಾ ಹಿ ಕುರ್ವಂತಿ ಸ್ವಾನಿ ಕಾರ್ಯಾಣಿ ಶೇ ಸುರಾಃ । 


ಸೈನ ಕಾರಣಕಾರ್ಯೆಷು ಪ್ರತ್ಯಕ್ಷೇಣಾವಗಮ್ಯತೇ Nau 


ಆ ಶಕ್ತಿಯಿಂದ ಕೂಡಿದವರಾದರೆ ಆ ದೇವತೆಗಳು ತಮ್ಮ ತಮ್ಮ ಕೆಲಸಗಳನ್ನು 
ಮಾಡುತ್ತಾರೆ. ಆದುದರಿಂದ ಆ ಶಕ್ತಿಯೇ ಕಾರಣಗಳಲ್ಲಿಯೂ, ಕಾರ್ಯಗಳಲ್ಲಿಯೂ 
ಪ್ರತ್ಯಕ್ಷಪ್ರಮಾಣದಿಂದ ತಿಳಿಯಲ್ಪಡುತ್ತದೆ. , 


ದಿ೧೬ ಸ್ವಂ. ೧ಅ. ೮. ಆದಿಶಕ್ತಿಯು ಯಾರೆಂಬ ಪಿಚಾರ 


ಸಗುಣಾ ನಿರ್ಗುಣಾ ಸಾತು ದ್ವಿಧಾ ಪ್ರೋಕ್ತಾ ಮನೀಸಿಭಿಃ । 
ಸಗುಣಾ ರಾಗಿಭಿಃ ಸೇವ್ಯಾ ನಿರ್ಗುಣಾ ತು ವಿರಾಗಿಭಿಃ ॥೪೦॥ 


ಆ ಶಕ್ತಿಯು, ಗುಣಗಳಿಂದ ಸಹಿತವಾದುದ್ಕು ಗುಣಗಳಿಲ್ಲದುದು ಎಂದು 
. ಎರಡು ವಿಧವು. - ಇಚ್ಛೆಯುಳ್ಳವರು ಸಗುಣವಾದ ಶಕ್ತಿಯನ್ನು ಉಪಾಸನೆಮಾಡ 
ಬೇಕು. ಇಚ್ಛಾದಿಗಳಿಲ್ಲದವರು ಗುಣಗಳಿಲ್ಲದ ಶಕ್ತಿಯನ್ನು ಉಪಾಸನೆಮಾಡಬೇಕು. 


ಧರ್ಮಾರ್ಥಕಾಮಮೋಕ್ಸಾಹಣಾಂ ಸ್ವಾಮಿನೀ ಸಾ ನಿರಾಕುಲಾ । 
ದದಾತಿ ವಾಂಛಿತಾನ್‌ ಕಾಮಾನ್‌ ಪೂಜಿತಾ ವಿಧಿಪೂರ್ವಳೆಂ ॥೪೧॥ 


ದುಃಖಾದಿಗಳಿಲ್ಲದಿರುವ ಆ ಶಕ್ತಿಯೇ ಧರ್ಮ, ಅರ್ಥ, ಕಾಮ್ಕ ಮೋಕ್ಷ 
ಗಳೆಂಬ ನಾಲ್ಕುವಿಧವಾದ ಪುರುಷಾರ್ಥಗಳಿಗೂ ಒಡೆಯಳಾಗಿದ್ದಾಳೆ.. ಯಾರು 
ಅವಳನ್ನು ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಪೂಜಿಸುತ್ತಾರೋ ಅವರಿಗೆ ಇಷ್ಟವಾದ 
ಕೋರಿಕೆಗಳನ್ನೂ ವಸ್ತುಗಳನ್ನೂ ಒದಗಿಸಿಕೊಡುತ್ತಾಳೆ. 


ನ ಜಾನಂತಿ ಜನಾ ಮೂಢಾಸ್ತಾಂ ಸದಾ ಮಾಯಯಾ ವೃತಾಃ । 
ಜಾನಂತೋಷಿ ನರಾಃ ಕೇಚಿನ್ಮೋಹಯಂತಿ ಪರಾನಪಿ ೪ ೨॥ 


ಜ್ಯ 

ಯಾವಾಗಲೂ ಮಾಯೆಯಿಂದ ಆವೆರಿಸಲ್ಪಟ್ಟವರಾದ ದಡ್ಡಜನಗಳು ಆ 
ಶಕ್ತಿಯನ್ನು ತಿಳಿಯುವುದೇ ಇಲ್ಲ. ತಿಳಿದರೂ ಕೆಲವರು ಆ ಸಕ್ತಿಯ ನಿಜಸ್ವರೂಪ 
ವನ್ನು ತಿಳಿಸಲಾರದೆ ಇತರರನ್ನು ಭ್ರಾಂತಿಗೊಳಿಸುತ್ತಾರೆ. 


ಪಂಡಿತಾಃ ಸ್ವೋದರಾರ್ಥಂ ವೈ ಪಾಖಿಂಡಾನಿ ಪೃಥಕ್ಟೈಫಕ್‌ | 
-  ಪ್ರವರ್ತಯಂತಿ ಕಲಿನಾ ಪ್ರೇರಿತಾ ಮಂದಚೇತಸಃ ॥೪೩॥ 


ಪಂಡಿತರೂ ಕೂಡ ತಮ್ಮ ಹೊಟ್ಟಿ ಪಾಡಿಗಾಗಿ, ಕಲಿಯಿಂದ ಪ್ರೇರಿತವಾದ 
ಮಂದಬುದ್ಧಿಯುಳ್ಳವರಾಗಿ, ವೇದವಿರುದ್ಧವಾದ ಅನೇಕ ಮಾರ್ಗಗಳ ಪ್ರಚಾರ 
ವನ್ನುಂಟುಮಾಡುತ್ತಾರೆ. 


ಕಲಾವಸ್ಮಿನ್‌ ಮಹಾಭಾಗಾ ನಾನಾಭೇದಸಮುತ್ನಿ ತಾಃ । 
ನಾನ್ಕೇ ಯುಗೇ ತಥಾ ಧರ್ಮಾ ನೇದಬಾಹ್ಯಾಃ ಕಥಂಚನ ॥೪೪॥ 


ಸ್ಯಂ. ೧. ಅ ೮ ದೇಪೀಭಾಗವತಮಹಾಪುರಾಣಂ ೧೧೭ 


ಓ `ಪುಣ್ಯಶಾಲಿಗಳೇ, ಈ ಕಲಿಯುಗದಲ್ಲಿ ಹೇಗೆ ಅನೇಕ ವಿಧವಾದ, ವೇದಕ್ಕೆ 
ವಿರುದ್ಧವಾದ, ಹಲವು ಮತಗಳು ಬಹುಬಗೆಯ ಅಭಿಪ್ರಾಯಭೇದಗಳಿಂದ ಉಂಟಾ 
ಗಿವೆಯೋ, ಹಾಗೆ ಇತರ ಯಾವ ಯುಗದಲ್ಲಿಯೂ ಈರೀತಿಯಾದ ಮತಭೇದ 
ಗಳಿರಲಿಲ್ಲವು. 

ನಿಷ್ಣುಶ್ಚರತ್ಯಸಾವುಗ್ರಂ ತಪೋ ವರ್ಷಾಣ್ಯನೇಕಶಃ । 
ಬ್ರಹ್ಮಾ ಹರಸ್ತ್ರ ಯೋ ದೇವಾ ಧ್ಯಾಯಂತಃ ಕಮಸಿ ಧ್ರುವಂ ॥೪೫॥ 


ವಿಷ್ಣು, ಬ್ರಹ್ಮ, ಶಿವರೆಂಬ ಈ ಮೂರು ದೇವತೆಗಳೂ ಕೂಡ ಬೇರೆ ಯಾವು 
ದನ್ನೋ ಧ್ಯಾನಮಾಡುತ್ತಾ ಅನೇಕ ವರ್ಷಗಳವರೆಗೂ ಭಯಂಕರವಾದ ತಪಸ್ಸನ್ನು 
ಮಾಡುತ್ತಾರೆ. 


ಕಾಮಯೊಾನಾಃ ಸದಾ ಕಾಮಂ ತೇ ತ್ರಯಃ ಸರ್ವದೈನ ಹಿ । 
ಯಜಂತಿ ಯಜ್ಞಾನ್‌ ನಿನಿಧಾನ್‌ ಬ್ರಹ್ಮನಿಷ್ಣುಮಹೇಶ್ವರಾಃ ॥೪೬॥ 


ಈ ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಯಾವಾಗಲೂ ಯಾವುದಾದ 
ಕೊಂದು ಫಲವನ್ನು ಅಪೇಕ್ರಿಸುತ್ತಾ ಆ ಫಲವನ್ನು ಹೊಂದುವುದಕ್ಕಾಗಿ ಅನೇಕ, 
ವಿಧವಾದ ಯಜ್ಞಗಳನ್ನುಮಾಡುತ್ತಾರೆ. 


ತೇ ವೈ ಶಕ್ತಿಂ ಪರಾಂ ದೇನೀಂ ಬ್ರಹ್ಮಾಖ್ಯಾಂ ಪರಮಾತ್ಮಿಕಾಂ । 
ಧ್ಯಾಯಂತಿ ಮನಸಾ ನಿತ್ಯಂ ನಿತ್ಕ್ಯಾಂ ಮತ್ವಾ ಸನಾತನೀಂ ॥೪೭॥ 
ಅವರೂ ಕೂಡ ಉತ್ಪೃಷ್ಟವಾದ ಆತ್ಮಸ್ವರೂಪಳೂ, ಶ್ರೇಷ್ಠದೇವತೆಯೂ` 


ಎಲ್ಲಕ್ಕೂ ದೊಡ್ಡದೂ ಆದ ಶಕ್ತಿಯನ್ನು ನಿತ್ಯಳನ್ನಾಗಿಯೂ, ಅನಾದಿಯಾದವಳನ್ನಾ 
ಗಿಯೂ ತಿಳಿದು ಯಾವಾಗಲೂ ಮನಸ್ಸಿನಲ್ಲಿಯೇ ಧ್ಯಾನಮಾಡುತ್ತಾರೆ. 


ತಸ್ಮಾಚ್ಛಕ್ತಿ $ ಸದಾ ಸೇವ್ಯಾ ನಿದ್ವದ್ಧಿಃ ಕೃತನಿಶ್ಚ ಯೈ 8 1 
ನಿಶ್ಚಯಃ ಸರ್ವಶಾಸ್ಟ್ರಾಣಾಂ ನಲಸ ತರ ॥೪೮॥ 


ಓ ಮುಠಿಶ್ರೀಷ್ಠ ರೇ ಬ್ರಹ್ಮಾದಿಗಳಿಂದಲೂ ಧ್ಯೇಯಳಾದ ಯಾನ ಶಕ್ತಿಯಿ 
ದ್ದಾಳೆಯೋ ಅವಳನ್ನು ವಿದ್ವಾಂಸರಾದವರು ನಿತ್ಯಳಾದ ದೇವತೆಯನ್ನಾಗಿ ತಿಳಿದು 
ಅವಳ ಸೇವೆಯನ್ನು (ಉಪಾಸನೆಯನ್ನು) ಮಾಡಬೇಕೆಂಬುದೇ ಎಲ್ಲಾ ಶಾಸ್ತ್ರಗಳ 
ಸಿದ್ಧಾಂತನೆಂಬುದಾಗಿ ತಿಳಿಯಿರಿ, 


೧೧೮ ಸ್ಕಂ, ೧. ಅ. ೮. ಬ್ರಹ್ಮಕೃತಯೋಗನಿದ್ರಾದೇವೀಸ್ತೋತ್ರ 


ಕೃಷ್ಣಾಚ್ಛ್ರ್ರುತಂ ಮಯಾ ಚೈತತ್ತೇನ ಜಾತಂ ತು ನಾರದಾತ್‌ । 
ಪಿತುಃ ಸಕಾಶಾತ್ತೇನಾಪಿ ಬ್ರಹ್ಮಣಾ ನಿಷ್ಣುನಾಕ್ಕತಃ ' ॥೪೯॥ 


ನಾನು ಕೃಷ್ಣದ್ವೈಪಾಯನೆಂದು ಪ್ರಸಿದ್ಧನಾದ ವ್ಯಾಸನಿಂದ ಈ ವಿಚಾರವ 
ನ್ನೆಲ್ಲಾ ತಿಳಿದುಕೊಂಡಿರುತ್ತೀನೆ. ಅವನು ನಾರದನಿಂದ ತಿಳಿದುಕೊಂಡಿದ್ದಾನೆ. 
ನಾರದನು ತನ್ನ ತಂದೆಯಾದ ಬ್ರಹ್ಮ ನಿಂದಲೂ, ಬ್ರಹ್ಮನು ವಿಷ್ಣುವಿನಿಂದಲೂ ಈ 
ವಿಚಾರವನ್ನು ತಿಳಿದುಕೊಂಡಿರುತ್ತಾರೆ. 


ನ ಶ್ರೋತವ್ಯಂ ನ ಮಂತನ್ಯಮನ್ಯೇಷಾಂ ವಚನಂ ಬುಧೈಃ ೫; 


ಎಡಿ 


ಶಕ್ತಿರೇವ ಸದಾ ಸೇವ್ಯಾ ವಿದ್ವದ್ಧಿಃ ಕೃತನಿಶ್ಚಯೈಃ ॥೫೦॥ 


ಬುದ್ಧಿ ವಂತರಾದವರು ಮತ್ತೊಬ್ಬರ ಮಾತನ್ನು ಕೇಳಲೂಬಾರದು. ಅದನ್ನು 
ಮನನಮಾಡಲೂಬಾರದು. ಶಕ್ತಿಯೇ ಉತ್ಕೃಷ್ಟವಾದ ದೇವತೆಯೆಂದು ತಿಳಿದು 
ಅವಳ ಉಪಾಸನೆಯನ್ನೇ ಮಾಡಬೇಕು. 


ಪ್ರತ್ಯಶ್ಷಮಪಿ ದ್ರಷ್ಟವ್ಯಮಶಕ್ತಸ್ಯ ನಿಚೇಷ್ಟಿತಂ । 
ಅತಃ ಸರ್ವೇಷು ಭೂತೇಷು ಜ್ಞಾತವ್ಯಾ ಶಕ್ತಿರೇನ ಹಿ ॥೫೧॥ 
ಶಕ್ತಿಯಿಲ್ಲದವನು ಅಲುಗಾಡುವುದು ಕೂಡ ಇಲ್ಲವೆಂಬುದು ನಮಗೆ ಪತ್ಯಕ್ಷ 


ವಾಗಿಯೇ ಗೊತ್ತಾಗುತ್ತದೆ. ಹೀಗಿರುವುದರಿಂದ ಎಲ್ಲ ಪ್ರಾಣಿಗಳಲ್ಲಿಯೂ ಶಕ್ತಿಯೇ 
ಶ್ರೇಷ್ಠಳೆಂದು ತಿಳಿದು ಉಪಾಸನೆ ಮಾಡಬೇಕು. 


ಇತಿ ಶ್ರೀದೇನೀಭಾಗನತೇ ಮುಹಾಪುರಾಣೇ ಪ್ರಥಮಸ್ಕಂಥೇ 


ಇಲ್ಲಿಗೆ ಶ್ರೀದೇವೀಭಾಗವತವೆಂಬ ಮಹಾಪುರಾಣದ ಪ್ರಥಮಸ್ಕಂಧದಲ್ಲಿ 
ಎಂಟಿನೆಯ ಅಧ್ಯಾಯವು ಮುಗಿದುದು. 


॥ ಶೀ ॥ 
ಅಥ ಶ್ರೀದೇವೀಭಾಗವತೇ ಮಹಾಪುರಾಣೇ 
hi ERS 
ಪ್ರಥಮಸ್ಯಂಧೇ 
| ನನಮೋಧ್ಯಾಯಃ ॥ 
ಸ ಒಂಬತ್ತನೆಯ ಅಧ್ಯಾಯವು 


॥ ಸೂತ ಉವಾಚ ॥ 
ಯದಾ ವಿನಿರ್ಗತಾ ನಿದ್ರಾ ದೇಹಾತ್ತಸ್ಯ ಜಗದ್ಗುರೋಃ । 
ನೇತ್ರಾಸ್ಕನಾಸಿಕಾಜಾಹುಹೃದಯೇಭ್ಯಸ್ತಥೋರಸಃ non 


ಸೂತಮಹರ್ಷಿಯು ಹೀಗೆ ಹೇಳಿದನು “ಈ ಪ್ರಪಂಚಕ್ಕೆಲ್ಲ ಸ್ವಾಮಿಯಾದ 
ಆ ವಿಷ್ಣುವಿನ ಶರೀರದಿಂದ ಎಂದರೆ ಕಣ್ಣು, ಬಾಯಿ, ಮೂಗು, ತೋಳು, ಮನಸ್ಸು 
ಮತ್ತು ಎದೆ ಇವುಗಳಿಂದ ನಿದ್ರೆಯು ಎಂದರೆ ನಿದ್ರಾಭಿಮಾನಿಯಾದ ತಾಮಸೀ 
ಶಕ್ತಿಯು ಯಾವಾಗ ಹೊರಹೊರಟಳೋ ಆಗ 


ನಿಃಸೃತ್ಯ ಗಗನೇ ತೆಸ್ಮೌ ತಾಮಸೀ ಶಕ್ತಿರುತ್ತಮಾ । 
ಉದತಿಷ್ಕಜ್ಜಗನ್ನಾಥಫೋ ಜೃಂಭಮಾಣಃ ಪುನಃಪುನಃ ॥೨॥ 
ತುಂಬ ಬಲಶಾಲಿನಿಯಾದ ಆ ತಾಮಸೀ ಶಕ್ತಿಯು ಹೊರಕ್ಕೆ ಬಂದು ಅಂತ 
ರಿಕ್ಷದಲ್ಲಿ ನಿಂತಳು. ಆಗ ಈ ಪ್ರಸಂಚಕ್ಕೆ ಒಡೆಯನಾದ ವಿಷ್ಣುವು ಬಾರಿಬಾರಿಗೂ 
. ಆಕಳಿಸುತ್ತಾ ಎದ್ದುನಿಂತನು. 
ತದ್ದಾಸಶ್ಯತ್‌ ಸ್ಥಿತಂ ತತ್ರ ಭಯತ್ರಸ್ತಂ ಪ್ರಜಾಪತಿಂ । 
ಉವಾಚ ಚೆ ಮಹಾತೇಜಾ ಮೇಘಗಂಭೀರಯಾ ಗಿರಾ Han 
ಆಗ ಹೆಚ್ಚಾದ ಪರಾಕ್ರಮವುಳ್ಳ ವಿಷ್ಣುವು ಅಲ್ಲಿ ಬ್ರಹ್ಮನನ್ನು ಹೆದರಿಕೆಯಿಂದ 


ನಡುಗುತ್ತಿರುವುದನ್ನು ನೋಡಿದನು ಮತ್ತು ಮೋಡದ ಗುಡುಗಿನಂತೆ ಗಂಭೀರ 
ವಾದ ಧ್ವನಿಯಿಂದ ಹೀಗೆ ಹೇಳಿದನು, 


೧೨೦ ಸ್ಕಂ. ೧. ಆ. ೯. ದೇವೀಭಾಗನತಮಹಾಪುರಾಣಂ 


॥ ವಿಷ್ಣುರುವಾಚ ॥ 
ಕಿಮಾಗತೋಸಿ ಭಗವಂಸ್ತಪಸ್ತ್ರ್ಯಕ್ತ್ವಾತ್ರ ಪದ್ಮಜ । 


ಹಾನಿ 


ಕಸ್ಮಾಚ್ಲಿಂಶಾತುರೊಆಸಿ ತ್ವಂ ಭಯಾಕುಲಿತಮಾನಸಃ . ॥೪॥ 


ಕಮಲದಲ್ಲಿ ಹುಟ್ಟಿದ ಓ ಬ್ರಹ್ಮನೇ, ತಪಸ್ಸನ್ನು ಬಿಟ್ಟು ನೀನು ಏತಕ್ಕೆ 
ಇಲ್ಲಿಗೆ ಬಂದಿರುವೆ ? ಭಯದಿಂದ ಗಾಬರಿಗೊಂಡ ಮನಸ್ಸುಳ್ಳವನಾಗಿ ನೀನು ಏತಕ್ಕೆ 
ದುಃಖತನಾಗಿದ್ದೀಯೆ ? ಎಂದು ವಿಷ್ಣುವು ಬ್ರಹ್ಮನನ್ನು ಕೇಳಿದನು. 


॥ ಬ್ರಹ್ಮೋವಾಚ ॥ 
ತ್ವತ್ಯರ್ಣಮಲಜೌ ದೇನ ದೈತ್ಯೌ ಚ ಮಧುಕೈಟಭೌ । 
ಹಂತುಂ ಮಾಂ ಸಮುಷಾಯಾತೌ ಘೋರರೂಪೌ ಮಹಾಬಲೌ ॥೫॥ 


ಬ್ರಹ್ಮನು ಹೀಗೆ ಹೇಳಿದನು--ಓ ಪ್ರಕಾಶರೂಪಿಯಾದ ವಿಷ್ಣುವೇ, ನಿನ್ನ 
ಕಿನಿಯ ಕೊಳೆಯಿಂದ ಹುಟ್ಟಿದವರಾದ ಭಯಂಕರವಾದ ಆಕಾರವುಳ್ಳವರೂ, 
ಹೆಚ್ಚಾದ ಶಕ್ತಿಯುಳ್ಳವರೂ ಆದ ದಿತಿಯ ಮಕ್ಕಳಾದ ಮಧು ಮತ್ತು ಕೈಟಭ 
ಎಂಬ ರಾಕ್ಷಸರು ನನ್ನನ್ನು ಕೊಲ್ಲಲು ಬಂದರು. 


ಭಯಾತ್ತಯೋಸ್ಸಮಾಯಾತಸ್ತ್ವತ್ಸಮಿಾಪಂ ಜಗತ್ಪತೇ । 


ವಂತ" 
ತ್ರಾಹಿ ಮಾಂ ವಾಸುದೇವಾದ್ಯ ಭಯತ್ರಸ್ತಂ ವಿಚೇತಸಂ Wel 
ಈ ಜಗತ್ತಿಗೆ ಎಂದರೆ, ಬದಲಾಯಿಸುತ್ತಾ ಸಾಗುತ್ತಿರುವ ಈ ಪ್ರಪಂಚಕ್ಕೆ 
ಒಡೆಯನಾದ, ವಸುದೇವನಿಗೆ ಮಗನಾಗಿ ಅವತರಿಸಿದ ಓ ವಿಷ್ಣುವೇ, ಆ ರಾಕ್ಷಸರ 
ಭಯದಿಂದ ನಿನ್ನ ಸಮಾಪವನ್ನು ಕುರಿತು ನಾನು ಬಂದಿರುತ್ತೇನೆ. ಭಯದಿಂದ 
ನಡಗುತ್ತಿರುವ ಪರವಶವಾದ ಮನಸ್ಸುಳ್ಳ ನನ್ನನ್ನು ಈಗ ನೀನು ಕಾಪಾಡು. 


[| ವಿಷ್ಣುರುವಾಚ Il 


ತಿಸ್ಮಾದ್ಯ ನಿರ್ಭಯೋ ಜಾತಃ ಶೌ ಹನಿಷ್ಕಾಮ್ಯಹಂ ಕಿಲ । 
ಯುದ್ಧಾಯಾಜಗ್ಮತುರ್ಮೂಢೌ ಮತ್ಸನಿಖಾಪಂ ಗೆತಾಯುಸೌ ॥೭॥ 


ವಿಷ್ಣುವು ಹೀಗೆ ಹೇಳಿದನು ಓ ಬ್ರಹ್ಮನೇ, ಈಗ ನೀನು ಭಯನಿಲ್ಲದವ 
ನಾಗಿ ಇರು. ನಾನು ಆ ರಾಕ್ಷಸರನ್ನು ಖಂಡಿತವಾಗಿಯೂ ಕೊಲ್ಲುವೆನು. ಆಯುಸ್ಸು 


ಸ್ಯಂ. ೧. ಆ. ೯, ಮಧುಕೈಟಭಯುದ್ಧ ೧೨೧ 


ಶೀರಿದವರಾದುದರಿಂದ ವಿವೇಚನೆ ಇಲ್ಲದವರಾಗಿ ಆ ರಾಕ್ಷಸರು ಯುದ್ಧಮಾಡಲು 
ನನ್ನ ಹತ್ತಿರಕ್ಕೆ ಬಂದಿರುತ್ತಾರೆ. 


॥ ಸೂತ ಉವಾಚ ॥ 


ಏವಂ ವದತಿ ಡೇವೇಶೇ ದಾನನೌ ತೌ ಮಹಾಬಲೌ । 
ವಿಚಿನ್ವಾನಾನಜಂ ಚೋಭೌ ಸಂಪ್ರಾಪ್ತೌ ಮದಗರ್ನಿತೌ ॥೮॥ 


ಸೂತನು ಹೇಳಿದನು--- ದೇವತೆಗಳಿಗೆ. ಸ್ವಾಮಿಯಾದ ವಿಷ್ಣುವು ಹೀಗೆ 
ಹೇಳುತ್ತಿರುವಷ್ಟರಲ್ಲಿಯೇ ಹೆಚ್ಚಾ ದ ಶಕ್ತಿಯುಳ್ಳ, ಆ ಇಬ್ಬರು ರಾಕ್ಷಸರೂ ಬಲದ 
ಮದದಿಂದ ಅಹಂಕಾರವುಳ್ಳ ವರಾಗಿ ಬ ಬ್ರಹ್ಮನನ್ನು ಹುಡುಕುತ್ತಾ ಸಮಾಸಕ್ಕೆ ಬಂದರು. 


ನಿರಾಧಾರೌ ಜಲೇ ತತ್ರ ಸಂಸ್ಥಿತೌ ನಿಗತಜ್ವರ್‌ । 
ತಾವೂಚತುರ್ಮದೋನ್ಮತ್ತೌ್‌ ಬ್ರಹ್ಮಾಣಂ ಮುನಿಸತ್ತಮಾಃ ॥೯॥ 


ಓ ಶೌನಕಾದಿಯಸಿಶ್ರೀಷ್ಕರೇ, ಭೂಮಿಯ ಆಶ್ರಯವಿಲ್ಲದವರಾದರೂ ಆತಂಕ 


ವಿಲ್ಲದವರಾದ, ತೋಳಿನ ಶಕ್ತಿಯಿಂದ ಮದಿಸಿದ್ದ ಆ ಇಬ್ಬರು ರಾಕ್ಷಸರೂ ಅಲ್ಲಿ ನೀರಿನ 
ಮೇಲೆಯೇ ನಿಲ್ಲುವವರಾಗಿ ಬ್ರಹ್ಮನನ್ನು ಕುರಿತು ಹೀಗೆ ಹೇಳಿದರು. 


ಪಲಾಯಿತ್ವಾ ಸಮಾಯಾತಃ ಸನ್ನಿ ಧಾವಸ್ಯ ಕ೦ ತತಃ | 
ಯುದ್ಧ ಕುರು ಹನಿಷ್ಯಾ ವಃ ಪಶ್ಯತೆ ತೋಸ್ಯೆ 4ನ ಸನ್ನಿಧೌ noo 


ಓ ಬ್ರಹ್ಮನೇ, ಭಯದಿಂದ ಓಡಿ ಈ ವಿಷ್ಣುವಿನ ಸಮಾಪದಲ್ಲಿ ಬಂದಿದ್ದೀಯೆ. 
ಅದರಿಂದ ಆದುದೇನು ? ಯುದ್ಧವನ್ನು ಮಾಡು. ಇವನ ಸಮಾಪದಲ್ಲಿಯೇ ಇವನು 
ನೋಡುತ್ತಿರುವಾಗಲೇ ನಿನ್ನನ್ನು ಕೊಲ್ಲುವೆನು. 


ಸಶ್ಚಾದೇನಂ ಹನಿಷ್ಯಾವಃ ಸರ್ಪಭೋಗೋಶರಿ ಸ್ಥಿತಂ | 
ತ್ವಮದ್ಯ ಕುರು ಸಂಗ್ರಾಮಂ ದಾಸೋಸ್ಕ್ಮೀತಿ ಚ ನಾವದ ॥೧೧॥ 


ಹಾವಿನ ಶರೀರದ ಮೇಲೆ ಇರುವ ಈ ವಿಷ್ಣುವನ್ನು ನಿನ್ನನ್ನು ಕೊಂದ 
ಮೇಲೆ ಸಂಹರಿಸುನೆವು. ನೀನು ಈಗ ಯುದ್ಧ ವನ್ನಾದರೂ ಮಾಡು, ಅಥವಾ 
ಃ ನಿಮಗೆ ಅಧೀನನಾಗಿ ಆಳಾಗಿದ್ದೇನೆ' ನತರ ಹೇಳು, ಶರಣಾಗತನಾಗು, 


೧೨೨ ಸ್ಕಂ. ೧. ಅ. ೯, ದೇಪೀಭಾಗವತನಹಾಪುರಾಣಂ 
॥ ಸೂತ ಉವಾಚ ॥ 


ತಚ್ಛು ತ್ವಾ ವಚನಂ ವಿಷ್ಣುಃ ತಾವುವಾಚ ಜನಾರ್ದನಃ । 
ಕುರುತಾಂ ಸಮರಂ ಕಾಮಂ ಮಯಾ ದಾನವಪುಂಗವ್‌ೌ ॥೧೨॥ 


ಸೂತನು ಈ ಪ್ರಕಾರವಾಗಿ ಹೇಳಿದನು-ದುಷ್ಟ ಜನರನ್ನು ನಿಗ್ರಹಿಸುವ 
ವಿಷ್ಣುವು ಆ ರಾಕ್ಷಸರ ಮಾತನ್ನು ಕೇಳಿ, ಓ ರಾಕ್ಷಸಶ್ರೇಷ್ಠರೇ " ನನ್ನೊಡನೆ ನೀವು 
ನಿಮ್ಮ ಇಚ್ಛಾನುಸಾರವಾಗಿ ಯುದ್ಧವನ್ನು ಮಾಡಿರಿ” ಎಂದು ಹೇಳಿದನು ಮತ್ತು 
ಮುಂದುವರಿದು ಹೀಗೆ ಹೇಳಿದನು. 2 


ಹರಿಷ್ಕಾನಿ ಮದಂ ಚಾಹಂ ಯುನಯೋರ್ಮತ್ತಯೋಃ *ಲ । 
ಆಗಚ್ಛೇತಾಂ ಮಹಾಭಾಗೌ ಶ್ರದ್ಧಾ ಚೇದ್ವಾಂ ಮಹಾಬಲೌ ॥೧೩॥ 


ತುಂಬ ಗಟ್ಟಿಗರಾದ ಓ ರಾಕ್ಷಸರೇ, ನೀವು ಹೆಚ್ಚಾದ ಪರಾಕ್ರಮವುಳ್ಳವ 
ಕೆಂದು ನಿಮಗೆ ಭರವಸೆ ಇದ್ದರೆ ಬನ್ನಿರಿ, ಯುದ್ಧಮಾಡಿರಿ, ಮದಿಸಿರುವ ನಿಮ್ಮಿಬ್ಬ 
ರಿಗೂ ಬಾಹುಬಲದಿಂದ ಉಂಟಾಗಿರುವ ಮದವನ್ನು ನಾನು ನಾಶಮಾಡುವೆನು. 


॥ ಸೂತ ಉವಾಚ ॥ 


ಶ್ರುತ್ವಾ ತದ್ವಚನಂ ಚೋಭೌ ಕ್ರೋಧವ್ಯಾಕುಲಲೋಚನಾ | 
ನಿರಾಧಾರ್‌ ಜಲಸ್ಸೌ ಚ ಯುದ್ಧೋದ್ಯುಕ್ತೌ ಬಭೂವತುಃ ॥೧೪॥ 


ಸೂತನು ಹೇಳಿದನು ವಿಷ್ಣುವಿನ ಆ ಮಾತನ್ನು ಕೇಳಿ ಆ ರಾಕ್ಷಸರು 
ಕೋಪದಿಂದ ಕೆರಳಿದ ಕಣ್ಣುಳ್ಳವರಾಗಿ ನೆಲದ ಆಧಾರವಿಲ್ಲದವರಾದರೂ ನೀರಿನಲ್ಲೇ 
ನಿಲ್ಲುವವರಾಗಿ, ಯುದ್ಧಕ್ಕೆ ತೊಡಗಿದವರಾದರು. 


ಮಧುಶ್ಚ ಕುಪಿತಸ್ತತ್ರ ಹರಿಣಾ ಸಹ ಸಂಯುಗಂ । 
ಕರ್ತುಂ ಪ್ರಚಲಿತಸ್ತೂರ್ಣಂ ಕೈಟಿಭಸ್ತು ತಥಾ ಸ್ಥಿತಃ ॥೧೫॥ 


ಅವರಿಬ್ಬರಲ್ಲಿ ಮೊದಲು ಮಧುವೆಂಬ ರಾಕ್ಷಸನು ಕೋಪಗೊಂಡವನಾಗಿ 
ಎಷ್ಸುವಿನೊಡನೆ ಯುದ್ಧಮಾಡಲು ಜಾಗ್ರತೆಯಾಗಿ ಸಿದ್ಧನಾದನು. ಕೈಟಭನು 
ಮಾತ್ರ ಹಾಗೆಯೇ ಇದ್ದನು. 


ಸ್ಕಂ. ೧. ಆ ೯ ಮಧುಕೈಟಭರೊಡನೆ ಯುದ್ಧ ೧೨೩ 


ಬಾಹುಯುದ್ಧಂ ತಯೋರಾಸೀನ್ಮಲ್ಲಯೋರಿವ ಮತ್ತಯೋಃ | 
ಶ್ರಾಂತೇ ಮಧೌ ಕೈಟಭಸ್ತು ಸಂಗ್ರಾಮಮಕೆರೋತ್ತದಾ ॥೧೬॥ 


ಮದಿಸಿರುವ ಇಬ್ಬ ರು ಜಟ್ಟಿಗಳಿಗೆ ಹೇಗೋ ಹಾಗೆ ಆ ವಿಷ್ಣುವು ಮತ್ತು 
ಮಧುರಾಕ್ಷಸ ಇವರಿಗೆ ಕ ಯು ನಕ ಮಧುವು ಬಳಲಿಹೋದ ಕೂಡಲೇ 
ಕೈಟಭನು ಯುದ್ಧಮಾಡುತ್ತ ಬಂದನು. 


ಪುನರ್ಮದಥುಃ ಕೈಟಿಭಶ್ಚ ಯುಯುಧಾತೇ ಪುನಃಪುನಃ । 
ವಾಹಸಯುಣ್ಣೇನ ರಾಗಾಂಧೌ ನಿಷ್ಣುನಾ ಪ್ರಭನಿಷ್ಣುನಾ ॥೧೭॥ 


ಎಲ್ಲಕ್ಕೂ ಸ್ವಾಮಿಯೂ ಸಮರ್ಥನೂ ಆದ ವಿಷ್ಣುವಿನೊಡನೆ ಜಯಿಸ ಸಬೇ 
ಕೆಂಬ ಆಸೆಯಿಂದ ಕುರುಡರಾಗಿ ಎಂದರೆ ತಮ್ಮ ಮತ್ತು ಎದುರಾಳಿಯ ಶಕ್ತಿಯ 
ಪರಿಮಾಣಗಳನ್ನು  ತಿಳಿಯಲಾರದವರಾಗಿ ಆ ಮಧುವೂ ಕೈಟಭನೂ, ಒಬ್ಬನು 
ಬಳಲಿದರೆ ಮತ್ತೊಬ್ಬನಂತೆ ಸರದಿಯ ಮೇರೆ ಬಾರಿಬಾರಿಗೂ ಕಾಳಗವಾಡುತ್ತಾ 
ಬಂದರು. 


ಪ್ರೇಕ್ಷಕೆಸ್ತು ತದಾ ಬ್ರಹ್ಮಾ ದೇನೀ ಚೈನಾಂತರಿಕ್ಷಗಾ । 
ನ ಮಮನ್ನುತುಸ್ತದಾ ತೌ ತು ವಿಷ್ಣುಸ್ತು ಮ್ಲಾನಿಮಾಪ್ತ ವಾನ್‌ ॥೧೮॥ 


ಆಗ ಬ್ರಹ್ಮನು ಸಾಕ್ಷಿಯಂತೆ ನೋಡುತ್ತಿದ್ದನು. ಜೀನಿಯೂ ಆಕಾಶದಲ್ಲಿರು 
` ವವಳಾಗಿ ನೋಡುತ್ತಿದ್ದಳು. ಆಗ ಆ ರಾಕ್ಷಸರಿಬ್ಬರೂ ಬಳಲಜಿ ಯುದ್ಧಮಾಡುತ್ತಾ 
ಬಂದರು. ವಿಷ್ಣುನಾದರೋ ಬಳಲಿಕೆಯನ್ನು ಪಡೆದನು. 


ಸಂಚನರ್ಷಸಹಸ್ರಾಣಿ ಯದಾ ಜಾತಾನಿ ಯುಧ್ಯತಾ । 
: ಹರಿಣಾ ಚಿಂತಿತಂ ತತ್ರ ಕಾರಣಂ ಮರಣೇ ತಯೋಃ ॥೧೯॥ 


ಹೀಗೆ ಐದುಸಾವಿರ ವರ್ಷಗಳು ಕಳೆಯಲು ವಿಷ್ಣುವು ಯುದ್ಧಮಾಡುವವ 
ನಾಗಿಯೇ ಆ ರಾಕ್ಷಸರ ಸಾವಿಗೆ ಯಾವುದು ಕಾರಣವಾಗಬಹುದೆಂದು ಯೋಚಿಸಿದನು. 


ಪಂಚವರ್ಷಸಹಸ್ರಾಣಿ ಮಯಾ ಯುದ್ಧಂ ಕೃತಂ ಕಲ । 


ನ ಶ್ರಾಂತೌ ದಾನನೌ ಘೋರ್‌ ಶ್ರಾಂತೋಃಹಂ ಚೈ ತದದ್ದುತಂ ॥೨೦॥ 


೧೨೪ ಸ್ವಂ, ೧. ಆ, ೯. ದೇವೀಭಾಗನತಮಹಾಪುರಾಣಂ 


ವಿಷ್ಣುವು ಹೀಗೆ ಆಲೋಚಿಸಿದನು. ಐದುಸಾವಿರ ವರ್ಷಗಳವರಿಗೆ ನಾನು 
ಯುದ್ಧವನ್ನು ಮಾಡಿದೆನಲ್ಲವೇ? ಭಯಂಕರರಾದ ಈ ರಾಕ್ಷಸರು ಬಳಲಿದವ 
ರಾಗಿಲ್ಲ. ನಾನು ಮಾತ್ರ ಬಳಲಿದ್ದೇನೆ. ಇದು ಆಶ್ಚರ್ಯಕರವಾಗಿದೆ. 


ಕ್ವ ಗತಂ ಮೇ ಬಲಂ ಶೌರ್ಯಂ ಕಸ್ಮಾಚ್ದೇಮಾನನಾಮಯಿಾ | 
ಕಿಮತ್ರ ಕಾರಣಂ ಚಿಂತ್ಯಂ ನಿಚಾರ್ಯ ಮನಸಾ ತ್ವಿಹ ॥೨೧॥ 


ನನ್ನ ಬಲವೆಲ್ಲವೂ ಎಲ್ಲಿ ಹೋಯಿತು? ಇವರಿಬ್ಬರೂ ತೊಂದರೆ ಇಲ್ಲದವ 
ರಾಗಿರಲು ಕಾರಣವೇನು? ಮನಸ್ಸಿನಿಂದ ಆಲೋಚಿಸಿ ಇದರ ಕಾರಣವೇನೆಂಬು 
ದನ್ನು ತಿಳಿಯಬೇಕು. 


ಇತಿ ಚಿಂತಾಪರಂ ದೃಷ್ಟ್ವಾ ಹರಿಂ ಹರ್ಷಪರಾವುಜೌ । 
ಊಚತುಸ್ತಾ ಮದೋನ್ಮತ್ತೌ ಮೇಘಗಂಭೀರನಿಸ್ವನೌ nssh 


ಈ ರೀತಿಯಲ್ಲಿ ಆಲೋಚಿಸುತ್ತಿರುವ ವಿಷ್ಣುವನ್ನು ನೋಡಿ ಸಂತೋಷಪಟ್ಟು 
ಆ ಮಧುಕೈಟಭರಿಬ್ಬರೂ ಮೇಘಗರ್ಜನೆಯಂತೆ ಗಂಭೀರವಾದ ಮಾತಿನ ಧ್ವನಿ 
ಯುಳ್ಳವರಾಗಿ ಭುಜಬಲದ ಕೊಬ್ಬಿನಿಂದ ವಿವೇಕವಿಲ್ಲದವರಾಗಿ ಹೀಗೆ ಹೇಳಿದರು. 


ತವ ನೋ ಚೇದ್ಬಲಂ ನಿಷ್ಣೋ ಯದಿ ಶ್ರಾಂತೋಸಿ ಯುದ್ಧತಃ | 
ಬ್ರೂಹಿ ದಾಸೊಆಸ್ಮಿ ನಾಂ ನೊನಂ ಕೃತ್ವಾ ಶಿರಸಿ ಚಾಂಜಲಿಂ ॥೨೩॥ 


ಓ ವಿಷ್ಣುವೇ, ನೀನು ಯುದ್ಧ ದಿಂದ ಬಳಲಿರುವುದಾದರೆ ಮತ್ತು ಇನ್ನು” 
ಮುಂದೆ ಯುದ್ಧಮಾಡಲು ತಕ್ಕಷ್ಟು ಶಕ್ತಿಯಿಲ್ಲದಿದ್ದರೆ, ನಿನ್ನ ತಲೆಯ ಮೇಲೆ 
ಕೈಮುಗಿದುಕೊಂಡು ನಿಂತು ನಾನು ನಿಮ್ಮ ಅಡಿಯಾಳಾಗಿದ್ದೇನೆಂದು ಒಪ್ಪಿಹೇಳು. 


ನ ಚೇದ್ಯುದ್ಧಂ ಕುರುಷ್ಟಾದ್ಯ ಸಮರ್ಥೋಃಸಿ ಮಹಾಮತೇ | 
ಹತ್ವಾ ತ್ವಾಂ ನಿಹನಿಷ್ಕಾವಃ ಪುರುಷಂ ಚ ಚತುರ್ಮುಖಂ ॥೨೪॥ 


ಹೆಚ್ಚಾದ ತಿಳಿವಳಿಕೆಯುಳ್ಳ ವಿಷ್ಣುವೇ, ಹಾಗಿಲ್ಲದೆ ಯುದ್ಧಮಾಡುವ ಶಕ್ತಿ 
ಯುಳ್ಳವನಾಗಿದ್ದರೆ ಈಗಲೂ ಯುದ್ಧವನ್ನು ಮಾಡು. ನಿನ್ನನ್ನು ಮೊದಲು ಕೊಂದು 
ಅಮೇಲೆ ಆಕಾರದಲ್ಲಿ ಗಂಡಸಿನಂತಿರುವ ನಾಲ್ಕು ಮುಖಗಳುಳ್ಳ ಈ ಬ್ರಹ್ಮನನ್ನು 
ಕೊಲ್ಲುವೆವು. 


ಸ್ಕಂ. ೧. ಅ. ೯ ಧರ್ಮ ಯುದ್ಧದ ರೀತಿನೀತಿಗಳು ೧೨೫ 
| ಸೂತ ಉವಾಚ ॥ 


ಶ್ರುತ್ವಾ ತವ್ಪಾಷಿತಂ ನಿಷ್ಣುಃ ತಯೋಸ್ತಸ್ಮಿನ್‌ ಮಹೋದಧ್‌ೌ । 
ಉವಾಚ ವಚನಂ ಶ್ಲಶ್ಸ್ನಂ ಸಾಮಪೂರ್ವಂ ಮಹಾಮನಾಃ ॥೨೫॥ ' 


ಸೂತಮುಸಿಯು ಹೀಗೆ ಹೇಳಿದನು---ಆ ಮಹಾಸಾಗರದಲ್ಲಿ ದೂಡ್ಮಮನ 
ಸ್ಸುಳ್ಳ ಆ ವಿಷ್ಣುವು ಆ ಮಧುಕೈಟಭರೆಂಬ ರಾಕ್ಷಸರ ಆ ಮಾತನ್ನು ಕೇಳಿ ಒಳ್ಳೆಯ 


ಮಾಶಿಠಿಂದ ನಯವಾಗಿರುವಂತೆ ಈ ರೀತಿಯಲ್ಲಿ ಹೇಳಿದನು. 
॥ ಹರಿರುವಾಚ ॥ 


ಶ್ರಾಂತೇ ಭೀತೇ ತ್ಯಕ್ತಶಸ್ತ್ರೇ ಪತಿತೇ ಬಾಲಕೇ ತಥಾ | 
ಪ್ರಹರಂತಿ ನ ನೀರಾಸ್ತೇ ಧರ್ಮ ಏಷ ಸನಾತನಃ ॥೨೬॥ 


ಓ ಮಧುಕೈಟಭರೆಂಬ ರಾಕ್ಷಸೋತ್ತಮರೇ, ಒಳಲಿರುವ, ಹೆದರಿರುವ, ಆಯು 
ಧಗಳನ್ನು ಕೆಳಗಿಟ್ಟಿರುವ, ಏಟಿನಿಂದ ಬಿದ್ದಿರುವ, ಹುಡುಗನಾಗಿ (ವಯಸ್ಸು ಶಕ್ತಿಗ 
ಳಲ್ಲಿ ಚಿಕ್ಕವನಾಗಿ) ರುವ ಎದುರಾಳಿಯನ್ನು ವೀರರಾದವರು ಹೊಡೆಯುವುದಿಲ್ಲವು. 
ಈ ಧರ್ಮಮಾರ್ಗವು ನಿತ್ಯವಾದುದು. ಯಾವಾಗಲೂ ಆಚರಣೆಯಲ್ಲಿರಬೇಕಾದುದು. 


ಪಂಚವರ್ಷಸಹಸ್ರಾಣಿ ಕೃತಂ ಯುದ್ಧಂ ಮಯಾ ತ್ವಿಹ । 
ವಿಕೋಹಂ ಭ್ರಾತರೌ ವಾಂ ಚ ಬಲಿನೌ ಸದೃಶ್‌ ತಥಾ ॥೨೭॥ 


ಓ ವೀರರೇ, ನಾನು ಈಗ ಐದು ಸಾವಿರ ವರ್ಷಗಳ ಪರ್ಯಂತವಾಗಿ 
ಯುದ್ಧಮಾಡಿದೆನು. ಅದರೆ ನಾನೊಬ್ಬನೇ ಆಗಿ ಇದ್ದೇನೆ. ಫೀವಿಬ್ಬರಿದ್ದೀರಿ. ಇಬ್ಬರೂ 
ಸಹೋದರರು ಮತ್ತು ಸಮಾನವಾದ ಬಲಪರಾಕ್ರಮಗಳುಳ್ಳವರೂ ಆಗಿರುವಿರಿ. 


ಕೃತಂ ನಿಶ್ರಮಣಂ ಮಧ್ಯೇ ಯುವಾಭ್ಯಾಂ ಚ ಪುನಃಪುಃ । 
ತಥಾ ನಿಶ್ರನುಣಂ ಕೃತ್ವಾ ಯುಧ್ಯೇಆಹಂ ನಾತ್ರ ಸಂಶಯಃ ॥೮॥ 


ನೀವು ಒಬ್ಬರಾಗುತ್ತಲೂ ಮತ್ತೊಬ್ಬರಂತೆ ಸರದಿಯ ಮೇಲೆ ಯುದ್ಧ 
ಮಾಡುತ್ತಿರುವಿರಿ. ನಿಮಗೆ ಬಾರಿಬಾರಿಗೂ ಮಧ್ಯದಲ್ಲಿ ವಿಶ್ರಾಂತಿಯು ದೊರೆಯು 
ತ್ತಿದೆ. ಆದುದರಿಂದ ನಾನೂ ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಇರಲು 
ಅವಕಾಶ ದೊರೆತರೆ ನಿಮ್ಮೊಡನೆ ಯುದ್ಧಮಾಡಬಲ್ಲೆ ನು. ಇದರಲ್ಲಿ ಸಂಜೀಹಭಿಲ್ಲವು. 


6೨೬ ಸ್ಕಂ. ೧. ೬. ೯. ಡೇಪೀಭಾಗನತಮಹಾಪುರಾಣಂ 


ತಿಷ್ಠ ತಾಂ ಹಿ ಯುವಾಂ ತಾವದ್ಬಲವಂತೌ ಮಜೋತ್ಕಟ್‌ | 
ವಿಶ್ರಮ್ಮಾಹಂ ಕರಿಷ್ಯಾಮಿ ಯುದ್ಧಂ ವಾ ನ್ಯಾಯಮಾರ್ಗತಃ Tela 


ವೀವಾದರೋ ಶಕ್ತಿಯುಳ್ಳವರಾಗಿಯೂ, ಬಳಲಿಕೆ ಇಲ್ಲದೆ ಹೆಚ್ಚಾದ ಮದವು 
ಳ್ಳವರಾಗಿಯೂ ಇರುವಿರಿ. ಆದುದರಿಂದ ನಾನೂ ಮಧ್ಯೆ ಸ್ವಲ್ಪ ವಿಶ್ರಾಂತಿಯನ್ನು 
ಪಡೆದು ದಣುವಾರಿಸಿಕೊಂಡು ನಿಮ್ಮೊಡನೆ ನ್ಯಾಯವಾದ ರೀತಿಯಿಂದ ಯುದ್ಧ 
ವನ್ನು ಮಾಡುವೆನು. 


॥ ಸೂತ ಉವಾಚ | 


ಇತಿ ಶ್ರುತ್ವಾ ವಚಸ್ತಸ್ಯ ವಿಶ್ರಜ್ಧ್‌ ದಾನವೋತ್ತಮೆ” | 
ಸಂಸ್ಥಿ ತೌ ದೂರತೆಸ್ತತ್ರ ಸಂಗ್ರಾ be ಕ್ಸ ತನಿಶ್ಚ ಯಾ ॥೩೦॥ 


ಸೂತಮುನಿಯು ಹೇಳಿದನು--ಆ ವಿಷ್ಣುವಿನ ಈ ಮಾತನ್ನು ಕೇಳಿ 
ರಾಕ್ಷಸರಲ್ಲಿ ಶ್ರೇಷ್ಠರಾದ ಆ ಮಧುಕೈಟಭರು ನಂಬಿದವರಾಗಿ ಆ ಯುದ್ಧಾಂಗಣದಲ್ಲಿ 
ದೂರವಾಗಿ ಥಿಶ್ಚಯಮಾಡಿಕೊಂಡವರಾಗಿ ಇದ್ದರು. (ಯುದ್ಧವೂ ಧಾರ್ಮಿಕವಾ 
ಗಿತ್ತೇ ಹೊರತು ಅಧರ್ಮದ, ಅನ್ಯಾಯವಾದ ರೀತಿಯನ್ನು ಅನುಸರಿಸುತ್ತಿರಲಿಲ್ಲ 
ವೆಂಬ ಅಂಶವನ್ನು ಗಮಥಿಸಜೇಕು. Jೌyprythinig is fair in war and 
love ಎಂಬ ನೀತಿಯು ಮಾನ್ಯವಾಗಿರಲಿಲ್ಲವು. ಭಾರತಾರ್ಯರ ಢಾರ್ಮಿಕವಾದ 
ಸಂಸ್ಕೃತಿಯ ಸುಫಲವಿದು.) 


ಅತಿದೂರೇ ಚ ಶ್‌ ದೃಷ್ಟ್ವಾ ನಾಸುದೇವಶ್ಚತುರ್ಭುಜಃ। | 
ದಧ್ಯೌ ಚ ಮನಸಾ ತತ್ರ ಕಾರಣಂ ಮರಣೇ ತಯೋಃ aon 


. ನಾಲ್ಕು ತೋಳುಗಳುಳ್ಳ ವಸುದೇವನ ಮಗನಾದ ವಿಷ್ಣುವು ಆ ರಾಕ್ಷಸರಿ 

೪ ಬ್ಬರೂ ದೂರದಲ್ಲಿ ಸುಮ್ಮನಿದ್ದುದನ್ನು ನೋಡಿ ವಿಶ್ರಾಂತಿಯನ್ನು ಪಡೆದು ಅವರನ್ನು 

ಸಂಪರಸುವುಡಕೆ ಅನುಕೂಲವಾದ ಕಾರಣವು ಯಾವುದೆಂದು ಮನಸ್ಸಿನಿಂದ 
ಅಲೋಚಿಸಿದನು. 


ಚಿಂತಠಾಜ್ಞ್ಮ್ಮಾನಮುತ್ಬನ್ನಂ ಜೇನೀದತ್ತವರಾವುಭಾೌ । 
ಕೌಮಂ ವಾಂಛಿತಮರಣೌ ನ ಮನ್ಸುತುರತಸ್ತ್ವಿಮೆೊಾ ॥೩೨॥ 


ಸ್ಮಂ. ೧. ಆ. ೯. ಫಿಷ್ಣುವು ಧ್ಯಾನಮಾಡಿದುದು ೧೨೬ 


ಆಗ ವಿಷ್ಣುವು ಧ್ಯಾನದೃಷ್ಟಿಯಿಂದ ನಿಜಸ್ಥಿತಿಯನ್ನು ಹೀಗೆ ತಿಳಿದನು. 
ಇವರಿಬ್ಬರು ರಾಕ್ಷಸರೂ ದೇವಿಯಿಂದ ವರವನ್ನು ಪಡೆದಿದ್ದಾರೆ. ಇವರು ತಾವಾಗಿ 
ಇಷ್ಟಪಟ್ಟಾಗ ಮಾತ್ರ ಸಾವನ್ನು ಪಡೆಯುತ್ತಾರೆ. ಆದುದರಿಂದ ಇವರು ಬಳಲದೆ 
ಇದ್ದಾರೆ. ಹೀಗೆಂಬ ತಿಳಿವಳಿಕೆಯು ವಿಷ್ಣುವಿಗೆ ಹೊಳೆಯಿತು. 


ವೃಥಾ ಮಯಾ ಕೃತಂ ಯುದ್ಧಂ ಶ್ರನೋ$ಯಂ ಮೇ ವೃಥಾಗತಃ । 
ಕರೋಮಿ ಚ ಕಥಂ ಯುದ್ಧಮೇವಂ ಜ್ಞಾತ್ವಾ ವಿನಿಶ್ಚಯಂ ೩೩॥ 


ಆದುದರಿಂದ ನಾನು ಇದುವರಿಗೂ ಯುದ್ಧಮಾಡಿದುದು ವ್ಯರ್ಥವಾಯಿತು. 
ಈ ನನ್ನ್ನ ಶ್ರಮವು ನಿಷ್ಟಲವಾಗಿ ಹೋಯಿತು. ವಸ್ತುಸ್ಥಿತಿಯು ಹೀಗಿರುವುದೆಂಬ 
ನಿಶ್ಚಯವನ್ನು ತಿಳಿದು ನಾನು ಹೇಗೆ ಯುದ್ಧವನ್ನು ಮಾಡಲಿ? 


ಅತೃತೇ ಚ ತಥಾ ಯುದ್ಧೇ ಕಥನೇತಾ ಗಮಿಷ್ಯತಃ | 
` ವಿನಾಶಂ ದುಃಖವೌ ನಿತ್ಯಂ ದಾನಮೌ ವರದರ್ಪಿತೌ ॥೩೪॥ 


ನಾನು ಇವರೊಡನೆ ಯುದ್ಧವನ್ನು ಮಾಡದಿದ್ದರೆ ಜೀವಿಯಿಂದ ಪಡೆದ ವರ 
ದಿಂದ ಗರ್ವಪಡುತ್ತಿರುವ, ಲೋಕಕ್ಕೆಲ್ಲ ಯಾವಾಗಲೂ ಪೀಡೆಯನ್ನುಂಟುಮಾಡು 
ತ್ತಿರುವ ಈ ರಾಕ್ಷಸರು ಹೇಗೆ ತಾನೇ ನಾಶವನ್ನು ಹೊಂದುವರು ? 


ಭಗವತ್ಯಾ ನರೋ ದತ್ತಸ್ತಯಾ ಸೋಪಿ ಚ ದುರ್ಥಟಿಃ । 
ಮರಣಂ ಚೇಚ್ಛಯಾ ಕಾಮಂ ದುಃಖತೋಷಿ ನ ವಾಂಛತಿ. ॥೩೫॥ 


ಷಡ್ಡು ಣೈಶ್ವರ್ಯದಿಂದ ಸಂಪನ್ನಳಾದ ದೇವಿಯು ಇವರಿಗೆ ಸ್ವೇಚ್ಛಾಮರಣದ 
ವರವನ್ನು ಅನುಗ್ರ ಹಿಸಿದ್ದಾಳೆ. ಇವರು ತಾವಾಗಿಯೇ ಮರಣವನ್ನು ಕೋರುವಂತಹ 
' ಸನ್ನಿವೇಶವನ್ನು ಉಂಟುಮಾಡುವುದು ಅಸಾಧ್ಯವಾಗಿದೆ. ಏಕೆಂದರೆ ಲೋಕದಲ್ಲಿ 
ಸಂಕಟಗಳಿಗೆ ಗುರಿಯಾಗಿರುವವರೂ ತಾವಾಗಿಯೇ ಸಾವನ್ನು ಕೋರುವುದಿಲ್ಲವು. 
ಇವರಾದರೋ ಉತ್ಸಾಹ, ಸಂತೋಷ, ಅಹಂಕಾರಗಳಿಂದ ಕೂಡಿದ್ದಾ ರೆ. ಆದುದ 
ರಿಂದ ಇವರು ತಾವಾಗಿಯೇ ಸಾವನ್ನು ಬಯಸುವಂತಾಗುವುದು ಅಸಂಭವವು ಎಂದು 
ತಾತ್ಸರ್ಯವು. 


ಶೋಗೆಗ್ರಸ್ತೊಆಪಿ ದೀನೋಃಪಿ ನ ಮುಮೂರ್ಷತಿ ಕಶ್ಚನ | 
ಕಥಂ ಚೇಮೌ ಮಜೋನ್ಮತ್ತೌ ಮುರ್ತುಕಾಮೌ ಭವಿಷ್ಯತಃ ॥೩೬॥ 


ಗಿತಿಳ ಸಂ. ೧. ಆ. ೯, ಡೇವೀಭಾಗನತನಹಾಪುರಾಣಿಂ 


ರೋಗಗಳಿಂದ ನರಳುತ್ತಿದ್ದರೂ ಸಂಕಟದಲ್ಲಿದ್ದರೂ, ಯಾರೂ ಸಾಯಜೀಕೆ 
ನ್ನುವುದಿಲ್ಲವು. ಈ ಈ ರಾಕ್ಷಸರಾದರೋ ಮಿತಿಮಾರಿವ ಮದವುಳ್ಳ ವರಾಗಿದ್ದಾರೆ. ಆದು 
ದರಿಂದ ಇಂಥವರು ಸಾವನ್ನು ಹೇಗೆತಾನೇ ಬಯಸುವರು ? 


ನನ್ವದ್ಯ ಶರಣಂ ಯಾಮಿ ವಿದ್ಯಾಂ ಶಕ್ತಿಂ ಸುಕಾಮದಾಂ । 
ವಿನಾ ತಯಾ ನ ಸಿಧ್ಯ 0ತಿ ಮ ಸಮ ಕ್ಬ್ರಸನ್ನ ಯಾ ॥೩೭॥ 


ಈಗ ನಾನು ಜ್ಞಾನಸ್ವರೂಪಿಣಿಯಾದ ಆದಿಶಕ್ತಿಯನ್ನು ಮಕಿಹೋಗು ತ್ತೇನೆ. 
ಆ ಮಾಯಾಶಕ್ತಿಯು ಪ್ರ ಪ್ರಸ್ತ, ಳಾಗದೆ ಇದ್ದರೆ ಜನರ ಕೋರಿಕೆಗಳು ಚೆನ್ನಾಗಿ ನೆರ 
ವೇರುವುದಿಲ್ಲವು. 


ಏವಂ ಸಂಚಿಂತ್ಯ ಮಾನಸ್ತು ಗಗನೇ ಸಂಸ್ಥಿ ತಾಂ ಶಿನಾಂ । 
ಅಪಶ್ಯ ದ ೃಗವಾಸ್ವಿಷ್ಟು ಹೂಸ ದಾರ NE ॥೩೮॥ 


ಪುಣ್ಯಶಾಲಿಯಾದ ಆ ವಿಷ್ಣುವು ಹೀಗೆ ಆಲೋಚಿಸಿ ಧ್ಯಾನಿಸುತ್ತಿರಲು, 
ಯೋಗನಿದ್ರಾಶಕ್ತಿಸ್ವರೂಪಳಾದ, ಮನಸ್ಸನ್ನು ಮೋಹಗೊಳಿಸಬಲ್ಲ ಮಂಗಳಕರ 
ಳಾದ ಜೀವಿಯನ್ನು ಆಕಾಶದಲ್ಲಿ ದಯಮಾಡಿರುವುದನ್ನು ಕಂಡನು. | 


ಕೃತಾಂಜಲಿರಮೇಯಾತ್ಮಾ ತಾಂಚೆ ಚ ತುಷ್ಟಾವ ಯೋಗವಿತ್‌ | 
ವಿನಾಶಾರ್ಥಂ ತಯೋಸ್ಟ್ಪ ಸತ್ರ Ep ಭುವನೇಶ್ವ ರೀಂo nan 


ಧ್ಯಾನಕ್ರಮವನ್ನು ಬಲ್ಲ ಸಾಮಾನ್ಯ ಜನರಿಂದ ತಿಳಿಯಲು ಅಸಾ ಸಾಧ್ಯನಾದ 
ಆ ವಿಷ್ಣುವು ಭಕ್ತರ ಕೋರಿಕೆಗಳನ್ನು ಸಲ್ಲಿಸುವ, ಪ್ರಪಂಚಕ್ಕೆಲ್ಲ ಸ ಸ್ವಾಮಿನಿಯಾದ, 
ಭುವನೇಶ್ವರೀ ಎಂದು ಪ್ರಸಿದ್ಧಳಾಗಿರುವ ಆ ದೇವಿಯನ್ನು ಅಲ್ಲಿ ಆ ರಾಕ್ಷಸರ 
ಸಂಹಾರಕ್ಕೋಸ್ಕರ ಸ್ತೋತ್ರಮಾಡಿ ಸಂತೋಷಪಡಿಸಿದನು. ಸತ್ತ್ವರಜಸ್ತಮಸ್‌ 
ಎಂಬ ಮೂರು ಗುಣಗಳ ಸಾಮ್ಯಾವಸ್ಥೆಗೆ ಮಹಾಮಾಯ, ಸರಾಪ್ರಕೃತ್ತಿ ಎಂದೂ 
ಹೆಸರು. ಅದು ಪರಬ್ರಹ್ಮವಸ್ತುವಿಗೆ ಉಪಾಧಿರೂಪವಾದೆ ಆದಿಶಕ್ತಿಯ. ಈ 
ಶಕ್ತಿಯೇ ಸಂಹಾರಕಾರ್ಯವನ್ನು ನೆರವೇರಿಸುವಾಗ ತಮೋಗುಣವು ಪ್ರಧಾನವಾಗಿ 
ಮುಂದಾಗಿರುತ್ತದೆ. ಆದುದರಿಂದ ಈ ಮಹಾಕಾಳಿಯೇ ಭುವನೇಶ್ವರೀ ಎಂದು 
ಹೇಳಿದೆ. 


ಸ್ವಂ. ೧. ಆ. ೯. ವಿಷ್ಣುಕೃತದೇನೀಸ್ತೋತ್ರ ದಿತಿ 


॥ ನಿಷ್ಣುರುವಾಚ ॥ 
ನಮೋ ದೇನಿ ಮಹಾಮಾಯೇ ಸೃಸ್ಟಿಸಂಹಾರಕಾರಿಣಿ | 
ಅನಾದಿನಿಧನೇ ಚಂಡಿ ಭುಕ್ತಿಮುಕ್ತಿ ಪ್ರದೇ ಶಿವೇ nv on 


ವಿಷ್ಣುವು ಈ ರೀತಿ ಸ್ತೋತ್ರ ಮಾಡಿದನು ಎಲ್ಲರಲ್ಲೂ ವ್ಯಾಪಿಸಿರುವ 
ಮೂಲಾವಿದ್ಯಾರೂಪಳಾದ, ಈ ಪ್ರಪಂಚವೆಲ್ಲವನ್ನೂ ಸೃಷ್ಟಿಸುವುದು, ಅದರ ಕಾರ್ಯ 
ವಾದಮೇಲೆ ಅದನ್ನು ಉಪಸಂಹರಿಸುವುದು ಮುಂತಾದ ಕಾರ್ಯಗಳನ್ನು ನೆರವೇರಿ 
ಸುವ, ಮೊದಲುತುದಿಗಳಿಲ್ಲದೆ ನಿತ್ಯಳಾದ, ಮಾಡಿದ ಸಂಕಲ್ಪವನ್ನು ಬಿಡದೆ ಸಾಧಿ 
ಸುವ, ಇಹಪರ ಸೌಖ್ಯಗಳನ್ನೂ ಮೋಕ್ಷವನ್ನೂ ಅನುಗ್ರ ಹಿಸಬಲ್ಲ, ಮಂಗಳಕರಳಾದ, 
ಓ ದೇವಿಯೇ ನಿನಗೆ ನಮಸ್ಕಾರವು. 


ನ ತೇ ರೂಪಂ ನಿಜಾನಾಮಿ ಸಗುಣಂ ನಿರ್ಗುಣಂ ತಥಾ । 
ಚರಿತ್ರಾಣಿ ಕುತೋ ದೇವಿ ಸಂಖ್ಯಾತೀತಾನಿ ಯಾನಿ ತೇ ॥೪೧॥ 


ಓ ತಾಯಿಯೇ, ನಿನ್ನ ಗುಣಗಳಿಂದ ಕೂಡಿರುವ ವ್ಯಾವಹಾರಿಕ ರೂಪ 
ವನ್ನೂ ಹಾಗೆಯೇ ಗುಣಸಂಪರ್ಕವಿಲ್ಲದ ಪಾರಮಾರ್ಥಿಕವಾದ ರೂಪವನ್ನೂ, 
ನಾನು ಚೆನ್ನಾಗಿ 'ತಿಳಿಯಲಾರೆನು. ಹೀಗಿರುವಾಗ ಎಣಿಕೆಗೆ ನಿಲುಕದಷ್ಟು ಹೆಚ್ಚಾ 
ಗಿರುವ ನಿನ್ನ ಚರಿತ್ರೆಗಳನ್ನು ನಾನು ಹೇಗೆ ತಾನೇ ಸಮಗ್ರವಾಗಿ ತಿಳಿದೇನು? 


ಅನುಭೂತೋ ಮಯಾ ತೇಂದ್ಯ ಪ್ರಭಾನಶ್ಚಾತಿದುರ್ಫಟಃ । 
ಯದಹಂ ನಿದ್ರಯಾ ಲೀನಃ ಸಂಜಾತೋಸ್ಮಿ ನಿಜೇತನಃ ॥೪೨॥ 


ಬೇರೆ ಯಾರಲ್ಲಿಯೂ ಕಾಣಬರದೇ ಇರುವ ನಿನ್ನ ಮಹಿಮೆಯನ್ನು ಈಗ 
ನಾನು ಮನಗಂಡೆನು. ಏಕೆಂದರೆ ಆ ಮಹಿಮೆಯ ಪ್ರಭಾವದಿಂದ ನಾನೂ ನಿದ್ದೆ 
ಕವಿದು ಚಟುವಟಕೆ ಇಲ್ಲದವನಾಗಿದ್ದೆನು. 


ಬ್ರಹ್ಮಣಾ ಚಾತಿಯತ್ತ್ನೇನ ಜೋಧಿತೋಃಸಿ ಪುನಃಪುನಃ । 
. ನ ಪ್ರಬುದ್ಧಃ ಸರ್ವಥಾಹಂ ಸಂಕೋಚಿತಷಡಿಂದ್ರಿಯಃ ೪೩ 


ಬ್ರಹ್ಮನು ತುಂಬಾ ಪ್ರಯತ್ನದಿಂದ ಬಾರಿಬಾರಿಗೂ ನನ್ನನ್ನು ಎಚ್ಚರಗೊಳಿ 
ಸಿದರೂ ನನ್ನ ಐದು ಜ್ಞಾನೇಂದ್ರಿಯಗಳೂ ಮನಸ್ಸೂ ಅಡಗಿರಲು ಸ್ವಲ್ಪವೂ 
ಎಚ್ಚರಚಟುವಟಕೆಗಳನ್ನು ಪಡೆಯಲಾರಜಿಹೋದೆನು. 

9 


ರಿಷಿ ಸಂ. ೧. ಅ. ೯. ದೇಪೀಭಾಗವತಮಹಾಪುರಾಣಂ 


1 
ಅಚೇತನತ್ವಂ ಸಂಪ್ರಾಪ್ತಃ ಪ್ರಭಾವಾತ್ರವ ಚಾಂಬಿಕೇ । 
ತ್ವಯಾ ಮುಕ್ತಃ ಪ್ರಬುದ್ಧೋ$ಹಂ ಯುದ್ಧಂ ಚ ಬಹುಧಾ ಕೃತಂ ॥೪೪॥ 


ಓ ತಾಯಿಯೇ, ನಿನ್ನ್ನ ಮಹಿಮೆಯಿಂದಲೇ ನಾನೂ ಚೈತನ್ಯವಿಲ್ಲದೆ ಜಡ 
ನಾಗಿದ್ದೆನು. ಆ ಮೇಲೆ ಬಹುಕಾಲದವರೆಗೂ ನಾನಾ ಬಗೆಯಾಗಿ ಯುದ್ಧವನ್ನೂ 
ಮಾಡಿದೆನು. ಕವಿದಿದ್ದ ಅಜ್ಞಾನವು ನಿನ್ನ ಅನುಗ್ರಹದಿಂದ ಬಿಟ್ಟುಹೋಗಲು ಈಗ 
ಎಚ್ಚರಗೊಂಡಿದ್ದೇನೆ. 


ಶ್ರಾಂತೋಹಂನ ಚ ತೌ ಶ್ರಾಂತೌ ತ್ವಯಾ ದತ್ತವರೌ ನರೌ। 
ಬ್ರಹ್ಮಾಣಂ ಹಂತುಮಾಯಾತೌ ದಾನನೌ ಮದಗರ್ನಿತ್‌ ॥೪೫॥ 


ನಾನು ಯುದ್ಧಮಾಡಿದ ಆಯಾಸದಿಂದ ಬಳಲಿದ್ದೇನೆ. ಈ ಗಟ್ಟಿಗರಾದ 
ರಾಕ್ಷಸರು ಮಾತ್ರ ನೀನು ಅನುಗ್ರಹಿಸಿರುವ ವರದ ಮಹಿಮೆಯಿಂದ ಬಳಲದೆ 
ಇದ್ದಾರೆ. ಮತ್ತು ಈ ರಾಕ್ಷಸರು ಬಲದಿಂದ ಅಹಂಕಾರಪಡುತ್ತಾ ಬ್ರಹ್ಮನನ್ನು 
ಕೊಲ್ಲಲು ಬಂದಿರುತ್ತಾರೆ. 


ಆಹೂತೌ ಚ ಮಯಾ ಕಾಮಂ ದ್ವಂದ್ವಯುದ್ಧಾಯ ಮಾನದೇ । 
ಕೃತಂ ಯುದ್ಧಂ ಮಹಾಘೋರಂ ಮಯಾ ತಾಭ್ಯಾಂ ಮಹಾರ್ಣವೇ ॥೪೬॥ 


ನನ್ನ ಮಾನವನ್ನು ಕಾಪಾಡಿ ಗೌರವವನ್ನುಂಟುಮಾಡಬಲ್ಲ ದೇವಿಯೇ, ನಾನು 
ಅವರನ್ನು ಬಾಹುಯುದ್ಧ (ಜಟ್ಟಿಯ ಕಾಳಗ) ಕ್ಸ ಒಪ್ಪಿ ಕರೆದೆನು. ಮತ್ತು ಅವರೊ 
ಡನೆ ನಾನು ಮಲ್ಲಯುದ್ದ ವನ್ನು ಆ ದೊಡ್ಡ ಸಾಗರದಲ್ಲಿ ತುಂಬ ಭಯಂಕರವಾಗಿರು 
ವಂತೆ ಮಾಡಿದೆನು. ಆರೂ ನಾನೇ ಬಳಲಿಜಿನೇ ಹೊರತು ಇವರು ಇ 
ಬಳಲಲೂ ಇಲ್ಲವು. ಆದುದರಿಂದ ಓ ತಾಯಿಯೇ, 


ಮರಣೇ ವರದಾನಂ ತೇ ತತೋ ಜ್ಞಾತಂ ಮಹಾದ್ಭುತಂ । 
ಜ್ಞಾತ್ವಾಹಂ ಶರಣಂ ಪ್ರಾಪ್ತಸ್ತ್ಯಾಮುದ್ಯ ಶರಣಪ್ರದಾಂ ॥೪೭॥ 


ಈ ರಾಕ್ಷಸರಿಗೆ ಅವರ ಸಾವಿನ ವಿಷಯದಲ್ಲಿ ನೀನು ಸ್ವೇಚ್ಛಾಮರಣದ ವರ 
ವನ್ನು ಅನುಗ್ರಹಿಸಿರುವೆ ಎಂಬ ಆಶ್ಚರ್ಯಕರವಾದ ಅಂಶವನ್ನು ಆಮೇಲೆ ಊಹಿಸಿ 
ತಿಳಿದೆನು. ಇದನ್ನು ತಿಳಿದು ಈಗ ನಾನು ಮರೆಹೊಕ್ಕವರಿಗೆ ರಕ್ಷಣೆಯನ್ನು ನೀಡುವ 
ನಿನ್ನನ್ನು ರಕ್ಷಣೆಗಾಗಿ ಪಡೆದಿದ್ದೇನೆ. 


ಸ್ಯಂ. ೧೮. ೯. ವಿಷ್ಣು ಕೃತದೇನೀ ಪ್ರಾರ್ಥನೆ ೧ಿಶ್ನಿಗಿ 


ಸಾಹಾಯ್ಯಂ ಕುರು ಮೇ ಮಾತಃ ಖಿನ್ನೊೋಆಹಂ ಯುದ್ಧಕರ್ಮಣಾ। 
ದೃಷ್ಟ್‌ ತೌ ವರದಾನೇನ ತವ ದೇವಾರ್ತಿನಾಶನೇ ॥೪೮॥ 


ಓ ತಾಯಿಯೇ, ದಯವಿಟ್ಟು ನನಗೆ ಸಹಾಯವನ್ನು ಮಾಡು. ಯುದ್ಧ 
ಕಾರ್ಯವನ್ನು ಇದುವರೆಗೂ ನಡೆಯಿಸಿ ಬಳಲಿ ವಿಷಾದಪಟ್ಟರುತ್ತೇನೆ. ದೇವತೆಗಳ 
ಸಂಕಟಗಳನ್ನು ಪರಿಹರಿಸುವ ಓ ದೇವಿಯೇ, ನೀನು ವರವನ್ನು ದಯಪಾಲಿಸಿರುವುದ 
ರಿಂದ ಆ ರಾಕ್ಷಸರು ಅಹಂಕಾರದಿಂದ ಮೆರೆಯುತ್ತಿದಾರೆ. 


ಹಂತುಂ ಮಾಮುದ್ಯತೌ ಪಾಷಾ 8೦ ಕರೋಮಿ ಕ್ವ ಯಾಮಿ ಚ | 
ಇತ್ಯುಕ್ತಾ ಸಾ ತದಾ ದೇವೀ ಸ್ಮಿತಪೂರ್ವಮುವಾಚ ಹ ॥೪೯॥ 


ಈ ಪಾಪಿಗಳು ನನ್ನನ್ನೂ ಕೊಲ್ಲಲು ಪ್ರಯತ್ನಮಾಡಿದ್ದಾರೆ. ನಾನು ಏನನ್ನು 
ಮಾಡಲಿ ? ಎಲ್ಲಿಗೆ ಹೋಗಲಿ ? ಹೀಗೆಂದು ವಿಷ್ಣುವು ಹೇಳುತ್ತಿರಲು ಆಗ ದೇವಿಯು 
ಮಂದಹಾಸದಿಂದ ಈ ಮಾತನ್ನು ಹೇಳಿದಳು. 


ಪ್ರಣಮಂತಂ ಜಗನ್ನಾಥಂ ವಾಸುದೇವಂ ಸನಾತನಂ । 
ದೇವದೇವ ಹರೇ ವಿಷ್ಣೋ ಕುರು ಯುದ್ಧಂ ಪುನಃ ಸ್ವಯಂ ॥೫೦॥ 


ಹೀಗೆ ನಿಜ್ಞಾಪಿಸಿ ನಮಸ್ಕರಿಸುತ್ತಿರುವ, ಈ ಜಗತ್ತಿಗೆ ಒಡೆಯನಾದ, ನಿತ್ಯ 
ನಾದ, ವಸುದೇವನ ಮಗನಾದ ವಿಷ್ಣುವನ್ನು ಕುರಿತು ದೇವಿಯು ದೇವತೆಗಳಿಗೆ 
ಅಧಿಪತಿಯಾದ ಭಕ್ತರ ಪಾಪಗಳನ್ನು ಪರಿಹರಿಸಿ ಕಾಪಾಡುವ, ಎಲ್ಲೆಡೆಗಳಲ್ಲೂ 
ವ್ಯಾಪಿಸಿರುವ ವಿಷ್ಣುವೇ, ನೀನಾಗಿಯೇ ಯುದ್ಧವನ್ನು ಈಗ ಪುನಃ ಮಾಡು. 


ವಂಚಯಿತ್ವಾ ತ್ವಿಮೌ ಶೂರಾ ಹಂತನ್ಯೌ ಚ ವಿಮೋಹಿತೌ । 
ನೋಹಯಿಷ್ಯಾಮ್ಯಹಂ ನೂನಂ ದಾನವೌ `ವಕ್ರಯಾ ದೃಶಾ ॥೫೧॥ 


ಹ ವಿಷ್ಣುವೇ, ಈ ರಾಕ್ಷಸರನ್ನು ಮೋಸಮಾಡಿ ಮೋಹಗೊಳಿಸಿ ಸಂಹರಿಸ 
ಬೇಕು. ಆದುದರಿಂದ ನಾನು ಇವರನ್ನು ನನ್ನ ಕೊಂಕಾದ ಕುಡಿನೋಟದಿಂದ 
ಖಂಡಿತವಾಗಿ ಮಂಕುಗೊಳಿಸುತ್ತೇನೆ. 


ಜಹಿ ನಾರಾಯಣಾಶು ತ್ವಂ ಮಮ ಮಾಯಾನಿಮೋಹಿತ್‌ । 


ಒತಿತ ಸ್ಯಂ. ೧. ಆ. ೯. ದೇವೀಭಾಗವತಮಹಾಪುರಾಣರಿ 


ಓ ನಾರಾಯಣನೇ, ನನ್ನ ಮಹಾಮಾಯೆಯಿಂದ, ಎಲ್ಲರಲ್ಲೂ ವ್ಯಾಪಿಸಿರುವ 
ಮೂಲಭೂತವಾದ ಅಜ್ಞಾನದ ಮಹಿಮೆಯಿಂದ, ಮೋಹಗೊಂಡಿರುವ ಈ ರಾಕ್ಷಸ 
ರನ್ನು ಜಾಗ್ರತೆಯಾಗಿ ನೀನು ಸಂಹರಿಸು. 


॥ ಸೂತ ಉವಾಚ ॥ 


ತಚ್ಛ್ರುತ್ವಾ ವಚನಂ ವಿಷ್ಣುಸ್ತಸ್ಯಾಃ ಪ್ರೀತಿರಸಾನ್ವಿತಂ ॥೫೨॥ 
ಸಂಗ್ರಾಮಸ್ಸ ಲಮಾಸಾದ್ಯ ತಸೌ ತತ್ರ ಮಹಾರ್ಣವೇ । 
ಲ [2 ಜ್ರ ಇ ಖು 


ಸೂತನು ಹೇಳಿದನು--ದೇವಿಯು ವಿಶ್ವಾಸಪೂರ್ವಕವಾಗಿ ಹೇಳಿದ ಆ 
ಮಾತನ್ನು ವಿಷ್ಣುವು ಕೇಳಿ ಆ ಮಹಾಸಾಗರದಲ್ಲಿನ ಯುದ್ಧಾಂಗಣಕ್ಕೆ ಬಂದು ನಿಂತನು. 


ತದಾಯಾತಾ ಚ ತೌ ಧೀರೌ ಯುದ್ಧ ಕಾಮಾ ಮಹಾಬಲೌ ॥೫೩॥ 


ಆಗ ತುಂಬ ಶಕ್ತಿಯುಳ್ಳವರಾದ ಗಟ್ಟಿಗರಾಡ ಆ ರಾಕ್ಷಸರು ಯುದ್ಧವನ್ನು 
ಬಯಸುವವರಾಗಿ ಅಲ್ಲಿಗೆ ಬಂದರು. 


ವೀಕ್ಷ್ಯ ವಿಷ್ಣುಂ ಸ್ಥಿತಂ ತತ್ರ ಹರ್ಷಯುಕ್ಕ್‌ಾ ಬಭೂವತುಃ । 
ತಿಷ್ಕ ತಿಷ್ಠ ಮಹಾಕಾಮ ಕುರು ಯುದ್ಧಂ ಚತುರ್ಭುಜ 1೫೪॥ 


ಅವರು ಅಲ್ಲಿಗೆ ಬಂದಿದ್ದ ವಿಷ್ಣುವನ್ನು ನೋಡಿ ಸಂತೋಷಗೊಂಡರು, ಮತ್ತು 
ಹೀಗೆ ಹೇಳಿದರು ನಾಲ್ಪು ತೋಳುಗಳುಳ್ಳ, ಹಿರಿಯಾಸೆಯಿಂದ ಕೂಡಿದ ವಿಷ್ಣುವೇ, 
ನಿಲ್ಲು ನಿಲ್ಲು ಯುದ್ಧವನ್ನು ಮಾಡು. 


ದೈನಾಧೀನ್‌ ನಿದಿತ್ವಾದ್ಯ ನೂನಂ ಜಯಪರಾಜಯಯಾ । 
ಸಬಲೋಃಜಯಮಾಸ್ನೋತಿ ಬೈವಾಜ್ನಯತಿ ದುರ್ಬಲಃ ॥೫೫॥ 


ನಿಜವಾಗಿಯೂ ಗೆಲವುಸೋಲುಗಳು, ಅದ್ಭಷ್ಟವನ್ನ ನುಸರಿಸಿ ಅಥವಾ 
ಜನ್ಮಾಂತರದಲ್ಲಿ ಮಾಡಿದ ಕರ್ಮಕ್ಕೆ ಅನುಸಾರವಾಗಿ, ಆಗುತ್ತವೆಂಬುದನ್ನು 
ಗಮನಿಸು. ಶಕ್ತಿಯುಳ್ಳವನೂ ದುರದೃಷ್ಟದಿಂದ ಸೋಲನ್ನು ಪಡೆಯುವುದುಂಟು. 
ಹಾಗೆಯೇ ಶಕ್ತಿ ಇಲ್ಲದವನೂ ಪುಣ್ಯಶಾಲಿಯಾಗಿದ್ದರೆ ಜಯಿಸುವುದುಂಟು. 


ಸ್ಯ ೦. ೧. ಅ. ೯ ಧರ್ಮ ಯುದ್ಧ ದ ರೀತಿನೀತಿಗಳು ೧೩೩ 


ಸರ್ವಫೈ ವ ನ ಕೆರ್ತವ್ಯೌ ಹರ್ಷಶೋಕ್‌ ಮಹಾತ್ಮನಾ 
ಪುರಾ ನೈ ಬಹವೋ ಬ ತ್ಯಾ ಜಿತಾ ದಾನವವೈರಿಣಾ ॥೫೬॥ 


ಅಧುನಾ ಚಾನಯೋಃ ಸಾರ್ಧಂ ಯುಧ್ಯಮಾನಃ ಪರಾಜಿತಃ ॥ 


ಗಟ್ಟಿಯಾದ ಮನಸ್ಸುಳ್ಳ ಧೀರನು ಗೆಲುವಿನಿಂದ ಸಂತೋಷವನ್ನೂ ಸೋಲಿ 
ನಿಂದ ದುಃಖವನ್ನೂ ಪಡೆಯಬಾರದು. ಪೂರ್ವಕಾಲದಲ್ಲಿ ರಾಕ್ಷಸರಿಗೆ ಶತ್ರುವಾದ 
ಇಂದ್ರ ಮುಂತಾದ ದೇವತೆಗಳಿಂದ ಬಹುಜನ ರಾಕ್ಷಸರು ಜಯಿಸಲ್ಪ ಬೃದ್ದಾರೆ. ಈಗ 
ಲಾದರೋ ಈ ನಮ್ಮೊಡನೆ ಯುದ್ಧಮಾಡುತ್ತಿರುವ ವಿಷ್ಣುವು ಸೋಲಿನಲ್ಪಟ್ಟರುತ್ತಾನೆ. 


॥ ಸೂತ ಉವಾಚ ॥ 
ಇತ್ಯುಕ್ತ್ವಾ ತೌ ಮಹಾಜಾಹೂ ಯುದ್ಧಾಯ ಸಮುಪಸ್ಥಿತೌ ॥೫೭॥ 


ನೀಕ್ಷ್ಯನಿಷ್ಣುರ್ಜಘಾನಾಶು ಮುಷ್ಟಿನಾದ್ಭುತಕರ್ಮಣಾ । 
ತಾವಸ್ಯತಿಬಲೋನ್ಮತ್ತ್‌ ಜಫ್ಲತುರ್ಮುಸ್ಟಿನಾ ಹರಿಮ್‌ ॥೫೮॥ 


ಸೂತನು ಹೇಳಿದನು ಹೆಚ್ಚಾದ ತೋಳಿನ ಬಲವುಳ್ಳ ಆ ರಾಕ್ಷಸರು ಹೀಗೆಂದು 
ಹೇಳಿ ಕಾಳಗಕ್ಕೆ ಬಂದರು. ಅವರನ್ನು ನೋಡಿ ವಿಷ್ಣುವು ಆಶ್ಚರ್ಯಕರವಾದ ಪರಿ 
ಣಾಮವನ್ನುಂಟುಮಾಡುವ ತನ್ನ ಮುಷ್ಟಿಯಿಂದ ಗುದ್ದಿದನು. ಹೆಚ್ಚಾದ ಶಕ್ತಿಯಿಂದ 
ತುಂಬ ಮದಿಸಿದ್ದ ಆ ರಾಕ್ಷಸರೂ ತಮ್ಮ ಮುಸ್ಟಿಗಳಿಂದ ವಿಷ್ಣುವನ್ನು ಹೊಡೆದರು. 


ಏವಂ ಪರಸ್ಪರಂ ಜಾತಂ ಯುದ್ಧಂ ಪರಮದಾರುಣಂ । 

ಯುಧ್ಯಮಾನೌ ಮಹಾವೀರ್ಯೌ ದೃಷ್ಟ್ವಾ ನಾರಾಯಣ ಸ್ತೆ ದಾ ೫೯ ॥ 

ಅಸಶ್ಯತ್ಸ ಮುಖಂ ದೇವ್ಯಾಃ ಕೃತ್ವಾ ದೀನಾಂ ದೃಶಂ ಹರಿಃ । 

ಈ ರೀತಿಯಲ್ಲಿ ಅವರಿಗೆ ಅನ್ಯೋನ್ಯವಾಗಿ ಭಯಂಕರವಾದ ಯುದ್ಧವು ಆರಂ 
ಭವಾಯಿತು. ಆಗ ನಾರಾಯಣನು ಕಾಳಗವಾಡುತ್ತಿರುವ ತುಂಬ ಗಟ್ಟಿಗರಾದ ಆ 
ರಾಕ್ಷಸರನ್ನು ನೋಡಿ ಕನಿಕರವನ್ನುಂಟುಮಾಡುವ ನೋಟದಿಂದ ದೇವಿಯ ಮುಖ 
ವನ್ನು ಮರುಕವುಂಟಾಗುವಂತೆ ನೋಡಿದನು. 


॥ ಸೂತ ಉವಾಚ ॥ 
ತಂ ವೀಕ್ಷ್ಯ ತಾದೃಶಂ ವಿಷ್ಣುಂ ಕರುಣಾರಸಸಂಯುತಂ ॥೬೦॥ 


೧೩೪ ಸ್ಕಂ. ೧೮೬. ೯. ದೇನೀಭಾಗವತಮಹಾಪುರಾಣಂ 


ಜಹಾಸಾತೀವ ತಾಮ್ರಾಕ್ಷೀ ನೀಕ್ಷಮಾಣಾ ತದಾಸುರೌ । 
ತೌ ಜಘಾನ ಕೆಬಾಸ್ಸೈಶ್ಚ ಕಾಮಬಾಹೈರಿವಾಪರೈಃ N&O 


ಕನಿಕರಭಾವವನ್ನು ಎಬ್ಬಿಸುವ ಅಂತಹ ಸ್ಥಿತಿಯಲ್ಲಿದ್ದ ಆ ವಿಷ್ಣುವನ್ನು 
ದೇವಿಯು ನೋಡಿದಳು ಮತ್ತು ಹೆಚ್ಚಾಗಿ ಕೆಂಪಾದ ಕಣ್ಣುಳ್ಳವಳಾಗಿ ಆ ರಾಕ್ಷಸರನ್ನು 
ನೋಡುತ್ತ ನಕ್ಕಳು. ಅಲ್ಲದೆ, ಮನ್ಮಥನ ಬೇರೆ ಬಾಣಗಳೋ ಎನ್ನುವಂತಿದ್ದ ತನ್ನ 
ಕಡೆಗಣ್ಣಿನ ಕುಡಿನೋಟಗಳಿಂದ ಆ ರಾಕ್ಷಸರನ್ನು ಹೊಡೆಯುವಂತೆ ನೋಡಿದಳು. 


ಮಂದಸ್ಮಿತಯುತೈಃ ಕಾಮಪ್ರೇಮಭಾವಯುತೈರನು । 
ದೃಷ್ಟ್ವಾ ಮುಮುಹತುಃ ಪಾಷಾ ದೇವ್ಯಾ ವಕ್ರ ನಿಲೋಕನಂ ॥೬೨॥ 


ಮುಗುಳುನಗೆಯಿಂದ ಕೂಡಿದ್ದ ಕಾಮ್ಕ ಅನುರಾಗ ಈ ಭಾವಗಳನ್ನು ಸೂಚಿ 
ಸುವಂತಿದ್ದ, ಆ ದೇವಿಯ ಕೊಂಕಾದ ನೋಟವನ್ನು ಆ ರಾಕ್ಷಸರು ಗಮನಸ್ಕಿ ಫಲ 
ವನ್ನು ಕೊಡಲು. ಆರಂಭಿಸಿದ್ದ ಜನ್ಮಾಂತರದ ಪಾಪವುಳ್ಳವರಾಗಿದ್ದು ದರಿಂದ, ಮೋಹ 
ಗೊಂಡರು. | 

ವಿಶೇಷಮಿತಿ ಮನ್ವಾನೌ ಕಾಮಜಾಣಾತಿಪೀಡಿತೌ । 

ನೀಕ್ಸ್ಯಮಾಣ್‌ೌ ಸ್ಥಿತೌ ತತ್ರ ತಾಂ ದೇನೀಂ ನಿಶದಪ್ರಭಾಂ ॥೬೩॥ 


ತಿಳಿಯಾದ ಮೈಬೆಳಕುಳ್ಳ ಆ ದೇವಿಯನ್ನು ಆ ರಾಕ್ಷಸರು ನೋಡಿ ಇದೇನೋ 
ಒಂದು ಅಸಾಧಾರಣವಾದ ವ್ಯಕ್ತಿಯು ಎಂದು ತಿಳಿಯುವವರಾಗಿ ಮನ್ಮಥನ ಬಾಣಗಳ 
ಏಟಿನಿಂದ ನೊಂದವರಾಗಿ ಅವಳನ್ನು ಕಾಮಿಸಿ ನೋಡುತ್ತಾ ಅಲ್ಲಿಯೇ ನಿಂತರು. 


ಹರಿಣಾಪಿ ಚ ತದ್ದೃಷ್ಟಂ ದೇವ್ಯಾಸ್ತತ್ರ ಚಿಕೀರ್ಷಿತಂ । 
ನೋಹಿತೌ ತೌ ಪರಿಜ್ಞಾಯ ಭಗವಾನ್‌ ಕಾರ್ಯವಿತ್ರಮಃ ॥೬೪॥ 


ದೇವಿಯು ಮಾಡಬಯಸಿದ್ದ ಆ ವ್ಯಾಪಾರವನ್ನು ವಿಷ್ಣುವು ಮನಗಂಡನು. 
ಕಾರ್ಯಗಳನ್ನು ಹೇಗೆ ನೆರವೇರಿಸಬೇಕೆಂಬುದನ್ನು ತಿಳಿಯಬಲ್ಲವರಲ್ಲಿ ಉತ್ತಮನಾದ 
ಮಹಾಮಹಿಮಶಾಲಿಯಾದ ವಿಷ್ಣುವು ಆ ರಾಕ್ಷಸರು ದೇವಿಯ ಮೋಹಪಾಶಕ್ಕೆ 
ಒಳಗಾದರೆಂಬುದನ್ನು ತಿಳಿದು, 


ಉವಾಚ ಶೌ ಹಸನ್‌ ಶ್ಲಶ್ಸಂ ಮೇಘಗಂಭೀರಯಾ ಗಿರಾ । 
ವರಂ ನರಯತಾಂ ನೀರ್‌ ಯುನಯೋರ್ಯೋೋಭಿವಾಂಛಿತಃ ॥೬೫॥ 


ಸ್ಕಂ.`೧. ಆ. ೯. ಮಧುಕ್ಕೆ ಬಭನೋಹನ ೧೩೫ 


ಮುಗುಳುನಗೆಯಿಂದ ಕೂಡಿದವನಾಗಿ ಮೋಡದ ಗುಡುಗಿನಂತೆ ಗಂಭೀರ 
ವಾದ ಧ್ವನಿಯಿಂದ ಅವರನ್ನು ಕುರಿತು ಹೀಗೆ ಹೇಳಿದನು. ಎಲ್ಫೈ, ಪರಾಕ್ರಮಿಗಳಾದ 
ರಾಕ್ಷಸರೇ ನಿಮಗೆ ಇಷ್ಟವಾದ ಕೋರಿಕೆಯನ್ನು ಕೇಳಿರಿ. 


ದದಾಮಿ ಸರಮಪ್ರೀತೋ ಯುದ್ಧೇನ ಯುನಯೋಃ ಕಲ | 
ದಾನವಾ ಬಹವೋ ದೃಷ್ಟಾ ಯುಧ್ಯಮಾನಾ ಮಯಾ ಪುರಾ ॥೬೬॥ 


ಯುವಯೋಃ ಸದೃಶಃ ಕೋಪಿ ನ ದೃಷ್ಟೋ ನಚನೈ ಶ್ರುತಃ | 


ನಿಮ್ಮ ಯುದ್ಧದ ರೀತಿನೀತಿಗಳಿಂದ ನಾನು ತುಂಬ ಸಂತೋಷಪಟ್ಟಿ ದ್ದೇನೆ. 
ಆದುದರಿಂದ ನಿಮ್ಮ ಕೋರಿಕೆಯನ್ನು ಸಲ್ಲಿಸುತ್ತೇನೆ. ಹಿಂದೆ ನಾನು ಅನೇಕರಾಕ್ಷಸ 
ರೊಡನೆ ಯುದ್ಧವನ್ನು ಮಾಡಿ ನೋಡಿದ್ದೇನೆ. ಆದರೆ ನಿಮ್ಮಂತಹ ಯುದ್ಧವೀರರನ್ನು 
ನೋಡಲಿಲ್ಲವು, ಕೇಳಿಯೂ ಇಲ್ಲವು. 


'  ತೆಸ್ಮಾತ್ತುಷ್ಪೊಆಸ್ಮಿ ಕಾಮಂ ವೈ ನಿಸ್ತುಲೇನ ಬಲೇನ ಚ ॥೬೭॥ 
ಭ್ರಾತ್ರೋಶ್ವ ವಾಂಛಿತಂ ಕಾಮಂ ಪ್ರಯಚ್ಛಾಮಿ ಮಹಾಬಲೌ | 


ಹೆಚ್ಚಾದ ಸಾಮಥಣ್ಯವುಳ್ಳ ರಾಕ್ಷಸರ, ಸಹೋದರರಾದ ನಿಮ್ಮ ಸಾಟ 
ಇಲ್ಲದ ಶಕ್ತಿಶೌರ್ಯಗಳಿಂದ ತುಂಬ ಸಂತೋಷಪಟ್ಟದ್ದೇನೆ. ಆದುದರಿಂದ ನಿಮಗೆ 
ಇಷ್ಟವಾದ ವರವನ್ನು ಕೊಡಲು ಸಿದ್ಧನಾಗಿದ್ದೇನೆ. 


॥ ಸೂತ ಉವಾಚ ॥ | 


ತಚ್ಛು )ತ್ವಾ ವಚನಂ ವಿಷ್ಣೋಃ ಸಾಭಿಮಾನೌ ಸ್ಮರಾತುರೌ ॥೬೮॥ 


ನೀಕ್ಷಮಾಣೌ ಮಹಾಮಾಯಾಂ ಜಗದಾನಂದಕಾರಿಣೇಂ | 
ತಮೂಚತುಶ್ಚ ಕಾಮಾರ್ತಾ ನಿಷ್ಣುಂ ಕೆಮಲಲೋಚನ್‌ ॥೬೯॥ 


ವಿಷ್ಣುವಿನ ಆ ಮಾತನ್ನು ಕೇಳಿ ತಾವೇ ಹೆಚ್ಚೆಂಬ ದುರಭಿಮಾನವುಳ್ಳ, ಕಾಮ 
ಬಾಧೆಯಿಂದ ಪರವಶರಾಗಿದ್ದ, ಕಮಲದಂತೆ ವಿಸ್ತಾರವಾದ ಕಣ್ಣುಳ್ಳವರಾಗಿದ್ದ ಆ 
ರಾಕ್ಷಸರು, ಲೋಕಕ್ಕೆಲ್ಲ ಸಂತೋಷವನ್ನುಂಟುಮಾಡುವ ಮಹಾಮಾಯಾಸ್ವರೂಸ 
ಳಾದ ದೇವಿಯನ್ನು ನೋಡಿ ಕಾಮಸೀಡಿತರಾಗಿ ವಿಷ್ಣುವನ್ನು ಕುರಿತು ಹೀಗೆ 
ಹೇಳಿದರು, 


೧೩೬ ಸ್ವಂ. ೧. ಆ, ೯. ದೇನೀಭಾಗವತಮಹಾಪುರಾಣಂ 


ಹರೇ ನ ಯಾಚಕಾವಾವಾಂ ತ್ವಂ 8೦ ದಾತುಮಿಹೇಚ್ಛಸಿ | 
ದದಾವ ತುಭ್ಯಂ ದೇವೇಶ ದಾತಾರೌ ನೌ ನ ಯಾಚಕ್‌ ue oll 


ಎಲ್ಫೈ ವಿಷ್ಣುವೇ, ನಾವು ಭಿಕ್ಷೆಜೇಡುವವರಲ್ಲವು. ನೀನು ಏನನ್ನು ಕೊಡಬಯ 
ಸುತ್ತೀಯೆ?' ದೇವತೆಗಳ ಒಡೆಯನಾದ ವಿಷ್ಣುವೇ, ನಾವೇ ನಿನಗೆ ವರವನ್ನು ಕೊಡು 
ತ್ತೇವೆ. ನಾವು ನೀಡುವವರೇ ಹೊರತು ಜೇಡುವವರಲ್ಲವು. 


ಪ್ರಾರ್ಥಯ ತ್ವಂ ಹೃಷೀಕೇಶ ಮನೋಇಭಿಲಹಿತಂ ವರಂ | 
ತುಷ್ಟೌ ಸ್ವಸ್ತನ ಯುದ್ಧೇನ ವಾಸುದೇವಾದ್ಭುತೇನ ಚ ॥೭೧॥ 


ಇಂದ್ರಿಯಗಳಿಗೂ ನಿಯಾಮಕನಾದ ವಾಸುದೇವನೇ, ಆಶ್ಚರ್ಯಕರವಾದ 
ನಿನ್ನ ಯುದ್ಧದ ಕ್ರಮದಿಂದ ನಾವೂ ಸಂತೋಷಪಟ್ಟದ್ದೇವೆ. ಆದುದರಿಂದ ನಿನ್ನ 
ಮನಸ್ಸಿಗೆ ಇಷ್ಟವಾದ ವರವನ್ನು ಕೇಳಿಕೋ. 


ತಯೋಸ್ತದ್ವಚನಂ ಶ್ರುತ್ವಾ ಪ್ರತ್ಕುವಾಚ ಜನಾರ್ದನಃ । 
ಭನೇತಾಮದ್ಯ ಮೇ ತುಷ್ಪೌ ಮನು ವಧ್ಯಾವುಭಾವಪಿ ॥೭೨॥ 


ಆ ರಾಕ್ಷಸರ ಆ ಮಾತನ್ನು ಕೇಳಿ ದುಷ್ಟರನ್ನು ಸಂಹರಿಸುವ ವಿಷ್ಣುವು ಈ 
ರೀತಿಯಲ್ಲಿ ಪ್ರತ್ಯುತ್ತರವನ್ನು ಹೇಳಿದನು. ನನ್ನ ವಿಷಯದಲ್ಲಿ ನೀವು ಸಂತೋಷ 
ಪಟ್ಟರುವಿರಾದರೆ ನೀವಿಬ್ಬರೂ ನನ್ನಿಂದ ಕೊಲ್ಲಲ್ಪಡಲು ಸಾಧ್ಯವಾಗುವಂತೆ ಆಗಿರಿ 
ಎಂದು ಕೇಳಿದನು. * 


॥ ಸೂತ ಉವಾಚ ॥ 
ತಚ್ಛು ತ್ವಾ ವಚನಂ ನಿಷ್ಣೋರ್ದಾನವೌ ಚಾತಿನಿಸ್ಮಿತಾ | 
ನಂಚಿತಾವಿತಿ ಮನ್ವಾನೌ ತಸ್ಮೃತುಃ ಶೋಳಕೆಸಂಯುತಾೌ 12 ೩॥ 


ಸೂತನು ಮುಂಡೆ ಹೇಳಿದನು. ವಿಷ್ಣುವಿನ ಆ ಮಾತನ್ನು ಕೇಳಿ ಆ ಮಧು 
ಕೈಟಿಭರೆಂಬ ರಾಕ್ಷಸರು ತುಂಬ ಆಶ್ಚರ್ಯಪಟ್ಟರು. ತಾವು ಮೋಸಗೊಳಿಸಲ್ಪಟ್ಟು 
ದನ್ನು ತಿಳಿದು ಅವರು ದುಃಖಿತರಾಗಿದ್ದರು. 


ವಿಚಾರ್ಯ ಮನಸಾ ತೌ ತು ದಾನನೌ ವಿಷ್ಣುಮೂಚತುಃ । 
ಪ್ರೇಕ್ಷ್ಯ ಸರ್ವಂ ಜಲನುಯಂ ಭೊಮಿಂ ಸ್ಮಲನಿವರ್ಜಿತಾಂ ॥೭೪॥ 


ಸ್ಕಂ. ೧. ಅ ೯. ಮಧುಕೈಟಭರ ಮೋಹಕೌಶಲ ೧೩೭ 
ಆ ದಾನವರು ಮನಸ್ಸಿನಲ್ಲಿ ಉಪಾಯವನ್ನು ಆಲೋಚನೆಮಾಡಿ ಆಪ ಪ್ರದೇಶ 
ವೆಲ್ಲವೂ ನೀರಿನಿಂದ ತುಂಬಿರುವುದನ್ನೂ ನೆಲವು ಸ್ವಲ್ಪವೂ ಇಲ್ಲದಕುವುದಕ್ನೂ 
ಮನಗಂಡು ವಿಷ್ಣುವನ್ನು ಕುರಿತು ಈ ರೀತಿಯಲ್ಲಿ ಹೇಳಿದರು. 
ಹರೇ ಯೋ ಯಂ ನರೋ ದತ್ತಸ್ತ ,ಯಾ ಪೂರ್ವಂ ಜನಾರ್ದನ । 


ವ 


ಸತ್ಯನಾಗಸಿ ದೇವೇಶ ದೇಹಿ ತಂ ವಾಛಿತಂ ವರಂ ॥೭೫॥ 


ದುಷ್ಟರಿಗೆ ಶಿಕ್ಷಕನಾದ ವಿಷ್ಣುವೇ, ಮೊದಲು ನೀನು ನಮಗೆ ಒಂದು ವರವನ್ನು 
ಕೊಟ್ಟಿದ್ದಿಯಲ್ಲವೇ? ದೇವತೆಗಳಿಗೆ ಸ್ವಾಮಿಯಾದ ಹರಿಯೇ, ನೀನು ಸತ್ಯವ್ಠಾದ 
ಮಾತುಳ್ಳ ವನಾಗಿದ್ದಿ ಯೈ, ಆಡಿದ ಮಾತಿಗೆ ಜು ಯು ನಮಗೆ ಇಷ್ಟ ವಾದ 
ಆ ವರವನ್ನು ನೀನೂ ಕೊಡು. 


ನಿರ್ಜಲೇ ವಿಪುಲೇ ದೇಶೇ ಹನಸ್ವ ಮಧುಸೂದನ । 
ವಧ್ಯಾವಾನಾಂ ತು ಭವತಃ ಸತ್ಯವಾಗ್ಸವ ಮಾಧವ ॥೭೬॥ 


ನಮ್ಮ'ವಾಗ್ದಾನದಂತೆ ನಾವಾದರೋ ನಿನ್ಲಿಂದ Eni ಪಡೆಯುತ್ತೀವೆ. 
ಆದರೆ ನೀನು ಆಡಿದ ಮಾತಿನಂತೆ ನಡೆಯಬೇಕು. ಲಕ್ಷ್ಮೀಪತಿಯಾದ ವಿಷ್ಣುವೇ 
ನೀರಿಲ್ಲದೆ ಇರುವ ವಿಸ್ತಾರವಾದ ನೆಲದಲ್ಲಿ 'ನೀನು ನಮ್ಮನ್ನು ಕೊಲ್ಲಜೀಕು ಎಂದು 
ಕೇಳಿದರು. 


ಸ್ಮೃತ್ವಾ ಚಕ್ರಂ ತದಾ ವಿಷ್ಣುಸ್ತಾವುವಾಚ ಹಸನ್‌ ಹರಿಃ / 
ಹನ್ಮ್ಯದ್ಯ ನಾಂ ಮಹಾಭಾಗೌ ನಿರ್ಜಲೇ ನಿಪುಲೇ ಸ್ಮಲೇ ॥೭೭॥ 


ಳ್ಳ ವಿಷ್ಣುವು ತನ್ನ ಚಕ್ರಾಯುಧ (ಅಭಿಮಾನಿಯಾದ ಶಕ್ತಿ ದೇವತೆ)ವನ್ನು 
ಧ್ಯಾನಿಸಿ ಸ್ವಲ್ಪ ನಗುತ್ತಾ ಹೀಗೆ ಹೇಳಿದನು. ಗಟ್ಚಿಗರಾದ ರಾಕ್ಷಸರೇ, ನನ್ನಮಾತಿ 
ನಂತೆಯೇ ನಾನು ನಿಮ್ಮನ್ನು ನೀರಿಲ್ಲದ ವಿಸ್ತಾರವಾದ ನೆಲದ ಮೇಲೆಯೇ ಸಂಹರಿಸು 
ತ್ತೇನೆ. 


ಇತ್ತುಕ್ಕಾ, ದೇವದೇವೇಶ ಊರೂ ಕ್ಸ ತ್ವಾತಿನಿಸ್ತ್ರರೌ | 


$ ವಂ 


ದರ್ಶಯಾಮಾಸ ತೌ ತತ್ರ ನಿರ್ಜಲಂ ಚ ಜಲೋಪರಿ ॥೭೮॥ 


೧೩೮ ಸೈಲ ೧. ಅ. ೯. ದೇವೀಭಾಗವತಮಹಾಪುರಾಣಂ 


ದೇವತೆಗಳಿಗೂ, ಅವರ ನಾಯಕರಾದ ಇಂದ್ರ ಮುಂತಾದವರಿಗೂ ಸ್ವಾಮಿ 
ಯಾದ ವಿಷ್ಣುವು ಹೀಗೆ ಹೇಳಿ ತನ್ನ ತೊಡೆಗಳನ್ನು ದೊಡ್ಡದಾಗಿ ಏಸ್ತರಿಸಿ ನೀರಿನ 
ಮೇಲೆ ನೀರಿಲ್ಲದ ನೆಲವನ್ನು ಅವರಿಗೆ ತೋರಿಸಿದನು. 


ನಾಸ್ತ್ಯತ್ರ ವಾನವೌ ವಾರಿ ಶಿರಸೀ ಮುಂಚತಾಮಿಹ । 
ಸತ್ಯನಾಗಹಮದ್ಯೈನ ಭನಿಷ್ಕಾಮಿ ಚ ಮೌಂ ತಥಾ ॥೩೯॥ : 


ಎಲ್ಫೆ ರಾಕ್ಷಸರ ಇಲ್ಲಿ ನೀರಿಲ್ಲವು. ಇಲ್ಲಿ ನೀವು ನಿಮ್ಮ ತಲೆಗಳನ್ನು ಒನ್ಪಿಸ 
ಬಹುದು. ನಾನು ಆಡಿದ ಮಾತನ್ನು ತಪ್ಪದೆ ನಡೆಸುವೆನು. ನೀವೂ ಹಾಗೆಯೇ 
ನಿಮ್ಮ ಮಾತನ್ನು ಸತ್ಯವಾಗಿರುವಂತೆ ನಡೆಸಬೇಕು. 


ತದಾಕರ್ಣ್ಯ ವಚಸ್ತಥ್ಯಂ ನಿಚಿಂತ್ಯ ಮನಸಾ ಚ ತೌ। 
ವರ್ಧಯಾಮಾಸತುರ್ಜೇಹಂ ಯೋಜನಾನಾಂ ಸಹಸ್ರಕೆಂ ॥೮೦॥ 


ಹರಿಯ ಆ ಮಾತನ್ನು ಕೇಳಿ, ಅವನು ತನ್ನ ಮಾತನ್ನು ನಿಜವಾಗುವಂತೆ 
ನಡೆಸಿದುದನ್ನು ಮನಗಂಡು ಆ ರಾಕ್ಷಸರು ಮನಸ್ಸಿನಲ್ಲಿ ಉಪಾಯಾಂತರವನ್ನು 
ಆಲೋಚಿಸಿ ತಮ್ಮ ಶರೀರಗಳನ್ನು ಸಾವಿರಗಾವುದಗಳಷ್ಟು ದೊಡ್ಡದಾಗುವಂತೆ ಬೆಳಸಿ 
ವಿಸ್ತಾರವಾಗುವಂತೆ ಮಾಡಿದರು. 


ಭಗೆನಾನ್‌ ದ್ವಿಗುಣಂ ಚಕ್ರೇ ಜಘನಂ ವಿಸ್ಮಿತೌ ತದಾ | 
. ಶೀರ್ಷೇ ಸಂದಧತಾಂ ತತ್ರ ಜಘನೇ ಪರಮಾದ್ಭುತೇ ॥೮೧॥ 


ಮಹಾಮಹಿವಶಾಲಿಯಾದ ವಿಷ್ಣುವು, ತನ್ನ ತೊಡೆಯನ್ನೂ ಅವರ ದೇಹಗಳ 
ಎರಡರಷ್ಟು ದೊಡ್ಡದಾಗಿರುವಂತೆ ಬೆಳೆಸಿದನು. ಅದನ್ನು ನೋಡಿ ಆ ರಾಕ್ಷಸರು 
ಆಶ್ಚರ್ಯಪಟ್ಟರು ಮತ್ತು ಆಗ ತಮ್ಮ ತಲೆಗಳನ್ನು ಆ ತುಂಬ ಆಶ್ಚರ್ಯಕರವಾದ 
ಪ್ರದೇಶದಲ್ಲಿ ಒಟ್ಟಿಗೆ ಇಟ್ಟರು. 1 


ರಥಾಂಗೇನ ತದಾ ಛಿನ್ನೇ ವಿಷ್ಣುನಾ ಪ್ರಭವಿಷ್ಣುನಾ । 
ಜಘನೋಪರಿ ನೇಗೇನ ಪ್ರಕೃಷ್ಟೇ ಶಿರಸೀ ತಯೋಃ ॥೮೨॥ 


ಆಗ ಸಮರ್ಥನಾದ ವಿಷ್ಣುವು ಆ ರಾಕ್ಷಸರ ಉತ್ತಮವಾದ ತಲೆಗಳನ್ನು ತನ್ನ 
ತೊಡೆಯಮೇಲೆ ಚಕ್ರಾಯುಧದಿಂದ ಜಾಗ್ರತೆಯಾಗಿ ಕತ್ತರಿಸಿದನು. ಇದು ನಿರ್ಜಲ 


ಸ್ಕಂ. ೧. ಅ. ೯. ಮಧುಕೈಟಭರ ಸಂಹಾರವು ೧೩೯ 


' ಭೂಮಿಯು ಹೇಗೆ ಎಂಬ ಅಂಶವನ್ನು ಜೇವೀಮಾಹಾತ್ಮ್ಯ್ಯ ಅ. ೧. ಶ್ಲೋಕ ೭೭ರಲ್ಲಿ 
ವಿವರಿಸಿದೆ. 
ಗತಪ್ರಾಣೌ ತದಾ ಜಾತೌ ದಾನನೌ ಮಧುಕೈಟಭೌ । 
ಸಾಗರಃ ಸಕಲೋ ವ್ಯಾಪ್ತಸ್ತದಾ ವೆ ಮೇದಸಾ ತಯೋಃ ॥೮೩॥ 


ಜ್ರ ಎ ಗ) 


ಆಗ ಆ ಮಧುಕೈಟಭರೆಂಬ ರಾಕ್ಷಸರು ಪ್ರಾಣಹೋಗಿ ಸತ್ತರು. ಅವರ 
ಮೇದಸ್ಸಿ (ಕೊಬ್ಬಿ) ನಿಂದ ಸಮುದ್ರವೆಲ್ಲವೂ ತುಂಬಿಹೋಯಿತು. 


ಮೇದಿಸೀತಿ ತತೋ ಜಾತಂ ನಾಮ ಪೃಘ್ವಾ 58 ಸಮಂತತಃ । 
ಅಭಕ್ಷ್ಯಾ ಮೃತ್ತಿಕಾ ತೇನ ಕಾರಣೇನ ಮುನೀಶ್ವರಾಃ ॥೮೪॥ 


ಓ ಶೌನಕ ಮುಂತಾದ ಜುಸಿಶ್ರೇಷ್ಠರೇ, ಆ ಕಾರಣದಿಂದ ಈ ಭೂಮಿಗೆ 
ಎಲ್ಲೆಡೆಗಳಲ್ಲೂ ಮೇದಿನೀ ಎಂದರೆ ಮಧುಕೈಟಭರಾಕ್ಷಸರ ದೇಹದ ಮೇದೋಧಾತು 
ವಿನಿಂದ ತುಂಬಿರುವುದು ಎಂಬ ಹೆಸರು ಪ್ರಸಿದ್ಧವಾಯಿತು. ಆ ಕಾರಣದಿಂದಲೇ 
ಮಣ್ಣು ತಿನ್ನಬಾರದ ವಸ್ತುವಾಯಿತು. 


ಇತಿ ನಃ ಕಥಿತಂ ಸರ್ವಂ ಯತ್ಸೃಷ್ಟೋಸಸ್ಮಿ ಸುನಿಶ್ಚಿತಂ | 
ಮಹಾನವಿದ್ಯಾಮಹಾಮಾಯಾ ಸೇವನೀಯಾ ಸದಾ ಬುಧೈಃ. ॥೮೫॥ 


ಓ ಖುಹಿಗಳಿರಾ, ಈ ರೀತಿಯಲ್ಲಿ ನನ್ನನ್ನು ನೀವು ಕೇಳಿದ ಕಥೆಯೆಲ್ಲವನ್ನೂ 
ಸ್ಪಷ್ಟವಾಗಿ ಹೇಳಿದುದಾಯಿತು. ಆ ದೇವಿಯು ಚಿತ್‌ ಎಂದರೆ ಜ್ಞಾನಸ್ವರೂಪ 
ಳಾದುದರಿಂದ ಮಹಾವಿದ್ಯಾರೂಪಳಾಗಿದ್ದಾಳೆ. ಹಾಗೆಯೇ ದೊಡ್ಡದಾದ ಮತ್ತು 
ಸಣ್ಣದಾದ ವ್ಯವಹಾರಗಳಿಗೂ ಬೇಕಾದ ಶಕ್ತಿರೂಪಳೂ ಆದುದರಿಂದ, ಈ ಶಕ್ತಿಯು 
ಪರತತ್ತ್ವದ ಅಜ್ಞಾನದ ಪರಿಣಾಮರೂಪನಾದುದರಿಂದ, ಮಹಾಮಾಯಾಸ್ವರೂಪಳೂ 
ಆಗಿದ್ದಾಳೆ. ಇಂತಹ ದೇವಿಯನ್ನು ತಿಳಿವಳಿಕೆಯುಳ್ಳ ವಿವೇಕಿಗಳಾದ ಜನರೆಲ್ಲರೂ 
ಸೇವಿಸಬೇಕು. ಈ ವಿಷಯದಲ್ಲಿ ಹೆಚ್ಚಿನ ವಿವರಣೆಯು ದೇವೀಮಾಹಾತ್ಮ್ಯ ಅ. ೧. 
ಶ್ಲೋಕ ೪೪ರಲ್ಲಿ ದೊರೆಯುತ್ತದೆ. 


ಆರಾಧ್ಯಾ ಪರಮಾ ಶಕ್ತಿಃ ಸರ್ವೈರಪಿ ಸುರಾಸುರೈಃ । 
ನಾತಃ ಪರತರಂ ಕಿಂಚಿದಧಿಕಂ ಭುವನತ್ರಯೇ ॥೮೬॥ 


೧೪೦ ಸ್ಕಂ, ೧. ಆ. ೯. ದೇವೀಭಾಗವತಮಹಾಪುರಾಣಂ 


ಎಲ್ಲ ಕಾರ್ಯಗಳನ್ನೂ ಕೆರವೇರಿಸಬಲ್ಲ, ಎಲ್ಲಕ್ಕೆಂತಲೂ ಮಿಗಿಲಾದ ಆ ಪರಾ 
ಶಕ್ತಿರೂಪಳಾದ ದೇವಿಯನ್ನು ಎಲ್ಲರೂ | ಪೂಜಿಸಬೇಕು. ಈ ದೇವಿಗಿಂತಲೂ ಮಿಗಿ 
ಲಾದ ವಸ್ತುವು ಈ ಮೂರುಲೋಕಗಳಲ್ಲಿಯೂ ಮತ್ತೊಂದಿಲ್ಲವು. 


ಸತ್ಯಂ ಸತ್ಯಂ ಪುನಃ ಸತ್ಯಂ ವೇದಶಾಸ್ಟ್ರಾರ್ಥನಿರ್ಣಯಃ | 
ಪೂಜನೀಯಾ ಪರಾಶಕ್ತಿರ್ನಿರ್ಗುಣಾ ಸಗುಣಾಥ ನಾ ॥೮೭॥ 


ಎಲ್ಲ ವೇದಗಳ ಮತ್ತು ಶಾಸ್ತ್ರಗಳ ಮುಖ್ಯತಾತ್ಸರ್ಯದ ನಿಶ್ಚಯವು ಏನೆಂದರೆ, 
ಪಾರಮಾರ್ಥಿಕದೃಷ್ಟಿಯಿಂದ ನಿರ್ಗುಣಳಾಗಿರುವ, ಎಂದರೆ ಗುಣತ್ರ ಯದ ಪರಿಣಾಮ 
ಗಳನ್ನು ಮಾರಿ ಅವುಗಳ ಸಂಪರ್ಕವಿಲ್ಲದೆ ಇರುವ, ಸಗುಣಳಾಗಿರುವ, ಎಂದರೆ, 
ವ್ಯಾವಹಾರಿಕ ಅಥವಾ ಸಾಂಸಾರಿಕದೃಷ್ಟಿಯಿಂದ ಸತ್ತ್ವರಜಸ್ತಮಸ್‌ ಎಂಬ ಮೂರು 
ಗುಣಗಳ ಹೆಚ್ಚುಕಡಿಮೆಗಳಿಂದ ಉಂಟಾಗುವ ಪರಿಣಾಮರೂಪವಾದ ಉಪಾಧಿ, 
ಅಥವಾ ಸಾಧನದ ಧರ್ಮಗಳನ್ನೂ ಗುಣಗಳನ್ನೂ ಹೊರಹೊಮ್ಮಿಸುತ್ತಿರುವಂತೆ 
ತೋರುತ್ತಿರುವ ಪರಾಶಕ್ತಿರೂಪಳಾದ ದೇವಿಯನ್ನು ಎಲ್ಲರೂ ಇಹಪರಸುಖಗಳಿಗೂ 
ಕಡೆಗೆ ಮೋಕ್ಷರೂಪವಾದ ಶ್ರೇಯಸ್ಸನ್ನು ಪಡೆಯುವುದಕ್ಕೂ ಆರಾಧಿಸಬೇಕು. 
ಎಂಬುದು ಎಲ್ಲ ವೇದಶಾಸ್ತ್ರಗಳ ಮುಖ್ಯವಾದ ಪರಮತಾತ್ಸರ್ಯವು. 


॥ ಇತಿ ಶ್ರೀದೇನೀಭಾಗನತೇ ಪ್ರಥಮಸ್ಕಂಧೇ ನವನೋಧ್ಯಾಯಃ ॥ 


ಇಲ್ಲಿಗೆ ಶ್ರೀದೇವೀಭಾಗವತಮಹಾಪುರಾಣದ ಪ್ರಥಮಸೃಂಧದಲ್ಲಿ 
ಒಂಭತ್ತನೆಯ ಅಢ್ಯಾಯವು ಮುಗಿದುದು. 


॥ ಶ್ರೀರಸ್ತು ॥ 


ಸಪ ~D 


॥ ಶ್ರೀಃ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 


ಥಮಸ್ಕಂಧೇ 
|| ದಶಮೋದಧ್ಯಾಯಃ || 


ಹತ್ತನೆಯ ಅಧ್ಯಾಯವು 


@ 


॥ ಖಷಯ ಊಚುಃ ॥ 


ಸೂತ ಪೂರ್ವಂ ತ್ವಯಾ ಪ್ರೋಕ್ತಂ ವ್ಯಾಸೇನಾಮಿತತೇಜಸಾ । 
ಕೃತ್ವಾ ಪುರಾಣಮಖಲಂ ಶುಕಾಯಾಧ್ಯಾಪಿತಂ ಶುಭಂ ॥೧॥ 


ಯುಷಿಗಳು ಸೂತಮುನಿಯನ್ನು ಪ್ರ ಪ್ರಶ್ನೆಮಾಡಿದರು.ಓ ಸೂತಮುನಿಯೇ, 
ಅಪಾರತೇಜಸ್ವಿಯಾದ ವ್ಯಾಸಮಹರ್ಷಿಯು ಎಲ್ಲ ಪುರಾಣಗಳನ್ನು ರಚಿಸಿ ತನ್ನ ಮಗ 
ನಾದ ಶುಕನಿಗೆ ಹೇಳಿಕೊಟ್ಟನು ಎಂದು ಹಿಂದೆ ನೀನು ಹೇಳಿರುವೆ. 


ವ್ಯಾಸೇನ ತು ತಪೆಸ್ತ್ರಪ್ಟ್ಯಾ ಕಥಮುತ್ಬಾದಿತಃ ಶುಕಃ | 


ನಿಸ್ತರಂ ಬ್ರೂಹಿ ಸಕಲಂ ಯಚ್ಛ್ಚು ತೆಂ ಕೃಷ್ಣತಸ್ತ್ವಯಾ ॥೨॥ 


ಆ ವ್ಯಾಸಮಹರ್ಷಿಯು ತಪಸ್ಸನ್ನು ಮಾಡಿ ಮಗನಾದ ಶುಕನನ್ನು ಹೇಗೆ 
ಪಡೆದನು? ಆ ಕಥೆಯನ್ನೆಲ್ಲಾ ನಮಗೆ ವಿಸ್ತಾರವಾಗಿ ವ್ಯಾಸನಿಂದ ನೀನು ಕೇಳಿ 
ತಿಳಿದಂತೆಯೇ ಹೇಳು. 


॥ ಸೂತ ಉವಾಚ ॥ 
ಪ್ರನಕ್ಸ್ಯ್ಯಾನಿ ಶುಕೋತ್ಪತ್ತಿಂ ವ್ಯಾಸಾತ್ಸತ್ಯವತೀಸುತಾತ್‌ । 
ಯಥೋತ್ಪನ್ನಃ ಶುಕಃ ಸಾಕ್ಲಾದ್ಕೋಗಿನಾಂ ಪ್ರನರೋ ಮುನಿಃ ॥೩॥ 


ಸೂತನು ಖುಷಿಗಳಿಗೆ ಹೇಳುವನು--ಎಲೈ ಯುಷಿಗಳಿರಾ, ಸತ್ಯವತಿಯ 
ಮಗನಾದ ವ್ಯಾಸನಿಂದ ಯೋಗಿಗಳಲ್ಲಿ ಶ್ರೇಷ್ಠನಾದ ಶುಕಮುನಿಯು ಹೇಗೆ ಹುಟ್ಟಿ 


೧೪೨ _ ಸ್ವಂ. ೧. ಅ. ೧೦. ದೇವೀಭಾಗನತಮಹಾಪುರಾಣ6 


ದನು ಎಂಬ ವಿಷಯವನ್ನು ವಿವರಿಸುವಂತೆ ಶುಕನು ಹುಟ್ಟಿದ ಕಥೆಯನ್ನು ಹೇಳು 
ತ್ತೇನೆ, ಕೇಳಿರಿ. 


ಮೇರುಶೃಂಗೇ ಮಹಾರಮ್ಯೇ ವ್ಯಾಸಃ ಸತ್ಯವತೀಸುತಃ | 
ತಪಶ್ಚಚಾರ ಸೋತತ್ಯುಗ್ರಂ ಪುತ್ರಾರ್ಥಂ ಕೃತನಿಶ್ಚಯಃ ॥೪॥ 


ಸತ್ಯವತಿಯ ಮಗನಾದ ವ್ಯಾಸಮುನಿಯು ಬಹಳ ಮನೋಹರವಾದ ಮೇರು 
ಪರ್ವತದ ಶಿಖರದಲ್ಲಿ, ಮಗನನ್ನು ಪಡೆಯಜೇಕೆಂದು ಸಂಕಲ್ಪಮಾಡಿ ಬಹಳ ಕಠಿನ 
ವಾದ ತಪಸ್ಸನ್ನು ಮಾಡಿದನು. 


ಜಪನ್ನೇಕಾಕ್ಷರಂ ಮಂತ್ರಂ ವಾಗ್ಬೀಜಂ ನಾರದಾಚ್ಚು ತಂ | 
ಧ್ಯಾಯನ್‌ ಪರಾಂ ಮಹಾಮಾಯಾಂ ಪುತ್ರಕಾಮಸ್ತಪೋನಿಧಿಃ ॥೫॥ 


ಆ ಖುಹಿಯು ನಾರದನು ಉಪದೇಶಮಾಡಿದ ವಾಗ್ಬೀಜವಾದ ಏಕಾಕ್ಷರ 
ವೆಂಬ ಒಂದೇ ಅಕ್ಷರವುಳ್ಳ ಮಂತ್ರವನ್ನು ಜಪಮಾಡುತ್ತಾ ಮಹಾಮಾಯಾಸ್ವರೂಪಿಣಿ 
ಯಾದ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನಮಾಡುತ್ತಾ ತನಗೆ ಮಗನು ಬೇಕೆಂಬ 
ಇಚ್ಛೆಯಿಂದ ತಪಸ್ಸನ್ನು ಮಾಡಿದನು. 


ಅಗ್ನೇರ್ಭೂಮೇಸ್ತಥಾ ವಾಯೋರಂತರಿಕ್ಷಸ್ಯ ಚಾಪ್ಕಯಂ । 
ವೀರ್ಯೇಣ ಸಂಮಿತಃ ಪುತ್ರಃ ಮಮ ಭೂಯಾದಿತಿಸ್ಮ ಹ ॥೬॥ 


ಅತಿಷ್ಮತ್ಸ ಗತಾಹಾರಃ ಶತಸಂವತ್ಸರಂ ಪ್ರಭುಃ । _ 
ಆರಾಧಯನ್‌ ಮಹಾದೇವಂ ತಥೈವ ಚೆ ಸದಾಶಿವಂ 1೭॥ 


ಅಗ್ನಿ ಪೃಥಿವೀ ವಾಯು ಆಕಾಶ ಇವುಗಳ, ಈ ಪ್ರಕೃತ್ಯಭಿಮಾನಿದೇವತೆಗಳ 
ಸಾಮರ್ಥ್ಯವುಳ್ಳ ಮಗನು ನನಗೆ ಹುಟ್ಟಲಿ ಎಂದು ಮನಸ್ಸಿನಲ್ಲಿ ಅವನು ಭಾವಿಸು 
ತ್ರಲೂ ಈಶ್ವರನನ್ನು ಪೂಜಿಸುತ್ತಲೂ ನೂರುಸಂವತ್ಸರಗಳವರೆಗೂ ಆಹಾರವನ್ನು 
ಕೂಡ ತೆಗೆದುಕೊಳ್ಳದೆ ಉಪವಾಸವ್ರತವನ್ನು ಆಚರಿಸುತ್ತಿದ್ದನು. 


ಶಕ್ತಿಃ ಸರ್ವತ್ರ ಪೂಜ್ಯೇತಿ ನಿಚಾರ್ಯ ಚ ಪುನಃ ಪುನಃ । 
ಅಶಕಳ್ತೋ ನಿಂದ್ಯತೇ ಲೋಕೇ ಶಕ್ತಸ್ತು ಪರಿಪೂಜ್ಯತೇ ne 


ಸ್ವಂ. ೧. ಅ. 06. ಮಗನನ್ನು ಪಡೆಯಲು ವ್ಯಾಸನ ತಪಸ್ಸು ೧೪೩ 


ಲೋಕದಲ್ಲಿ ಅಶಕ್ತನಾದವನು ಎಂದರೆ ಶಕ್ತಿಯಿಲ್ಲದವನು ತಿರಸ್ವರಿಸಲ್ಪಡು 
ತ್ತಾನೆ. ಶಕ್ತಿಯಿರುವವನು ಗೌರವಿಸಲ್ಪಡುತ್ತಾನೆ. ಆದುದರಿಂದ ಶಕ್ತಿಯೇ ಪೂಜ್ಯಳು 
ಎಂಬುದಾಗಿ ಮತ್ತೆ ಮತ್ತೆ ವಿಚಾರಮಾಡುತ್ತಿದ್ದನು. 


ಯತ್ರ ಪರ್ವತಶೃಂಗೇ ವೈ ಕರ್ಣಿಕಾರವನಾದ್ಭುತೇ । 
ಕ್ರೀಡಂತಿ ದೇವತಾಸ್ಸರ್ನೇ ಮುನಯಶ್ಚ ತಪೋ;ಧಿಕಾಃ ॥೯॥ 


ಆದಿತ್ಯಾ ವಸವೋ ರುದ್ರಾ ಮರುತಶ್ಚಾಶ್ವಿನೌ ತಥಾ । 
ವಸಂತಿ ಮುನಯೋ ಯತ್ರ ಯೇ ಚಾನ್ಯೇ ಬ್ರಹ್ಮವಿತ್ತಮಾಃ ॥೧೦॥ 


ವ್ಯಾಸಯಷಿಯು ತಪಸ್ಸುಮಾಡುತ್ತಿದ್ದ ಮೇರುಪರ್ವತದ ಶಿಖರವು ಕರ್ಣಿಕಾರ 
(ಕಂಚುವಾಳ) ವೃಕ್ಷಗಳ ವನದಿಂದ ಕೂಡಿದುದಾಗಿತ್ತು. ಅಲ್ಲಿ ಅನೇಕರಾದ ದೇವತೆ 
ಗಳೂ ತುಂಬ ತಪಸ್ವಿಗಳಾದ ಖುಷಿಗಳೂ ವಿಹರಿಸುತ್ತಿದ್ದರು. ಅಲ್ಲಿ ಮಿತ್ರ, ಅರ್ಯಮ್ಮ 
ತ್ವಷ್ಟ್ಛ, ಢಾತೃ, ವಿವಸ್ವಾನ್‌, ಅರುಣ, ಭಗ ಅಂಶುಮಾನ್‌, ಇಂದ್ರ, ಪರ್ಜನ್ಯ, 
ವಿಷ್ಣು, ಪೂಷಾ, ಎಂದು ಹನ್ನೆರಡು ಜನ ಆದಿತ್ಯರೂ ಅನಲ, ಅನಿಲ, ಪ್ರತ್ಯೂಷ, 
ಪ್ರಭಾಸ್ಯ ಸೋಮ, ಅಧ್ವರ, ಧ್ರುವ, ಎಂಬ ಎಂಟು ವಸುಗಳೂ, ಶಿವ್ಕ ಶಂಭು, 
ಪಿನಾಕಿ, ಗಿರೀಶ, ಹರ ಸ್ಮಾಣು, ಭರ್ಗ, ಭೈರವ, ಸದಾಶಿವ, ಕಪಾಲಿ ಈಶ್ವರ, 
ಎಂಬ ಏಕಾದಶರುದ್ರರೂ ಆವಹ, ನಿನಹ, ಸಂವಹ, ಅನುವಹ, ಪ್ರವಹ ಉದ್ವಹ್ಕ 
ಪರಿವಹ್ಕ ಎಂಬ ಸಪ್ತಮರುತ್ತುಗಳೂ, ಅಶ್ವಿನೀದೇವತೆಗಳೂ, ಬ್ರಹ್ಮಜ್ಞಾನಿಗಳಾದ 
ಅನೇಕಜನ ಖುಹಿಗಳೂ ವಾಸಮಾಡುತ್ತಿದ್ದರು. 


ತತ್ರ ಹೇಮಗಿರೇಶ್ಶೃಂಗೇ ಸಂಗೀತಧ್ವನಿನಾದಿತೇ'! 
ತಪಶ್ಚಚಾರ ಧರ್ಮಾತ್ಮಾ ವ್ಯಾಸಃ ಸತ್ಯವತೀಸುತಃ ೧೧॥ 


ಸಂಗೀತಧ್ವನಿಯಿಂದ ಮಧುರವಾಗಿ ಮೊಳಗುತ್ತಿರುವ ಆ ಮೇರುಪರ್ವತದ 
ಶಿಖರದಲ್ಲಿ ಸತ್ಯವತೀಪುತ್ರನಾದ ವ್ಯಾಸನು ತಪಸ್ಸನ್ನು ಮಾಡುತ್ತಿದ್ದನು. 

ತತೋಸಸ್ಯ ತೇಜಸಾ ವ್ಯಾಪ್ತಂ ನಿಶ್ವಂ ಸರ್ವಂ ಚರಾಚರಂ । 

ಅಗ್ನಿನರ್ಣಾ ಜಟಾ ಜಾತಾಃ ಷಾರಾಶರ್ಯಸ್ಯ ಧೀಮತಃ ॥೧೨॥ 


ಆ ವ್ಯಾಸಯಷಿಯ ತಪಸ್ಸಿನಿಂದುಂಟಾದ ತೇಜಸ್ಸು ಎಲ್ಲಾ ಸ್ಥಾವರಜಂಗಮ 


ವಸ್ತುಗಳನ್ನು ವ್ಯಾಪಿಸಿತು. ಪರಾಶರಪುತ್ರನಾದ ವ್ಯಾಸನ ಜಡೆಗಳೆಲ್ಲವೂ ಅಗ್ನಿವರ್ಣ 
ದಂತೆ ಕೆಂಪುವರ್ಣದವುಗಳಾದವು. 


bev ಸ್ಕಂ. ೧. ಆ. ೧೦. ದೇವೀಭಾಗನತಮಹಾಪುರಾಣರಿ 
ತತೋಸ್ಯ ತೇಜ ಅಲಕ್ಷ್ಯ ಭಯಮಾಪ ಶಚೀಪತಿಃ । 
ತುರಾಸಾಹಂ ತದಾ ದೃಷ್ಟ್ವಾ ಭೆಯತ್ರಸ್ತಂ ಶ್ರಮಾತುರಂ ॥೧೩॥ 
ಉವಾಚ ಭಗವಾನ್ರುದ್ರೋ ಮಘವಂತಂ ತಥಾ ಸ್ಥಿತಂ | 


ಅನಂತರದಲ್ಲಿ ಅವನ ತೇಜಸ್ಸನ್ನು ನೋಡಿ ಇಂದ್ರನು ಬಹಳ ಭಯಸಟ್ಟನು. 
ಆಗ ಭಯದಿಂದ ಬಹಳ ಶ್ರಮಪಡುತ್ತಿರುವ ಇಂದ್ರನನ್ನು ನೋಡಿ ಹಾಗೆಯೇ 
ಭಯಪಟ್ಟಿದ್ದ ಇಂದ್ರನನ್ನು ಕುರಿತು ರುದ್ರನು ಈರೀತಿಯಾಗಿ ಹೇಳಿದನು. 


॥ ಶಂಕರ ಉವಾಚ ॥ 
ಕೆಥಮಿಂದ್ರಾದ್ಯ ಭೀತೊಆಸಿ ೬೦ ದುಃಖಂ ತೇ ಸುರೇಶ್ವರ ॥೧೪॥ 


ಅಮುರ್ಹೋ ನೈವ ಕರ್ತವ್ಯಸ್ತಾಪಸೇಷು ಕದಾಚನ । 
ತಪಶ್ಚರಂತಿ ಮುನಯೋ ಜ್ಞಾತ್ವಾ ಮಾಂ ಶಕ್ತಿಸಂಯುತಂ ॥೧೫॥ 


ಓ ಇಂದ್ರನೇ, ಈಗ ಏಕೆ ಭಯಪಟ್ಟಿದ್ದೀಯೆ? ಹೀಗೆ ಭಯಪಡಲು ಏನು 
ದುಃಖವು ಒದಗಿರುವುದು? ಯಾವಾಗಲೂ ತಪಸ್ವಿಗಳ ವಿಷಯದಲ್ಲಿ ಕೋಪವನ್ನು 
ಮಾಡಬಾರದು. ಆ ಖುಹಿಗಳು ನಾನು ಶಕ್ತಿಯಿಂದ ಸಹಿತನಾದವನೆಂದು ತಿಳಿದು 
ತಪಸ್ಸನ್ನು ಮಾಡುತ್ತಿರುತ್ತಾರೆ. 


ನ ತ್ವೇತೇಹಿತಮಿಚ್ಛಂತಿ ತಾಪಸಾಃ ಸರ್ವಥೈನ ಹಿ । 
ಇತ್ಯುಕ್ತವಚನಶೈಕ್ರಸ್ತಮುವಾಚ ವೃಷಧ್ವಜಂ 1೧೬॥ 


ಈರೀಕಿಯಾಗಿರುವ ತಪಸ್ವಿಗಳು ಯಾವಾಗಲೂ ಯಾರಿಗೂ ಅಹಿತವನ್ನು 
ಬಯಸುವುದಿಲ್ಲ ಎಂಬುದಾಗಿ ಹೇಳಿದ, ಗೂಳಿಯೇ ಧ್ವಜದ ಗುರುತಾಗಿ ಉಳ್ಳ 
ಶಂಕರನನ್ನು ಕುರಿತು ಇಂದ್ರನು ಹೀಗೆ ಹೇಳಿದನು. 


ಕಸ್ಮಾತ್ತಸಸ್ಯತಿ ವ್ಯಾಸಃ ಕೋರ್ಥಸ್ತಸ್ಯ ಮನೋಗತಃ । 


ಈ ವ್ಯಾಸನು ಯಾವ ಉಜ್ಜೀಶದಿಂದ ತಪಸ್ಸನ್ನು ಮಾಡುತ್ತಿದ್ದಾನೆ? ಇವನ 
ಮನೋಭಿಲಾಷೆಯೇನು? 


ಸ್ವಂ. ೧. ಆ. ೧೦. ಮಗನನ್ನು ಪಡೆಯಲು ನ್ಯಾಸನ ತಪಸ್ಸು ೧೪೫ 


॥ ಶಿವ ಉವಾಚ ॥ 
ಪಾರಾಶರ್ಯಸ್ತು ಪುತ್ರಾರ್ಥೀ ತಸಶ್ನರತಿ ದುಶ್ಚರಂ ॥೧೭॥ 
ಪೂರ್ಣಂ ವರ್ಷಶತಂ ಜಾತಂ ದದಾಮ್ಯದ್ಯ ಸುತಂ ಶುಭಂ । 


ಶಿವನು ಹೇಳಿದನು ವ್ಯಾಸನು ಮಗನು ಬೇಕೆಂಬುದಾಗಿ ತಪಸ್ಸುಮಾಡು 
ತ್ತಲಿದ್ದಾನೆ. ಈಗ ನೂರು ವರ್ಷಗಳ ಕಾಲ ತುಂಬಿತು. ಈಗ ಅವನಿಗೆ ಒಳ್ಳೆಯ 
ಮಗನನ್ನು ಕೊಡುತ್ತೇನೆ. 


| ಸೂತ ಉವಾಚ ॥ 
ಇತ್ತುಕ್ಕಾ, ವಾಸವಂ ರುದ್ರೋ ದಯಯಾ ಮುದಿತಾನನಃ ॥೧೮॥ 


ಕೆ ಡಿದ 


ಗೆತ್ವಾ ಮುನಿಸಮಾಪಂ ತು ತಮುವಾಚ ಜಗೆದ್ದುರುಃ । 

ಸೂತನು ಹೇಳಿದನು ರುದ್ರನು ಈರೀತಿಯಾಗಿ ಇಂದ್ರನಿಗೆ ಹೇಳಿ ಸಂತೋ 
ಷಗೊಂಡ ಮುಖವುಳ್ಳವನೂ ಕರುಣೆಯುಳ್ಳವನೂ ಆಗಿರುವ, ಲೋಕಕ್ಕೆಲ್ಲಾ ಗುರು 
ವಾದ ಶಿವನು ವ್ಯಾಸಮುನಿಯ ಹತ್ತಿರಕ್ಕೆ ಬಂದು ಈರೀತಿಯಾಗಿ ಹೇಳಿದನು. 


ಉತ್ತಿಸ್ಮ ವಾಸನೀಪುತ್ರ ಪುತ್ರಸ್ತೇ ಭವಿತಾ ಶುಭಃ ॥೧೯॥ 
ಸರ್ವತೇಜೋಮಯೋ ಜ್ಞಾನೀ ಕೀರ್ತಿಕರ್ತಾ ತವಾನಘ । 
ಅಖಿಲಸ್ಯೆ ಜನಸ್ಕಾತ್ರ ವಲ್ಲಭಸ್ತೇ ಸುತಸ್ಸದಾ ॥೨೦॥ 


ಭನಿಷ್ಯತಿ ಗುಣೈಃ ಪೊರ್ಣಃ ಸಾತ್ವಿಕೈಃ ಸತ್ಯನಿಕ್ರಮಃ । 

ಎಲ್ಫೆ ವ್ಯಾಸನೇ, ತಪಸ್ಸನ್ನು ಮುಗಿಸಿ ಏಳು. ನಿನಗೆ ಭೂಮಿಯೇ ಮೊದಲಾದ 
ಎಲ್ಲ ಪ್ರಕೃತಿವಸ್ತುಗಳ ಸಾರಭೂತನಾದ, ಉತ್ತಮವಾದ ತಿಳಿವಳಿಕೆಯುಳ್ಳ, ನಿನಗೆ 
ಯಶಸ್ಸನ್ನುಂಟುಮಾಡುವ, ಒಳ್ಳೆಯ ಮಗನು ಹುಟ್ಟುವನು. ಅವನು ಎಲ್ಲ ಜನ 
ಗಳಿಗೂ ಪ್ರಿಯನಾಗಿರುವನು. ಆ ನಿನ್ನ ಮಗನು ಸಾತ್ವಿಕಗುಣಗಳಿಂದ ಕೂಡಿದವನೂ 
ಆಗಿರುವನು, ಮತ್ತು ಸತ್ಯಪರನಾಗಿರುವುದರಲ್ಲಿ ತುಂಬ ಗಟ್ಟಿಗನಾಗಿಯೂ ಇರುವನು. 
ಅಲ್ಲದೆ ಅವನು ನಿನಗೂ ಒಳ್ಳೆಯ ಹೆಸರನ್ನು ತರುವವನೂ ಆಗುವನು. 


|: ಸೂತ ಉವಾಚ |. 
ತದಾಳೆಣ್ಯ ವಚಃ ಶ್ಲಕ್ಲಂ ಕೃಷ್ಣದ್ವೈ ಸಾಯನಸ್ತದಾ ॥೨೧॥ 


ಶೂಲಪಾಣಿಂ ನಮಸ್ಯ ತ್ಯೆ ಜಗಾಮಾಶ್ರಮಮಾತ್ಮನಃ | 
10 


೧೪೬ ಸ್ಯಂ. ೧. ಆ. ೧೦. ದೇನೀಭಾಗವತಮಹಾಪುರಾಣರಿ 


ಸೂತನು ಹೇಳಿದನು --ಹೀಗೆ ಹೇಳಿದ ಮೃದುವಾದ ಈಶ್ವರನ ಮಾತು 
ಗಳನ್ನು ಕೇಳಿ ವ್ಯಾಸನು ಆಗ ಸಂತೋಷದಿಂದ ಶಿವನಿಗೆ ನಮಸ್ಕಾರವನ್ನು ಮಾಡಿ 
ತನ್ನ ಆಶ್ರಮಕ್ಕೆ ಹೊರಟುಹೋದನು. 


ಸ ಗತ್ವಾಶ್ರಮುಮೇನಾಶು ಬಹುವರ್ಷಶ್ರಮಾತುರಃ ॥೨೨॥ 


ಅರಣೀಸಹಿತಂ ಗುಹ್ಯಂ ಮಮಂಥಾಗ್ನಿಂ ಚಿಕೀರ್ಣಯಾ । 
ಮಂಥನಂ ಕುರ್ವತಸ್ತಸ್ಯೆ ಚಿತ್ತೇ ಚಿಂತಾಭರಸ್ತದಾ ॥೨೩॥ 


ಪ್ರಾಮರ್ಬಭೂವ ಸಹಸಾ ಸುತೋತ್ಬ್ಸತ್ತೌ ಮಹಾತ್ಮನಃ । 


ಆ ವ್ಯಾಸಮುನಿಯು ಜಾಗ್ರತೆಯಾಗಿ ತನ್ನ ಆಶ್ರಮಕ್ಕೆ ಹೋಗಿ ಅನೇಕ 
ವರ್ಷಗಳ ತಪಸ್ಸಿನಿಂದುಂಟಾದ ಆಯಾಸದಿಂದ ಪೀಡಿತನಾದಾಗ್ಯೂ ಅರಣಿಯ ಮರ 
ದಲ್ಲಿ ಗುಟ್ಟಾಗಿ ಅಡಗಿರುವ ಅಗ್ದಿಯನ್ನು ಪಡೆಯಲೋಸುಗ ಅರಣಿಯನ್ನು ಕಡೆದನು. 
ಹೀಗೆ ಕಡೆಯುತ್ತಿರುವ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ನನಗೆ ಮಗನು ಉಂಟಾ 
ಗುವುದು ಹೇಗೆ ಎಂಬ ವಿಷಯದಲ್ಲಿ ಚಿಂತೆಯು ಬಲವಾಗಿ ಮೂಡಿತ್ತು. 


ಮಂಥಾನಾರಣಿಸಂಯೋಗಾನ್ಮಂಥನಾಚ್ಚ ಸಮುದ್ಭವಃ ॥೨೪॥ 
ಪಾವಕಸ್ಯ ಯಥಾ ತದ್ವತ್ಯಥಂ ಮೇ ಸ್ಕಾತ್ಸುತೋದ್ಭವಃ 
ಪುತ್ರಾರಣಿಸ್ತು ವ್ಯಾಖ್ಯಾತಾ ಸಾ ಮಮಾದ್ಯ ನ ವಿದ್ಯತೇ ॥೨೫॥ 


ಕಡೆಯುವ ಕೋಲ್ಕು ಅರಣಿ ಇವುಗಳ ಸೇರುವಿಕೆಯಿಂದಲೂ, ಕಡೆಯುವುದ 
ರಿಂದಲೂ ಅಗ್ನಿಯು ಹೇಗೆ ಹುಟ್ಟುವುದೋ ಅದರಂತೆ ನನಗೆ ಮಗನು ಹೇಗೆ 
ಹುಟ್ಟುವನು. ಪುತ್ರನು ಹುಟ್ಟುವ ಅರಣಿ ಎಂಬುದಾಗಿ ಪ್ರಸಿದ್ಧವಾಗಿರುವುದು 
ಯಾವುದೋ ಅಂಥ ಹೆಂಡತಿ ಎಂಬ ವಸ್ತುವು ನನ್ನ ಪಾಲಿಗೆ ಇಲ್ಲವಾಗಿದೆ. 


ತರುಣೀ ರೂಪಸಂಪನ್ನಾ ಕುಲೋತ್ಸನ್ನಾ ಪತಿವ್ರತಾ । 
ಕಥಂ ಕರೋಮಿ ಕಾಂತಾಂ ಚೆ ಸಾದಯೋಶ್ಶೃಂಖಲಾಸಮಾಂ ॥೨೬॥ 


ಪುತ್ರೋತ್ಸತ್ತಿಗೆ ಅರಣಿಯ ಹಾಗೆ ಇರುವವಳ್ಳೂ ಯೌವನವಂತಳೂ ರೂಪ 
ವಂತಳ್ಕೂ ಒಳ್ಳೆಯ ಕುಲದಲ್ಲಿ ಹುಟ್ಟಿ ದವಳೂ ಪತಿವ್ರತೆಯೂ ಆದರೂ ನನ್ನನ್ನು 
ಸಂಸಾರದ ನಿರ್ಬಂಧದಲ್ಲಿಡುವುದರಿಂದ ಕಾಲುಗಳಿಗೆ ಬೇಡಿಯಂತಿರುವ ಹೆಂಡತಿ 
ಯನ್ನು ಹೇಗೆ ಸಂಪಾದಿಸಲಿ ? 


ಸ್ವಂ. ೧. ಆ. ೧6. ವ್ಯಾಸನು ಪತ್ನಿಯನ್ನು ಆಶಿಸಿದುಮು ೧೪೬ 


ಪುತ್ರೋತ್ಪಾದನದಕ್ಸಾಂ ಚ ಪಾತಿವ್ರತ್ಯೇ ಸದಾ ಸ್ಥಿತಾಂ। 
ಪತಿವ್ರತಾಪಿ ದಕ್ಲಾಪಿ ರೂಪವತ್ಯಸಿ ಕಾಮಿನೀ ॥೨೭॥ 


ಸದಾ ಬಂಧನರೂಪಾ ಚ ಸ್ವೇಚ್ಛಾಸುಖನಿಧಾಯಿನೀ । 
ಶಿವೊೋಆಪಿ ಪರ್ವತೇ ನಿತ್ಯಂ ಕಾಮಿನೀಪಾಶಸಂಯುತಃ ॥೨೮॥ 


ಮಕ್ಕಳನ್ನು ಪಡೆಯುವುದರಲ್ಲಿ ಸಮರ್ಥಳಾಗಿಯೂ, ಯಾವಾಗಲೂ ಪತಿ 
ಪ್ರತೆಯಾಗಿಯೂ ಇರುವ ಹೆಂಗಸನ್ನು ಹೇಗೆ ಸಂಪಾದಿಸಿ? -ಹೆಂಡತಿಯು ಪತಿ 
ವ್ರತೆಯಾಗಿರಲಿ, ಸಮರ್ಥಳಾಗಿಯೇ ಇರಲಿ, ರೂಪವತಿಯೇ ಆಗಿರಲಿ, ಹೇಗಿದ್ದರೂ 
ಅವಳು ನನ್ನನ್ನು ಈ ಸಂಸಾರದಲ್ಲಿ ಸಿಲುಕಿಸುವ ಬಂಧನರೂಸಳೇ ಹೌದು, ಮತ್ತು 
ತನ್ನ ಇಚ್ಛೆಬಂದಾಗ ಸುಖವನ್ನುಂಟುಮಾಡುವಳು. ಸರಮೇಶ್ವರನೂ ಕೂಡ ಹೆಂಗ 
ಸೆಂಬ ಹಗ್ಗದಿಂದ ಕಟ್ಟಿಲ್ಪಟ್ಟವನಾಗಿ ಯಾವಾಗಲೂ ಪರ್ವತದಲ್ಲಿ ವಾಸಮಾಡುತ್ತಿ 
ದ್ದಾನೆ. ಅವನಿಗೇ ಹಾಗಾದಮೇಲೆ ನಮ್ಮಂಥವರ ಪಾಡೇನು ಎಂದು ಅಭಿಪ್ರಾಯವು. 


ಕಥಂ ಕರೋಮ್ಯಹಂ ಚಾತ್ರ ದುರ್ಥಟಂ ಚ ಗೃಹಾಶ್ರಮಂ। 
ಈಗ ನಾನು ಈ ನನ್ನ ಈಗಿನ ಸ್ಥಿತಿಯೊಡನೆ ಹೊಂದದೇ ಇರುವ ಗೃಹ 
ಸ್ಥಾಶ್ರಮವನ್ನು ಹೇಗೆ ಸ್ವೀಕರಿಸಲಿ. 
ಏವಂ ಚಿಂತಯತಸ್ತಸ್ಯ ಫೃತಾಚೀ ದಿವ್ಯರೂಪಿಣೀ `॥೨೯॥ 
ಪ್ರಾಪ್ತಾ ದೃಷ್ಟಿಪಥಂ ತತ್ರ ಸಮಾಸೇ ಗಗನೇ ಸ್ಥಿತಾ ॥ 


ಹೀಗೆ ಆ ವ್ಯಾಸನು ಯೋಚಿಸುತ್ತಿರುವಸ್ಟರಲ್ಲಿಯೇ ಶ್ರೀಷ್ಠವಾದ ಸೌಂದರ್ಯ 
ವುಳ್ಳ ಫೈತಾಚೀ ಎಂಬ ಅಫ್ಸರಸ್ತ್ರೀಯು ಹತ್ತಿರದಲ್ಲಿಯೇ ಆಕಾಶದಲ್ಲಿ ಕಾಣಿಸಿ 
ಕೊಂಡಳು. 


ತಾಂ ದೃಷ್ಟ್ವಾ ಚಪಲಾಪಾಂಗೀಂ ಸಮಾಪಸ್ಥಾಂ ವರಾಸ್ಸರಾಂ ॥೩೦॥ 
ಪಂಚಬಾಣಪರೀತಾಂಗೆಃ ತೂರ್ಣಮಾಸೀದ್ಭೃತವ್ರತಃ | 


ಚಂಚಲವಾದ ಕಡೆಗಣ್ಣುಗಳ ನೋಟವುಳ್ಳ, ಸಮಾಪದಲ್ಲೇ ಇರುವ ಉತ್ತಮ 
ಳಾದ ಆ ಅಪ್ಸರಸ್ತ್ರೀಯನ್ನು ನೋಡಿ ಕಾಮಬಾಣದಿಂದ ಪೀಡಿತನಾದಾಗ್ಯೂ ವ್ರತಭಂಗ 
ಸ ಇ 
ಭಯದಿಂದ ಆ ವ್ಯಾಸನು ಮನಸ್ಸನ್ನು ಬಿಗಿಹಿಡಿದು ಸುಮ್ಮನೆ ಇದ್ದನು. 


೧೪೮ ಸ್ಕಂ, ೧. ಆ. ೧೦. ದೇವೀಭಾಗವತಮಹಾಪುರಾಣ6 
ಚಿಂತಯಾಮಾಸ ಚೆ ತದಾ 80 ಕರೋಮ್ಯದ್ಯ ಸಂಳೆಟೀ 1೩೧॥ 
ಧರ್ಮಸ್ಯ ಪುರತಃ ಪ್ರಾಪ್ತೇ ಕಾಮಭಾವೇ ದುರಾಸದೇ ॥ 


ಈಗ ಧರ್ಮದ ಎದುರಿನಲ್ಲಿ ಕಾಮಭಾವವೂ ಪ್ರಾಪ್ತವಾಗಿದೆ. ಹೀಗಿರುವ 
ಈ ತೊಡಕಿನಲ್ಲಿ ನಾನು ಏನನ್ನು ಮಾಡಲಿ? ಎಂಬುದಾಗಿ ಯೋಚಿಸಲು ಪ್ರಾರಂಭಿಸಿ 
ದನು. ಪರಸ್ತ್ರೀಯಾದ ಇವಳನ್ನು ಪರಿಗ್ರಹಿಸುವುದು ಧರ್ಮವಿರೋದವು, ಇಲ್ಲದಿದ್ದರೆ 
ಕಾಮಬಾಥೆಯನ್ನು ತಡೆಯಲಾಗದೆ ಇದೆ. ಈಗ ನಾನು ಏನನ್ನು ಮಾಡಬೇಕು ಎಂದು 
ಯೋಚಿಸಿದನೆಂದಭಿಪ್ರಾಯವು. 


ಅಂಗೀಕರೋಮಿ ಯಜ್ಯೇನಾಂ ವಂಚನಾರ್ಥೆಮಿಹಾಗತಾಂ ॥೩೨॥ 


ಹಸಿಷ್ಯಂತಿ ಮಹಾತ್ಮಾನಃ ತಾಪಸಾಮಾಂತು ವಿಹ್ವಲಂ ॥ 
ತಪಸ್ತಪ್ತ್ವಾ ಮಹಾಘೋರಂ ಪೂರ್ಣಂ ವರ್ಷಶತಂ ತ್ವಿಹ ॥೩೩॥ 


ದೃಷ್ಟ್ಯಾಸ್ಸೈರಾಂ ಚ ವಿವಶಃ ಕಥಂ ಜಾತೋ ಮಹಾತಪಾಃ । 


ನಾನು ಈಗ ಇವಳನ್ನು ಪರಿಗ್ರಹಿಸಿದರೆ, ಮಹಾತ್ಮರಾದ ತಪಸ್ವಿಗಳು ನನ್ನನ್ನು 
ನೋಡಿ, ಇವನು ನೂರುವರ್ಷಗಳವರೆಗೆ ಘೋರವಾದ ತಪಸ್ಸನ್ನು ಮಾಡಿದರೂ ಕಡೆಗೆ 
ಅಪ್ಸರಸ್ತ್ರೀಯನ್ನು ನೋಡಿ ಚಪಲನಾಗಿ ಅವಳಿಗೆ ಅಧೀನನಾದನೆಂದು ಹಾಸ್ಯಮಾಡು 
ತ್ತಾರೆ. ಆದುದರಿಂದ ನನ್ನನ್ನು ಮೋಸಗೊಳಿಸಲು ಇಲ್ಲಿಗೆ ಬಂದಿರುವ ಇವಳನ್ನು 
ಪರಿಗ್ರಹಿಸುವುದು ಯೋಗ್ಯವಲ್ಲವು. 


ಕಾಮಂ ನಿಂದಾಪಿ ಭವತು ಯದಿ ಸ್ಕಾದತುಲಂ ಸುಖಂ Navn 


ಗೃಹಸ್ಥಾಶ್ರಮಸಂಭೂತಂ ಸುಖದಂ ಪುತ್ರಕಾಮದಂ । 
ಸ್ವರ್ಗದಂ ಚ ತಥಾ ಪ್ರೋಕ್ತಂ ಜ್ಞಾನಿನಾಂ ಮೋಕ್ಷದಂ ತಥಾ ॥೩೫॥ 


ಅಲ್ಲದೆ ಗೃಹಸ್ಥಾಶ್ರಮವು ಫಲಕಾಮನೆಯುಳ್ಳವರಿಗೆ ಇಹದಲ್ಲಿ ಪುತ್ರಪ್ರಾಶ್ತಿ 
ಮುಂತಾದ ಸುಖವನ್ನೂ ಪರಲೋಕದಲ್ಲಿ ಸ್ವರ್ಗ ಮುಂತಾದ ಸುಖವನ್ನೂ, ವಿರಕ್ತ 
ರಾದ ಜ್ಞಾನಿಗಳಿಗೆ ಮೋಕ್ಷದ ನಿತ್ಯಸುಖವನ್ನೂ ಕೊಡುತ್ತದೆ. ಆದುದರಿಂದ 
ಗೃಹಸ್ಥಾಶ್ರಮದಿಂದ ದೊರೆಯುವ ಸುಖವು ಅಸದ್ಭಶವಾದುದು. ಆದರೆ ಇವಳಿಂ 
ದಲೂ ಅಂತಹ ಸುಖವು ದೊರೆಯುವ ನಿರೀಕ್ಷಣೆಯೂ ಇಲ್ಲವು. ಏಕೆಂದರೆ ಅಪ್ಸರ 
ಸ್ತ್ರೀಯಾದ ಇವಳು ಸ್ವಲ್ಪಕಾಲ ಮಾತ್ರ ನನ್ನೊಡನಿದ್ದು, ಆಮೇಲೆ ಬಿಟ್ಟು ಹೊರಟು 


ಸ್ಕಂ. ೧. ಅ. ೧೦. ವ್ಯಾಸನ ಇಬ್ಬಗೆಯಾದ ಆತಂಕವು ೧೪೯ 


ಹೋಗುವಳು. ಇವಳು ನನ್ನೊಡನೆ ಕಡೆಯ ವರಿವಿಗೂ ಧರ್ಮಪತ್ನಿ ಯಾಗಿರುತ್ತಾ 
ಗೃಹಿಣಿಯಾಗಿರುವ ಹಾಗಿದ್ದರೆ, ಮುನಿಗಳ ನಿಂದೆಯನ್ನಾ ದರೂ ಸಹಿಸಿ ಇವುಗಳನ್ನು 
ಪರಿಗ್ರ ಹಿಸಬಹುದಾಗಿತ್ತು ಹಾಗೂ ಇಲ್ಲವು. ' 


ನ ಭವಿಷ್ಯತಿ ತನ್ನೂನಮನಯಾ ದೇವಕೆನ್ಯಯಾ । 

ನಾರದಾಚ್ಹ ಮಯಾ ಪೂರ್ವಂ ಶ್ರುತಮಸ್ತಿ ಕಥಾನಕಂ aH 

ಯೆಥಹೋರ್ವಶೀನಶೋ ರಾಜಾ ಪರಾಭೂತಃ ಪುರೂರವಾಃ ॥ 

ದೇವಸ್ತ್ರೀಯಾದ ಇವಳಿಂದ ಮೇಲೆ ಹೇಳಿರುವ ಫಲವೊಂದೂ ಉಂಬಾಗುವು 
ದಿಲ್ಲ. ಪೂರ್ವದಲ್ಲಿ ದೇವಕನೈಯಾದ ಊರ್ವಶಿಯ ಅಧೀನನಾದ ಪುರೂರವನು 
ಅವಳಿಂದ ತಿರಸ್ಕರಿಸಲ್ಪಟ್ಟನು ಎಂಬ ಕಥೆಯನ್ನು ನಾನು ನಾರದನ ಮುಖದಿಂದ 


ಕೇಳಿರುತ್ತೇನೆ. . ಅದರಂತೆ ಈಗಲೂ ಈ ಫೃ ತಾಚಿಯಿಂದ ನನಗೆ ಯಾವ ಸುಖವೂ 
ಉಂಟಾಗುವುದಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಯೋಚಿಸಿದನು. 


ಇತಿ ಶ್ರೀದೇವೀಭಾಗವತೇ ಮಹಾಪುರಾಣೇ ಪ್ರಥಮಸ್ಕಂಭೇ 
ದಶನೋಃಧ್ಯಾಯಃ 


ಇಲ್ಲಿಗೆ ಶ್ರೀಜೇವೀಭಾಗವತವೆಂಬ ಮಹಾಪುರಾಣದ ಮೊದಲನೆಯ ಸೃಂಧದಲ್ಲಿ. 
ಹತ್ತನೆಯ ಅಢ್ಯಾಯವು ಮುಗಿದುದು. 


॥ ಶ್ರೀರಸ್ತು ॥ 


| ಶ್ರೀಃ ॥ 
ಅಥ ಶ್ರೀದೇವೀಭಾಗವತೇ ಮಹಾಪುರಾಣೇ 


ಹ 


ಪ್ರಥಮಸ್ಕಂಧೇ 
| ಏಕಾದಶೋಧ್ಯಾಯಃ |! 
ಹನ್ನೊಂದನೆಯ ಅಧ್ಯಾಯವು 


॥ ಖಷಯ ಊಚುಃ ॥ 


ಕೋಃಸೌ ಪುರೂರವಾ ರಾಜಾ ಕೋರ್ವಶೀ ಜೇವಕನ್ಯಕಾ । 
ಕಥಂ ಕಷ್ಟಂ ಚ ಸಂಪ್ರಾಪ್ತಂ ತೇನ ರಾಜ್ಞಾ ಮಹಾತ್ಮನಾ non 


ಶೌನಕಾದಿಯಸಿಗಳು ಸೂತಮುನಿಯನ್ನು ಕೇಳಿದರು ನೀನು ಹಿಂದಿನ 
ಅಧ್ಯಾಯದಲ್ಲಿ ಪುರೂರವ, ಊರ್ವಶೀ ಇವರ ಸಮಾಚಾರವನ್ನು ಹೇಳಿರುವೆಯಸ್ಟೆ. 
ಆ ಪುರೂರವನು ಯಾರು ? ಜೀವಕನ್ಯೈಯಾದ ಊರ್ವಶೀ ಎಂಬುವಳು ಯಾರು? 
ಮಹಾತ್ಮನಾದ ಆ ಪುರೂರವನೆಂಬ ರಾಜನು ಹೇಗೆ ಕಷ್ಟವನ್ನು ಹೊಂದಿದನು? 


ಸರ್ವಂ ಕಥಾನಕಂ ಬ್ರೂಹಿ ಲೋಮಹರ್ಷಣಜಾಧುನಾ । 
ಶ್ರೋತುಕಾಮಾ ವಯಂ ಸರ್ವೇ ತ್ವನ್ಮುಖಾಬ್ಜಚ್ಯುತಂ ರಸಂ. ॥೨॥ 


ಅಮೃತಾದಪಿ ನಿಷ್ಠಾ ತೇ ವಾಣೀ ಸೂತ ರಸಾತ್ಮಿಕಾ | 
ನ ತೃಸ್ಯಾನೋ ವಯಂ ಸರ್ವೇ ಸುಧಯಾ ಚ ಯೆಥಾಮರಾಃ ॥೩॥ 


ಎಲ್ಫೈ ಲೋಮಹರ್ಷಣರಿಂದ ಉತ್ಪನ್ನವಾದ ಸೂತಖಯಷಸಿಯೇೆ, ನಾವು ಈಗ 
ಆ ಕಥೆಯ ಸಂದರ್ಭವನ್ನೆಲ್ಲಾ ಕೇಳಲು ಅಪೇಕ್ಷೆಯುಳ್ಳವರಾಗಿದ್ದೇವೆ. ಅಮೃತ 
ಕೈಂತಲೂ ನಿನ್ನ ಮಾತು ಬಹಳ ರುಚಿಕರವಾದುದು. ದೇವತೆಗಳು ಹೇಗೆ ಅಮೃತ 
ಪಾನದಿಂದ ತೃಪ್ತರಾಗುವುದಿಲ್ಲವೋ ಹಾಗೆ ನಾವು ಕೂಡ ನಿನ್ನ ಈ ವಚನಾಮೃತದ 
ಪಾನದಿಂದ ತೃಪ್ತರಾಗದೆ ಇದ್ದೇವೆ. 


ಸ್ಕಂ. ೧. ಅ. ೧೧. ಊರ್ವಶೀಪುರೂರನರ ಕಥೆ - ೧೫೧ 


॥ ಸೂತ ಉವಾಚ ॥ 


ಶೃಣುಧ್ವಂ ಮುನಯಸ್ಸರ್ನೇ ಕಥಾಂ ದಿವ್ಯಾಂ ಮನೋರಮಾಂ | 
ವಕ್ಸ್ಯಾಮ್ಯಹಂ ಯಥಾ ಬುದ್ಧ್ಯಾ ಶ್ರುತಾಂ ವ್ಯಾಸನರೋತ್ತಮಾತ್‌ ॥೪॥ 


ಸೂತಮುನಿಯು ಹೇಳಿದನು--ಎಲೈ ಖುಹಿಗಳಿರಾ ಬಹಳ ಮನೋಹರ 
ವಾಗಿಯೂ, ಶ್ರೇಷ್ಠವಾಗಿಯೂ ಇರುವ ಕಥೆಯನ್ನು ಶ್ರೇಷ್ಠನಾದ ವ್ಯಾಸಮುನಿಯಿಂದ 
ನಾನು ಹೇಗೆ ಕೇಳಿ ತಿಳಿದಿದ್ದೇನೆಯೋ ಹಾಗೆಯೇ ನನ್ನ ಬುದ್ಧಿಶಕ್ತಿಗೆ ಅನುಸಾರವಾಗಿ 
ಹೇಳುತ್ತೇನೆ ಕೇಳಿರಿ. 


ಗುರೋಸ್ತು ದಯಿತಾ ಭಾರ್ಯಾ ತಾರಾ ನಾಮೇತಿ ನಿಶ್ರುತಾ । 
ರೂಪಯೌನನಯುಕ್ತಾ ಸಾ ಚಾರ್ವಂಗೀ ಮದನಿಹ್ವಲಾ ॥೫॥ 


ಗುರುವಿಗೆ ಬಹಳ ಪ್ರೀತಿಪಾತ್ರಳಾದ ತಾರೆ ಎಂದು ಪ್ರಸಿದ್ಧಳಾದ ಹೆಂಡತಿಯು 
ಇದ್ದಾಳೆ. ಅವಳು ಒಳ್ಳೆಯ ರೂಪವಂತಳಾಗಿಯೂ ಯೌವನಶಾಲಿನಿಯಾಗಿಯೂ, 
ಒಳ್ಳೆಯ ಸುಂದರವಾದ ಅವಯವಗಳುಳ್ಳವಳಾಗಿಯೂ ಇದ್ದಾಳೆ. 


ಗತೈಕದಾ ನಿಧೋರ್ಧಾಮ ಯಜಮಾನಸ್ಯ ಭಾಮಿನೀ । 
ದೃಷ್ಟಾ ಚ ಶಶಿನಾತ್ಕರ್ಥಂ ರೂಪಯೌವನಶಾಲಿನೀ tell 


ರೂಪವೂ ಯೌವನವೂ ಇವುಗಳಿಂದ ಕೂಡಿದ ಆ ತಾರೆಯು ಒಂದಾನೊಂದು 
ದಿವಸ ಯಜ್ಞಮಾಡುತ್ತಿದ್ದ ಚಂದ್ರನ ಮನೆಗೆ ಹೋದಳು. ಆಗ ಚಂದ್ರನು 
ಅವಳನ್ನು ಚನ್ನಾಗಿ ನೋಡಿದನು. | 


ಕಾಮಾತುರಸ್ತದಾ ಜಾತಃ ಶಶೀ ಶಶಿಮುಖೀಂ ಪ್ರತಿ । 
ಸಾಹಿ ವೀಕ್ಷ್ಯ ನಿಧುಂ ಕಾಮಂ ಜಾತಾ ಮದನಸೀಡಿತಾ ॥೭॥ 


ಚಂದ್ರನಂತೆ ಮುಖವುಳ್ಳ ಆ ಸುಂದರಿಯನ್ನು ನೋಡಿ ಚಂದ್ರನು ಕಾಮ 
ವಶನಾದನು. ಆ ತಾರೆಯೂ ಕೂಡ ಆ ಚಂದ್ರನನ್ನು ಚೆನ್ನಾಗಿ ನೋಡಿ ಮನ್ಮಥ 
ನಿಂದ ಪೀಡಿತಳಾದಳು. 


ತಾವನ್ಯೋನ್ಯಂ ಪ್ರೇಮಯುಕ್ತಾ ಸ್ಮರಾರ್ತೌ ಚ ಬಭೂನತುಃ । 
ತಾರಾಶಶೀ ನುಜೋನ್ಮತ್ತೌ ಕಾಮಬಾಣಪ್ರಪೀಡಿತೌ ॥೮॥ 


೧೫೨ ಸ್ಕಂ. ೧ ಅ. ೧೧. ದೇವೀಭಾಗವತಮಹಾಪುರಾಣಂ 


ರೇಮಾತೇ ಮದಮತ್ತಾ ತೌ ಪರಸ್ಪರಸ್ಪೃಹಾನ್ವಿತೌ । 
ದಿನಾನಿ ಕೆತಿಚಿತ್ತತ್ರ ಜಾತಾನಿ ರಮಮಾಣಯೋಃ ॥೯॥ 


ಹೀಗೆ ಅವರಿಬ್ಬರೂ ಪರಸ್ಪರವಾಗಿ ಪ್ರೇಮವುಳ್ಳವರಾಗಿರಲು ಮದಹತ್ತಿದವ 
ರಾದ ಆ ತಾರೆಯೂ ಚಂದ್ರನೂ ಮನ್ಮಥಬಾಣದಿಂದ ಪೀಡಿತರಾಗಿ ಒಬ್ಬರನ್ನೊಬ್ಬರು 
ಕಾಮಿಸುತ್ತಾ ರತಿಕ್ರೀಡೆಗೆ ಪ್ರಾರಂಭಿಸಿದರು. ಹೀಗೆ ಕ್ರೀಡಿಸುತ್ತಿರುವಲ್ಲಿ ಕೆಲವು 
ದಿವಸಗಳು ಕಳೆದುಹೋದವು. 


ಬೃಹಸ್ಪತಿಸ್ತು ದುಃಖಾರ್ತಸ್ತಾರಾಮಾನಯಿತುಂ ಗೈಹಂ । 
ಪ್ರೇಷಯಾಮಾಸ ಶಿಸ್ಕಂತು ನಾಯಾತಾ ಸಾ ನಶೀಕೃತಾ ೧೦॥ 


ಇತ್ತಲಾಗಿ ಬೃಹಸ್ಪತಿಯು, ತಾರೆಯು ಮನೆಗೆ ಬರದೇ ಇದ್ದುದರಿಂದ ದುಃಖ 
ವುಳ್ಳವನಾಗಿ ಆ ತಾರೆಯನ್ನು ಮನೆಗೆ ಕರೆದುಕೊಂಡು ಬರಲು ಒಬ್ಬ ಶಿಷ್ಯನನ್ನು 
ಕಳುಹಿಸಿದನು. ಆ ತಾರೆಯಾದರೋ ಕಾಮದಿಂದ ಚಂದ್ರನಿಗೆ ವಶಳಾಗಿದ್ದು ದರಿಂದ 
ಬೃಹಸ್ಪತಿಯ ಮನೆಗೆ ಬರಲಿಲ್ಲ. 


ಪುನಃ ಪುನರ್ಯದಾ ಶಿಷ್ಯಂ ಪರಾವರ್ತತ ಚಂದ್ರಮಾಃ । 
ಬೃಹಸ್ಪತಿಸ್ತದಾ ಕ್ರುದ್ಧಃ ಜಗಾನು ಸ್ವಯಮೇವ ಹಿ ॥೧೧॥ 


ಅನೇಕಾವೃತ್ತಿ ತಾರೆಯನ್ನು ಕರೆತರಲು ಕಳುಹಿಸಿದ ಶಿಷ್ಯನನ್ನು ಚಂದ್ರನು 
ತಾರೆಯನ್ನು ಕಳುಹಿಸದೆ ಹಿಂದಕ್ಕೆ ಕಳುಹಿಸಿದ್ದರಿಂದ ಬೃಹಸ್ಪತಿಯು ಕೋಪ 
ಗೊಂಡವನಾಗಿ ತಾನೇ ಅಲ್ಲಿಗೆ ಹೊರಟನು. 


ಗತ್ವಾ ಸೋಮಗೃಹಂ ತತ್ರ ವಾಚಸ್ಪತಿರುದಾರಧೀಃ । 
ಉವಾಚ ಶಶಿನಂ ಕ್ರುದ್ಧಃ ಸ್ಮಯಮಾನಂ ಮದಾಸ್ವಿತಂ nos 


ಉದಾರಬುದ್ಧಿಯುಳ್ಳ ಬೃಹಸ್ಪತಿಯು ಚಂದ್ರನ ಮನೆಗೆ ಹೋಗಿ ಬಹಳ 
ಕೋಪದಿಂದ ಕೂಡಿದವನಾಗಿ, ಕೆರುನಗೆಯಿಂದ ಕೂಡಿ ಮದಾಂಧನಾದ ಚಂದ್ರನನ್ನು 
ಕುರಿತು ಈ ರೀತಿಯಾಗಿ ಹೇಳಿದನು. 


ಕಿಂ ಕೃತಂ ಕಿಲ ಶೀತಾಂಶೋ ಕರ್ಮಧರ್ಮವಿಗರ್ಹಿತಂ । 
ರಕ್ಷಿತಾ ಮನು ಭಾರ್ಯೇಯಂ ಸುಂದರೀ ಕೇನ ಹೇತುನಾ ॥೧೩॥ 


ಸ್ಕಂ. ೧. ಅ. ೧೧. ಚಂದ್ರ ತಾರೆ ಇನರ ಪ್ರಣಯಕಥೆ ೧ಜತಿ 


ಎಲ್ಫೆ ಚಂದ್ರನೇ, ನೀನು ಮಾಡಿದ ಕೆಲಸವು ಕೇವಲ ಧರ್ಮಕ್ಕೆ ವಿರೋಧ 
ವಾದುದು. ನೀನು ಸುಂದರಿಯಾದ ನನ್ನ ಹೆಂಡತಿಯನ್ನು ಏತಕ್ಕಾಗಿ ನಿನ್ನ ಮನೆ 
ಯಲ್ಲಿ ಕಾಪಾಡುತ್ತಾ ಇಟ್ಟುಕೊಂಡಿದ್ದೀಯೆ? 


ತವ ದೇನಗುರುಶ್ಹಾಹಂ ಯಜಮಾನೋಸಿ ಸರ್ವಥಾ । 
ಗುರುಭಾರ್ಯಾ ಕಥಂ ಮೂಢ ಭುಕ್ತಾ 80 ರಕ್ಷಿತಾಥವಾ ॥೧೪॥ 


ಎಲೈ ಚಂದ್ರನೇ, ನಾನು ನಿನಗೆ ಗುರುವಾಗಿದ್ದೇನೆ. ಅದೂ ಅಲ್ಲದೆ ನೀನು 
ಈಗ ಯಜ್ಞವನ್ನು ಮಾಡುತ್ತಾ ಇದ್ದೀಯೆ. ಹೀಗಿರುವಾಗ ಎಲ್ಫೈ ಮೂಢನೇ, 
ನೀನು ಗುರುವಿನ ಹೆಂಡತಿಯಾದ ತಾರೆಯನ್ನು ರತಿಕ್ರೀಡಾದಿಗಳಿಂದ ಅನುಭವಿಸಿ 
ದೆಯಾ? ಹಾಗಿಲ್ಲದಿದ್ದರೆ, ಅವಳನ್ನು ನಿನ್ನ ಮನೆಯಲ್ಲಿ ಏತಕ್ಕಾಗಿ ಕಾಪಾಡಿ ಇಟ್ಟು 
ಕೊಂ ಡಿದ್ದೀಯೆ 9 


ಬ್ರಹ್ಮಹಾ ಹೇಮಹಾರೀ ಚ ಸುರಾಪೋ ಗುರುತಲ್ಪಗಃ । 
ಮಹಾಪಾತೆ8ನೋ ಹ್ಯೇತೇ ತತ್ಸಂಸರ್ಗೀ ಚ ಸಂಚಮಃ ॥೧೫॥ 


ಬ್ರಾಹ್ಮಣನನ್ನು ಕೊಂದವನು, ಚಿನ್ನವನ್ನು ಕದ್ದವನು, ಮದ್ಯವನ್ನು ಪಾನ 
ಮಾಡಿದವನು, ಗುರುಪಶ್ಚೀಗಮನಮಾಡಿದವನು, ಇವರುಗಳ ಸಂಪರ್ಕದಲ್ಲಿರುವವನು, 
ಈ ಐದುಜನಗಳೂ ಮಹಾಪಾತಕಗಳನ್ನು ಮಾಡಿದವರೆಂದೆನಿಸಿಕೊಳ್ಳುತ್ತಾರೆ. 


ಮಹಾಪಾತಕೆಯುಕ್ಕಸ್ಥ ೦ ದುರಾಚಾರೋತಿಗರ್ಹಿತಃ । 


pe] 


ನ ದೇನಸದನಾರ್ಹೊಆಸಿ ಯದಿ ಭುಕ್ತೇಯಮಂಗನಾ ॥೧೬॥ 


ನೀನು ಈ ಸ್ತ್ರೀಯನ್ನು ಅನುಭವಿಸಿದ್ದ ಪಕ್ಷದಲ್ಲಿ ಗುರುಪತ್ತಿಯನ್ನು ಗಮನ 
ಮಾಡಿದಹಾಗಾಯಿತು. ಅದರಿಂದ ಕೆಟ್ಟ ನಡತೆಯುಳ್ಳವನೂ ಮಹಾಪಾಪಿಯೂ 
ಆಗಿರುವ ನೀನು ದೇವಲೋಕದಲ್ಲಿರಲು ಅರ್ಹನಲ್ಲವು. 


ಮುಂಚೇಮಾಮಸಿತಾಪಾಂಗೀಂ ನಯಾಮಿ ಸದನಂ ಮಮ । 
ನೋ ಚೇದ್ವಕ್ಸಾಮಿ ದುಷ್ಬಾತ್ಮನ್‌ ಗುರುದಾರಾಪಹಾರಿಣಂ ॥೧೭॥ 


ಎಲೈ ಧುಷ್ಟಬುದ್ಧಿಯುಳ್ಳ ಚಂದ್ರನೇ, ಕಪ್ಪಾದ ಓರೆಗಣ್ಣಿನ ನೋಟವುಳ್ಳ 
ಈ ಲತಾಂಗಿಯನ್ನು ಬಿಡು. ಇವಳನ್ನು ನನ್ನ್ನ ಮನೆಗೆ ಕರೆದುಕೊಂಡು ಹೋಗು 


೧೫೪ ಸ್ಯಂ. ೧. ಅ. ೧೧. ದೇವೀಭಾಗವತಮಹಾಪುರಾಣಂ 


ತ್ತೇನೆ. ಹಾಗೆ ಬಿಡದೇ ಇದ್ದಲ್ಲಿ ನೀನು ಗುರುಪತ್ನಿಯನ್ನು ಅಸಹಾರಮಾಡಿದವನು 
ಎಂಬುದಾಗಿ ತಕ್ಕ ಸ್ಥಳದಲ್ಲಿ ದೂರು ಹೇಳಿ ನಿನ್ನ ಅಕಾರ್ಯವನ್ನು ಪ್ರಸಿದ್ಧಪಡಿಸು 
ತ್ತೇನೆ ಎಂಬುದಾಗಿ ಗುರುವು ಚಂದ್ರನನ್ನು ಕುರಿತು ಹೇಳಿದನು. 


ಇತ್ಯೇವಂ ಭಾಷಮಾಣಂ ತಮುವಾಚ ರೋಹಿಣೇಪತಿಃ । 
ಗುರುಂ ಕ್ರೋಧಸಮಾಯುಕ್ತೆಂ ಕಾಂತಾವಿರಹದುಃಖಿತಂ ॥೧೮॥ 


ಈ ರೀತಿಯಾಗಿ ಹೇಳುತ್ತಿರುವ, ಕೋಪಾವಿಷ್ಟನಾಗಿರುವ ಮತ್ತು ಹೆಂಡತಿಯ 
ವಿಯೋಗದಿಂದ ದುಃಖಪಡುತ್ತಿರುವ ಗುರುವನ್ನು ಕುರಿತು ರೋಹಿಣೀಪತಿಯಾದ 
ಚಂದ್ರನು ಈ ರೀತಿಯಾಗಿ ಹೇಳಿದನು. 


| ಇಂದುರುವಾಚ ॥ 
ಕ್ರೋಧಾತ್ರೇ ತು ದುರಾರಾಧ್ಯಾ ಬ್ರಾಹ್ಮಣಾಃ ಕ್ರೋಧನರ್ಜಿತಾಃ । 
ಪೂಜಾರ್ಹಾ ಧರ್ಮಶಾಸ್ತ್ರಜ್ಞಾ ವರ್ಜನೀಯಾಸ್ತತೋಃನ್ಕ್ಯಥಾ ॥೧೯॥ 


ಎಲ್ಫೈ ಗುರುವೇ, ಕ್ರೋಧವಿರುವ ಬ್ರಾಹ್ಮಣರು ಪೂಜೆಗೆ ಯೋಗ್ಯರಾಗ 
ಲಾರರು. ಧರ್ಮಶಾಸ್ತ್ರವನ್ನು ತಿಳಿದವರಾಗಿಯೂ, ಕ್ರೋಧವೆಂಬ ದುರ್ಗುಣವನ್ನು 
ತ್ಯಜಿಸಿದನರಾಗಿಯೂ ಇರುವ ಬ್ರಾಹ್ಮಣರು ಪೂಜೆಗೆ ಯೋಗ್ಯರಾಗುತ್ತಾರೆ. 
ಇದಕ್ಕೆ ವಿರುದ್ಧಸ್ವಭಾವವುಳ್ಳವರು ಅಂದರೆ ಧರ್ಮಶಾಸ್ತ್ರವನ್ನು ತಿಳಿಯದೆ 
ಸಿಟ್ಟಿನಿಂದ ಕೂಡಿರುವವರು ಪೂಜೆಗೆ ಯೋಗ್ಯರಲ್ಲ. ಆದುದರಿಂದ ನೀನು ಕೋಪ 
ವನ್ನು ಬಿಡು. ಹಾಗಿಲ್ಲದಿನ್ದರೆ ನೀನು ತಿರಸ್ಕಾರತ್ಯಾಗಗಳಿಗೆ ಗುರಿಯಾಗುವೆ, ಎಂದು 
ಗುರುವನ್ನು ಕುರಿತು ಚಂದ್ರನು ಹೇಳಿದನು. ಮತ್ತು, 


ಆಗಮಿಷ್ಯತಿ ಸಾ ಕಾಮಂ ಗೃಹಂ ತೇ ವರವರ್ಣಿನೀ । 
ಅತ್ರೈನ ಸಂಸ್ಥಿತಾ ಜಾಲಾ ಕಾ ತೇ ಹಾನಿರಿಹಾನಫಘ ॥೨೦॥ 


ಎಲ್ಫೆ ದೋಷರಹಿತನಾದ ಗುರುವೇ, ಉತ್ತಮವಾದ ದೇಹಕಾಂತಿಯುಳ್ಳ ಆ 
ತಾರೆಯು ತನ್ನ ಇಚ್ಛಾನುಸಾರವಾಗಿ ನಿನ್ನ ಮನೆಗೆ ಬರುತ್ತಾಳೆ. ಆದರೆ ಇಲ್ಲಿಯೇ 
ಕೆಲವು ದಿವಸಗಳು ಇರುವುದರಿಂದ ನಿನಗೇನು ತೊಂದರೆಯು? 


ಇಚ್ಛಯಾ ಸಂಸ್ಥಿತಾ ಚಾತ್ರ ಸುಖಕಾಮಾರ್ಥಿನೀಹಿ ಸಾ। 
ದಿನಾನಿ ಕಶಿಚಿತ್ಸ್ಠಿತ್ವಾ ಸ್ವೇಚ್ಛೆಯಾ ಚಾಗಮಿಷ್ಯತಿ ॥೨೧॥ 


ಸ್ಕಂ.'೧. ಆ. ೧೧. ಗುರುಚಂದ್ರರ ವಿವಾದ ೧೫೫ 


ಕಾಮಸುಖವನ್ನು ಅನುಭವಿಸಬೇಕೆಂದು ಅಪೇಕ್ಷಿಸುತ್ತಿರುವ ಇವಳು ಇಲ್ಲಿ 
ತನ್ನ ಇಚ್ಛೆಯಿಂದ ಕೂಡಿದವಳಾಗಿ ಇದ್ದಾಳೆ. ಆದುದರಿಂದ ಇಲ್ಲಿ ಕೆಲವು ದಿವಸಗಳು 
ಇದ್ದು ಅನಂತರ ಅವಳ ಇಚ್ಛೆಬಂದಾಗ ನಿನ್ನ ಮನೆಗೆ ಬರುತ್ತಾಳೆ. 


ತ್ವಯೈ ವೋದಾಹೃತಂ ಪೂರ್ವಂ ಧರ್ಮಶಾಸ್ತ್ರಮತಂ ತಥಾ । 
ನ ಸ್ತ್ರೀ ದುಷ್ಕತಿ ಚಾರೇಣ ನ ನಿಪ್ರೋ ನೇದಕರ್ಮಣಾ TEEN 


ಎಲ್ಫೈ ಗುರುವೇ, ನೀನೇ ಬಾರ್ಹಸ್ಪತ್ಯಮತವನ್ನು ವಿವರಿಸಿರುವ ಗ್ರಂಥದಲ್ಲಿ 
ಪ್ರತಿಮಾಸದಲ್ಲಿಯೂ ರಜಸ್ವಲೆಯಾಗುವ ಸ್ತ್ರೀಯರಿಗೆ ಅವರು ಮಾಡಿದ ಪಾಪದ 
ಲೇಪವು ಇಲ್ಲವು ಮತ್ತು ವೇದಾಧ್ಯಯನಮಾಡುವ ಬ್ರಾಹ್ಮಣನಿಗೆ ಪಾಪದ ಸಂಪರ್ಕ 
ವಿಲ್ಲವು ಎಂಬುದನ್ನು ಹೇಳಿದ್ದೀಯೆ. ಅಲ್ಲದೆ " ಪ್ರಾಯಶ್ಚಿತ್ತಂ ಭವೇತ್‌ ಸ್ತ್ರೀಣಾಂ 
ಯನ್ಮಾಸೇ ರಜಸಶ್ಟ್ರ್ಯುತಿಃ '' ಎಂಬುದಾಗಿ ಧರ್ಮಶಾಸ್ತ್ರವೂ ಇದೆ. 


ಇತ್ಯುಕ್ತಶೈಶಿನಾ ತತ್ರ ಗುರುರತ್ಯಂತದುಃಖಿತಃ । 


ಜಗಾಮ ಸ್ವಗೃಹಂ ತೂರ್ಣಂ ಚಿಂತಾವಿಷ್ಟಃ ಸ್ಮರಾತುರಃ ॥೨೩॥ 


ಹೀಗೆ ಚಂದ್ರನು ಬೃಹಸ್ಸತಿಯನ್ನು ಕುರಿತು ಹೇಳಿದುದರಿಂದ ಗುರುವು 
ಬಹಳ ದುಃಖವುಳ್ಳ ವನೂ ಚಿಂತೆಯಿಂದಲೂ, ಕಾಮಬಾಧೆಯಿಂದಲೂ ಸಂಕಟಪಡು 
ವವನೂ ಆಗಿ ಶೀಘ್ರವಾಗಿ ತನ್ನ ಮನೆಗೆ ಹೊರಟುಹೋದನು. 


ದಿನಾನಿ ಕತಿಚಿತ್ತತ್ರ ಸ್ಥಿತ್ವಾ ಚಿಂತಾತುರೋ ಗುರುಃ । 
ಯಯಾವಥ ಗೃಹಂ ತಸ್ಯ ತ್ವರಿತಶ್ಹ್‌ಷಧೀಪತೇಃ ॥೨೪॥ 


ತನ್ನ ಮನೆಯಲ್ಲಿ ಕೆಲವು ದಿವಸಗಳನ್ನು ಕಳೆದು ಪುನಃ ಚಿಂತೆಯಿಂದ ಕೂಡಿದ 
ಗುರುವು ವನಸ್ಪತಿಗಳಿಗೆ ಅಧಿಸತಿಯಾದ ಆ ಚಂದ್ರನ ಮನೆಗೆ ತಿರುಗಿ ಹೋದನು. 


ಸ್ಥಿತಃ ಕ್ಷತ್ರ ನಿಸಿದ್ಧೋಃಸೌ ದ್ವಾರದೇಶೇ ರುಷಾನ್ವಿತಃ | 
ನಾಜಗಾಮ ಶಶೀ ತತ್ರ ಚುಕೋಪಾತಿ ಬೃಹಸ್ಪತಿಃ ॥೨೫॥ 


ಹೀಗೆ ಚಂದ್ರನ ಮನೆಗೆ ಹೋದ ಕೋಪಗೊಂಡಿದ್ದ ಗುರುವನ್ನು ಬಾಗಿಲನ್ನು 
ಕಾಯುವವನು ತಡೆಯಲು ಅವನು ಅಲ್ಲಿಯೇ ನಿಂತನು. ಚಂದ್ರನೂ ಅಲ್ಲಿಗೆ 


೧೫೬ ಸ್ವಲ. ೧. ಅ. ೧೧. ದೇವೀಭಾಗವತಮಹಾಪುರಾಣಂ 


ಇವನನ್ನು ನೋಡಲು ಬರಲಿಲ್ಲ. ಇದರಿಂದ ಮೊದಲೇ ಕೋಪಗೊಂಡಿದ್ದ ಬೃಹಸ್ಸತಿಗೆ 
ಮತ್ತೂ ಕೋಪವು ಹೆಚ್ಚಾಯಿತು. 


ಅಯಂ ಮೇ ಶಿಷ್ಯತಾಂ ಯಾತೋ ಗುರುಪತ್ನೀಂ ತು ಮಾತರಂ | ' 
ಜಗ್ರಾಹ ಬಲತೋ ಧರ್ಮಾ ಶಿಕ್ಷಣೀಯೋ ಮಯಾಧುನಾ ॥೨೬॥ 


ನನಗೆ ಶಿಷ್ಯನಾದ ಇವನು ತಾಯಿಗೆ ಸಮಾನಳಾದ ಗುರುವಿನ ಹೆಂಡತಿ 
ಯನ್ನು ಬಲಾತ್ಕಾರವಾಗಿ ಸ್ವೀಕರಿಸಿದ್ದಾನೆ. ಆದುದರೆದ ಧರ್ಮಹೀನನೂ ಪಾಪ 
ಕಾರಿಯೂ ಆದ ಇವನಿಗೆ ಈಗ ನಾನು ಶಿಕ್ಷೆಯನ್ನು ಮಾಡಬೇಕಾಗಿದೆ. 


ಉವಾಚ ವಾಚಂ ಕೋಪಾತ್ತು ದ್ವಾರದೇಶೇ ಸ್ಥಿತೋ ಬಹಿಃ । 
ಕಿಂ ಶೇಷೇ ಭನನೇ ಮಂದ ಪಾಪಾಚಾರ ಸುರಾಧಮ ॥೨೭॥ 


ದೇಹಿ ಮೇ ಕಾಮಿನೀಂ ಶೀಘ್ರಂ ನೋ ಚೇಚ್ಛಾಸಂ ದದಾಮ್ಯಹಂ | 
ಕರೋಮಿ ಭಸ್ಮಸಾನ್ನೂನಂ ನ ದದಾಸಿ ಪ್ರಿಯಾಂ ಮಮ ॥೨೮॥ 


ಎಂದು ಯೋಚಿಸಿ ಬಾಗಿಲಿನ ಹೊರಭಾಗದಲ್ಲಿ ನಿಂತಿದ್ದ ಕೋಪಾವಿಷ್ಟನಾದ 
ಗುರುವು ಈ ರೀತಿಯಾಗಿ ಹೇಳಿದನು. ದಡ್ಡನೂ ಕೆಟ್ಟ ನಡತೆಯುಳ್ಳವನೂ ದೇವತೆ 
ಗಳಲ್ಲೆಲ್ಲಾ ಬಹಳ ನೀಚನೂ ಆದ ಚಂದ್ರನೇ, ಮನೆಯಲ್ಲಿ ಸುಮ್ಮನೆ ಏಕೆ ಮಲಗಿ 
ಕೊಂಡಿದ್ದೀಯೆ ? ನನ್ನ ಹೆಂಡತಿಯನ್ನು ಜಾಗ್ರತೆಯಾಗಿ ನನಗೆ ಕೊಡು. ಇಲ್ಲದಿದ್ದರೆ 
ನಿನಗೆ ಶಾಪವನ್ನು ಕೊಟ್ಟು ಸುಟ್ಟು ಬೂದಿಮಾಡಿಬಿಡುತ್ತೇನೆ. ಎಂಬುದಾಗಿ 
ಹೇಳಿದನು. 


॥ ಸೂತ ಉವಾಚ ॥ 


ಕ್ರೊರಾಣಿ ಚೈನಮಾದೀನಿ ಭಾಷಣಾನಿ ಬೃಹಸ್ಪತೇಃ । 
ಶ್ರುತ್ವಾ ದ್ವಿಜಪತಿಃ ಶೀಘ್ರಂ ನಿರ್ಗತಸ್ಸದನಾದ್ಬಹಿಃ ॥೨೯॥ 


ಸೂತನು ಹೇಳುತ್ತಾನೆ--ಎಲ್ಫೈ ಖುಷಿಗಳಿರಾ, ಇವೇ ಮೊದಲಾದ ಬೃಹಸ್ಸ 
ತಿಯ ಕಠೋರವಾದ ಮಾತುಗಳನ್ನು ಕೇಳಿ ನಕ್ಷತ್ರಪತಿಯಾದ ಚಂದ್ರನು ತನ್ನ 
ಮನೆಯಿಂದ ಹೊರಕ್ಕೆ .ಬಂದನು. (ಇಲ್ಲಿ ಚಂದ್ರನ ಅಭಿಪ್ರಾಯವೇನೆಂದಕ್ಕೆ ಈ 
ಸಮಯದಲ್ಲಿ ಗುರುವಿಗೆ ನಿರಾಶೆಯನ್ನುಂಟುಮಾಡಬೇಕ್ಕು ಹಾಗಿಲ್ಲದಿದ್ದರೆ ಬೃಹಸ್ಸ 
ತಿಗೆ ಬಂದಿರುವ ಕೋಪವು ಶಾಂತವಾಗುವುದಿಲ್ಲ. ಹಾಗಾಗದಿದ್ದಲ್ಲಿ ಆಗಾಗ್ಗೆ ಹೀಗೆ 


ಸ್ಯಂ. ೧. ಅ. ೧೧ ಗುರುಚಂದ್ರರ ವಿವಾದ ೧೫೬ 


ತೊಂದರೆಕೊಡುತ್ತಿದ್ದರೆ ನನಗೆ ಸುಖವಿಲ್ಲ. ಆದುದರಿಂದ ಹೇಗಾದರೂ ಇವನಿಗೆ 
ನಿರಾಶೆಯನ್ನುಂಟುಮಾಡಜೇಕು ಎಂದು ಯೋಚಿಸಿ ಮನೆಯೊಳಗಿನಿಂದ ಶೀಘ್ರವಾಗಿ 
ಹೊರಗೆ ಬಂದನೆಂದಭಿಪ್ರಾಯವು.) 


ತಮುವಾಚ ಹಸನ್ಸೋಮಃ ಕಿಮಿದಂ ಬಹು ಭಾಷಸೇ | 
ನ ತೇ ಯೋಗ್ಯಾಸಿತಾಪಾಂಗೀ ಸರ್ವಲಕ್ಷಣಸಂಯುತಾ ॥೩೦॥ 


ಕುರೂಪಾಂ ಚ ಸ್ವಸದೃಶೀಂ ಗೃಹಾಣಾನ್ಯಾಂ ಸ್ತ್ರಿಯಂ ದ್ವಿಜ । 
ಭಿಶ್ಸುಕೆಸ್ಕ ಗೃಹೇ ಯೋಗ್ಯಾ ನೇದೃಶೀ ನರವರ್ಣಿನೀ aol 


ಈ ರೀತಿಯಾಗಿ ಕಠಿನವಾದ ಮಾತನ್ನಾಡಿದ ಬೃಹಸ್ಪತಿಯನ್ನು ಕುರಿತು 
ಚಂದ್ರನು ನಗುತ್ತಾ ಈರೀತಿ ಹೇಳಿದನು. ಎಲ್ಫೈ ಬೃ ಹಸ್ಸತಿಯೇ, ನೀನು ಅನುಪ 
ಯುಕ್ತವಾದ ಹೆಚ್ಚುಮಾತನ್ನಾಡುತ್ತಿದ್ದೀಯೆ. ಸ್ತ್ರೀಯರಿಗೆ ಇರಬೇಕಾದ ಎಲ್ಲ 
ಲಕ್ಷಣಗಳಿಂದ ಕೂಡಿದ, ಉತ್ತಮದೇಹಕಾಂತಿಯುಳ್ಳ ಕುಡಿನೋಟದಿಂದೊಡಗೂಡಿ 
ಶೋಭಿಸುವ ಈ ಸುಂದರಿಯು ಭಿಕ್ಷುಕನಾದ ನಿನ್ನಲ್ಲಿರಲು ಯೋಗ್ಯಳಲ್ಲ. ಆದುದರಿಂದ 
"ನಿನಗೆ ಅನುರೂಪಳಾಗಿರುವ ಕುರೂಪಿಣಿಯಾದ ಬೇರೊಬ್ಬಳನ್ನು ಸ್ವೀಕಾರಮಾಡು, 
ಹೋಗು. 


ರತಿಃ ಸ್ವಸದೃಶೇ ಕಾಂತೇ ನಾರ್ಯಾಃ ಕಲ ನಿಗದ್ಯತೇ । 
ತ್ವಂ ನ ಜಾನಾಸಿ ಮಂದಾತ್ಮೆನ್ಯಾಮಶಾಸ್ತ್ರನಿನಿರ್ಣಯಂ ॥೩೨॥ 


ಕಾಮಶಾಸ್ತ್ರದಲ್ಲಿ, ಸ್ತ್ರೀಯರಿಗೆ ತಮಗೆ ಅನುರೂಪನಾದ ಪತಿಯಲ್ಲಿ ಮಾತ್ರ 
ಪ್ರೀತಿಯುಂಟಾಗುವುದೆಂದು ಹೇಳಲ್ಪಟ್ಟಿದೆ. ಕಾಮಶಾಸ್ತ್ರದ ಈ ಸಿದ್ಧಾಂತವನ್ನು 


ಮಂದಬುದ್ಧಿಯುಳ್ಳ ನೀನು ತಿಳಿಯದೆ ಇದ್ದೀಯೆ. 


ಯಥೇಷ್ಟಂ ಗಚ್ಛೆ ದುರ್ಬುದ್ಧೇ ನಾಹಂ ದಾಸ್ಯಾಮಿ ಕಾಮಿನೀಂ । 
ಯಚ್ಛಕ್ಕಂ ತತ್ಕುರು ಕಾಮಂ ನ ಜೇಯಾ ವರವರ್ಣಿನೀ 1೩೩! 


ಎಲ್ಫೈ ದುಷ್ಟಬುದ್ಧಿಯುಳ್ಳವನೇ ನಾನು ಈ ಸ್ತ್ರೀಯನ್ನು ನಿನಗೆ ಕೊಡುವುದಿಲ್ಲ. 
ನಿನ್ನಿಂದ ಏನು ಪ್ರತೀಕಾರವನ್ನು ಮಾಡಲು ಸಾಧ್ಯವೋ ಅದನ್ನು. ಮಾಡು. 
ನಾನಂತೂ ಇವಳನ್ನು ಕೊಡುವುದಿಲ್ಲವು. 


೧೬೮ ಸ್ಕಂ. ೧. ಆ. ೧೧. ಡೇವೀಭಾಗನತಮಹಾಫುರಾಣಲಿ 


ಕಾಮಾರ್ತಸ್ಯ ಚ ತೇ ಶಾಪೋ ನ ಮಾಂ ಬಾಧಿತುಮರ್ಹತಿ । 
ನಾಹಂ ದದೇ ಗುರೋ ಕಾಂತಾಂ ಯಥೇಚ್ಛಸಿ ತಥಾ ಕುರು ॥೩೪॥ 


ಕಾಮಪೀಡಿತನಾದ ನಿನ್ನ ಶಾಪವು ನನ್ನನ್ನು ಏನೂ ಮಾಡಲಾರದು. ಆದು 
ದರಿಂದ ನೀನು ಶಾಪವನ್ನು ಕೊಡುತ್ತೇನೆಂದು ಹೆದರಿಸಬೇಡ. ನಾನಂತೂ ಈ 
ಈ ಸ್ತ್ರೀಯನ್ನು ನಿನಗೆ ಕೊಡುವುದಿಲ್ಲ. ನಿನ್ನ ಇಷ್ಟಬಂದ ಹಾಗೆ ಮಾಡು ಎಂಬುದಾಗಿ 
ಚಂದ್ರನು ಹೇಳಿದನು. 


॥ ಸೂತ ಉವಾಚ ॥ 


ಇತ್ಯುತ್ತೆ ಶೃಶಿನಾ ಚೇಜ್ಯಶ್ಚಿಂತಾಮಾಪ ರುಷಾಸ್ವಿತಃ । 
ಜಗಾಮ ತರಸಾ ಸದ್ಮ ಕ್ರೋಧಯುಕ್ತೆಃ ಶಚೀಪತೇಃ FET 


ಸೂತನು ಹೇಳಿದನು ಈ ರೀತಿಯಾಗಿ ಚಂದ್ರನು ಹೇಳಿದ ಅನಂತರದಲ್ಲಿ 
ಗುರುವು ಕೋಪಗೊಂಡು ಬಹಳ ಚಿಂತೆಯುಳ್ಳವನಾದನು. ಅನಂತರದಲ್ಲಿ ಸಿಟ್ಟಿನಿಂದ 
ಕೂಡಿದ ಬೃಹಸ್ಪತಿಯು ಇಂದ್ರನ ಮನೆಗೆ ಜಾಗ್ರತೆಯಾಗಿ ಹೋದನು. 


ದೃಷ್ಟ್ವಾ ಶತಕ್ರೆತುಸ್ತತ್ರ ಗುರುಂ ದುಃಖಾತುರಂ ಸ್ಥಿತಂ । 
ಸಾದ್ಯಾರ್ಫಾಾಚಮನೀಯಾದ್ಯ್ಕ್ಯೈಃ ಪೂಜಯಿತ್ವಾ ಸುಸಂಸ್ಥಿ ತಃ ॥೩೬॥ 


ದುಃಖಪೀಡಿತನಾಗಿರುವ ಗುರುವನ್ನು ನೋಡಿ ಇಂದ್ರನು ಪಾದ್ಯ ಅರ್ಯ 
ಆಚಮನೀಯ ಇವೇ ಮೊದಲಾದ ಪೂಜಾ ಸಾಮಗ್ರಿಗಳಿಂದ ಸತ್ಕರಿಸಿ ಉಚಿತಾಸನ 
ದಲ್ಲಿ ಕೂರಿಸಿ ತಾನೂ ಕುಳಿತುಕೊಂಡನು. 


ಪಪ್ರಚ್ಛ ಪರನೋದಾರಸ್ತಂ ತಥಾವಸ್ಥಿತಂ ಗುರುಂ । 
ಕಾ ಚಿಂತಾ ತೇ ಮಹಾಭಾಗ ಶೋಕಾರ್ತೊೋಃಸಿ ಮಹಾಮುನೇ ॥೩೭॥ 


ಅನಂತರದಲ್ಲಿ ಬಹಳ ಉದಾರವಾದ ಸ್ವಭಾವವುಳ್ಳ ಇಂದ್ರನು ಆ ರೀತಿ 
ವಿಷಣ್ಣವದನನಾಗಿ ಕುಳಿತಿರುವ ಗುರುವನ್ನು ಕುರಿತ್ಕು ಪುಣ್ಯಶಾಲಿಯೂ ದೊಡ್ಡ 
ಯಸಿಯೂ ಆದ ನೀನು ಶೋಕಪೀಡಿತನಾಗಿರುವಂತೆ ಕಾಣುತ್ತೀಯೆ. ನಿನಗೆ ಏನು 
ಚಿಂತೆಯು ಪ್ರಾಪ್ತವಾಗಿರುವುದು ? 


ಸ್ಯಂ. ೧. ಆ, ೧೧. ಗುರುವು ಇಂದ್ರನಲ್ಲಿ ದೂರು ಹೇಳಿದುದು ೧೫೯ 


ಕೇನಾಪಮಾನಿತೋಸಸಿ ತ್ವಂ ಮಮ ರಾಜ್ಯೇ ಗುರುಶ್ಚ ಮೋ 
ತ್ವದದೀನಮಿದಂ ಸರ್ವಂ ಸೈನ್ಯಂ ಲೋಕಾಧಿಸೈಸ್ಸಹ ॥೩೮॥ 


ಬ್ರಹ್ಮಾ ವಿಷ್ಣುಸ್ತಥಾ ಶಂಭುರ್ಯೇ ಚಾನ್ಯೇ ದೇವಸತ್ತಮಾಃ । 
ಕರಿಷ್ಯಂತಿ ಚೆ ಸಾಹಾಯ್ಯಂ ಕಾ ಚಿಂತಾ ವದ ಸಾಂಪ್ರತಂ 14೯॥ 


ನನ್ನ ರಾಜ್ಯದಲ್ಲಿ ನನಗೆ ಗುರುವಾದ ನಿನಗೆ ಯಾರಾದರೂ ಅವಮಾನ 
ಮಾಡಿದರೇ ? ನನ್ನಲ್ಲಿರುವ ಲೋಕಪಾಲಕರಿಂದ ಸಹಿತವಾದ ಸೈನ್ಯ ಮೊದಲಾದು 
ವೆಲ್ಲವೂ ನಿನ್ನ ಅಧೀನವಾಗಿವೆ. ಅಲ್ಲದೆ, ಬ್ರಹ್ಮ, ವಿಷ್ಣು, ಶಂಭು ಇವರುಗಳೂ 
ಮತ್ತು ಇತರ ದೇವಶ್ರೇಷ್ಠರು ಯಾರು ಯಾರು ಇದ್ದಾರೆಯೋ ಅವರೆಲ್ಲರೂ ನಿನಗೆ 
ಸಹಾಯಮಾಡುತ್ತಾರೆ. ಆದುದರಿಂದ ಈಗ ನಿನಗೆ ಪ್ರಾಪ್ತವಾಗಿರುವ ಚಿಂತೆಯು 
ಯಾವುದು ಹೇಳು ? 


॥ ಗುರುರುವಾಚ ॥ 


ಶಶಿನಾಃಸಹೃತಾ ಭಾರ್ಯಾ ತಾರಾ ಮಮ ಸುಲೋಚನಾ । 
ನ ದದಾತಿ ಸ ದುಷ್ಟಾತ್ಮಾ ಸ್ರಾರ್ಥಿತೋಃಿ ಪುನಃ ಪುನಃ ॥೪೦॥ 


ಇಂದ್ರನು ಈ ರೀತಿಯಾಗಿ ಕೇಳಿದ ಮೇಲೆ ಗುರುವು ಇಂದ್ರನನ್ನು ಕುರಿತು 
ಹೇಳಿದನು--ಎಲೈ ಇಂದ್ರನೇ ಒಳ್ಳೆಯ ಕಣ್ಣುಗಳಿಂದ ಶೋಭಿಸುವ ನನ್ನ ಹೆಂಡತಿ 
ಯಾದ ತಾರೆಯನ್ನು ಚಂದ್ರನು ಅಪಹರಿಸಿದ್ದಾನೆ. ಪದೇ ಪದೇ ಹೋಗಿ ಪ್ರಾರ್ಥಿಸಿ 
ದರೂ ದುಷ್ಟಸ್ವಭಾವವುಳ್ಳ ಆ ಚಂದ್ರನು ಅವಳನ್ನು ನನಗೆ ಕೊಡುವುದಿಲ್ಲ. 


ಕಿಂ ಕರೋಮಿ ಸುರೇಶಾನ ತ್ವಮೇವ ಶರಣಂ ಮಮ । 
ಸಾಹಾಯ್ಯಂ ಕುರು ದೇವೇಶ ದುಃಖಿತೊಆಸ್ಮಿ ಶತಕ್ರತೋ 1೪೧॥ 


ನೂರು ಯಜ್ಞಗಳನ್ನು ಮಾಡಿರುವ, ದೇವತೆಗಳಿಗೆ ಒಡೆಯನಾದ ಇಂದ್ರನೇ, 
ಈಗ ನಾನೇನನ್ನು ಮಾಡಲಿ? ಹೀಗೆ ದುಃಖ ಹೊಂದಿರುವ ನನಗೆ ನೀನೇ ಗತಿಯು. 
ನೀನು ನನಗೆ ಸಹಾಯವನ್ನು ಮಾಡು ಎಂದು ಕೇಳಿದನು. 


|| ಇಂದ್ರ ಉವಾಚ | 
ಮಾ ಶೋಕಂ ಕುರು ಧರ್ಮಜ್ಞ ದಾಸೊಸ್ಮಿ ತವ ಸುವ್ರತ । 
ಆನಯಿಷ್ಯಾಮ್ಯಹಂ ನೂನಂ ಭಾರ್ಯಾಂ ತವ ಮಹಾಮತೇ ॥೪೨॥ 


ರಿ೬೮ ಸ್ವಂ. ೧. ಆ. ೧೧. ಡೇಪೀಭಾಗವತಮಹಾಪುರಾಣರ 


ಗುರುವಿನ ಮಾತನ್ನು ಕೇಳಿ ಇಂದ್ರನು ಹೇಳುತ್ತಾನೆ - ಧರ್ಮವನ್ನು ತಿಳಿದ 
ವನೂ, ನಿಯಮಗಳನ್ನು ಪಾಲಿಸುವವನೂ ಆದ ಗುರುವೇ. ಇದಕ್ಕಾಗಿ ನೀನು 
ದುಃಖಿಸಬೇಡ. ನೀನು ನನಗೆ ಗುರುವಾದುದರಿಂದ ನಾನು ನಿನಗೆ ದಾಸನಾಗಿದ್ದೇನೆ. 
ಎಲೈ ಬಹಳ ಬುದ್ಧಿ ವಂತನೇ, ನಾನು ನಿನ್ನ ಹೆಂಡತಿಯನ್ನು ನಿಶ್ಚಯವಾಗಿಯೂ 
ಕರಿತರುತ್ತೇನೆ. 


ಪ್ರೇಷಿತೇ ಚೇನ್ಮಯಾ ದೂತೇ ನ ದಾಸ್ಯತಿ ಮದಾಕಾುಲಃ । 
ತತೋ ಯುದ್ಧಂ ಕರಿಷ್ಯಾಮಿ ದೇನಸೈನ್ಶೈಃ ಸಮಾವೃತಃ wal ' 


ನಾನು ಮೊದಲು ಒಬ್ಬ ದೂತನನ್ನು ಕಳುಹಿಸುತ್ತೇನೆ. ಆಗಲೂ ಆ ಕೊಬ್ಬಿದ 
ಚಂದ್ರನು ಅವಳನ್ನು ಕಳುಹಿಸಿಕೊಡದಿದ್ದಲ್ಲಿ, ದೇವಸ್ಥೆ ನ್ಯದಿಂದ ಕೂಡಿದವನಾಗಿ ಅವ 


ನೊಡನೆ ಆಮೇಲೆ ಯುದ್ಧವನ್ನು ಮಾಡುತ್ತೇನೆ. 


ಇತ್ಯಾಶ್ವಾಸ್ಯ ಗುರುಂ ಶಕ್ರೋ ದೂತಂ ವಕ್ತುಂ ವಿಚಕ್ಷಣಂ । 


ಪ್ರೇಷಯಾಮಾಸ ಸೋಮಾಯ ವಾರ್ತಾಶಂಸಿನಮದ್ದುುತಂ ೪೪॥ 


ಈ ರೀತಿಯಾಗಿ ಇಂದ್ರನು ಗುರುವನ್ನು ಸಮಾಢಾನಸಪಡಿಸ್ಕಿ ಮಾತನಾಡುವು 
ದರಲ್ಲಿ ಅತಿಚತುರನಾದ ಒಬ್ಬ ದೂತನನ್ನ ಚಂದ್ರನ ಹತ್ತಿರಕ್ಕೆ ಈ ಸಮಾಚಾರ 
ವನ್ನು ತಿಳಿಸುವುದಕ್ಕಾಗಿ ಕಳುಹಿಸಿದನು. 


ಸ ಗತ್ವಾ ಶಶಿಲೋಕೆಂ ತು ತ್ವರಿತಃ ಸುವಿಚಕ್ಷಣಃ । 
ಉವಾಚ ವಚನೇನೈನ ವಚನಂ ರೋಹಿಣೀಪತಿಂ 1೪೫॥ 


ಬುದ್ಧಿವಂತನಾದ ಆ ದೂತನು ಜಾಗ್ರತೆಯಾಗಿ ಚಂದ್ರಲೋಕಕ್ಕೆ ಹೋಗಿ 
ಅಲ್ಲಿ ಚಂದ್ರನನ್ನು ಕುರಿತು ಈರೀತಿಯಾಗಿ ಇಂದ್ರನ ಮಾತಿನಿಂದಲೇ ಹೇಳಿದನು. 


ಪ್ರೇಷಿತೋಹಂ ಮಹಾಭಾಗೆ ಶಕ್ರೇಣ ತ್ವಾ ನಿವಕ್ಷಯಾ । 
ಕಥಿತಂ ಪ್ರಭುಣಾ ಯಚ್ಚ ತದ್ದ _ನೀನಿ ಮಹಾಮತೇ ॥೪೬॥ 


ಎಲ್ಲೆ ಪುಣ್ಯವಂತನೇ, ಇಂದ್ರನುನನ್ನನ್ನು ನಿನ್ನ ಹತ್ತಿರಕ್ಕೆ ಈ ಮಾತು 
ಗಳನ್ನು ಹೇಳುವುದಕ್ಕಾಗಿ ಕಳುಹಿಸಿರುತ್ತಾನೆ. ಎಲೈ ಬುದ್ಧಿ ಶಾಲಿಯೇ, ಒಡೆಯನಾದ 
ಇಂದ್ರನು ಯಾವ ಮಾತನ್ನು ಹೇಳಿರುತ್ತಾನೆಯೋ ಅದರಂತೆಯೇ ನಿನಗೆ ಹೇಳು 
ಕ್ರೇನೆ ಕೇಳು, 


ಸ್ಕಂ. ೧. ಆ. ೧೧. ಚಂದ್ರನಿಗೆ ಇಂದ್ರನ ಬುದ್ಧಿವಾದ ೧೬೧ 


ಧರ್ಮಜ್ಞ ಆಸಿ ಮಹಾಭಾಗ ನೀತಿಂ ಜಾನಾಸಿ ಸುವ್ರತ । 
ಅತ್ರಿಃ ಪಿತಾ ತೇ ಧರ್ಮಾತ್ಮಾ ನ ನಿಂದ್ಯಂ ಕರ್ತುಮರ್ಹಸಿ ॥೪೭॥ 


ಪುಣ್ಯಶಾಲಿಯಾದ ಚಂದ್ರನೇ, ನೀನು ಧರ್ಮವನ್ನೆಲ್ಲಾ ತಿಳಿದುಕೊಂಡಿರು 
ತ್ತೀಯೆ. ಅಲ್ಲದೆ ನೀತಿಶಾಸ್ತ್ರವನ್ನೂ ತಿಳಿದಿರುವೆ. ಮತ್ತು ಧರ್ಮಿಷ್ಠರಾದ ಅತ್ರಿ 
ಖಯಸಿಗಳ ಮಗನೂ ಆಗಿದ್ದೀಯೆ. ಆದುದರಿಂದ ನೀನು ಇಂಥ ನೀಚವಾದ ಕೆಲಸ 
ವನ್ನು ಮಾಡಬಾರದು. (ತಿಳಿದೂ ಕೆಟ್ಟಕೆಲಸವನ್ನು ಮಾಡುವುದು ಬಹಳ ಪಾಪ 
ವನ್ನುಂಟುಮಾಡುನುಜಿಂದು ತಾತ್ಪರ್ಯವು.) 


ಭಾರ್ಯಾ ರಕ್ಟ್ರಾ ಸರ್ವಭೂತೈರ್ಯಥಾಶಕ್ತ ಹ್ಯತಂದ್ರಿತೈಃ । 
ತದರ್ಥೇ ಕಲಹಃ ಕಾಮಂ ಭವಿತಾ ನಾತ್ರ ಸಂಶಯಃ ॥೪೮॥ 


ಲೋಕದಲ್ಲಿ ಎಲ್ಲ ಪ್ರಾಣಿಗಳೂ ತಮ್ಮ ತಮ್ಮ ಹೆಂಡತಿಯರನ್ನು ತಮಗೆ ಶಕ್ತಿ 
ಯಿರುವಮಟ್ಟಿಗೆ ಜಾಗರೂಕತೆಯಿಂದ ಕಾಪಾಡಬೇಕಾದುದು ಅವರವರ ಧರ್ಮವು. 
ಆ ಕಾರಣದಿಂದ ಕಲಹವೂ ಸಂಭವಿಸುವುದುಂಟು. ಇದರಲ್ಲಿ ಸಂದೇಹವಿಲ್ಲವು. 


ಯಥಾ ತನ ತಥಾ ತಸ್ಯ ಯತ್ನಃ ಸ್ಯಾದ್ದಾರರಕ್ಷಣೇ | 
ಆತ್ಮನತ್ಸರ್ನಭೂತಾನಿ ಚಿಂತಯ ತ್ವಂ ಸುಧಾನಿಥೇ ॥೪೯॥ 


ಎಲ್ಫೈ ಅಮೃತಕ್ಕೆ ನಿಧಿಯಾಗಿರುವ ಚಂದ್ರನೇ, ನಿನಗೆ ನಿನ್ನ ಪತ್ನಿಯನ್ನು 
ಕಾಪಾಡುವುದರಲ್ಲಿ ಹೇಗೆ ಆದರವಿದೆಯೋ ಅದರಂತೆಯೇ ಗುರುವಿಗೂ ಇದೆ. ಆದುದ 
ರಿಂದ ಎಲ್ಲ ಪ್ರಾಣಿಗಳನ್ನೂ ನಿನ್ನಂತೆಯೇ ಎಂಬುದಾಗಿ ತಿಳಿ. 


ಅಷ್ಟಾವಿಂಶತಿಸಂಖ್ಯಾಸ್ತೇ ಕಾಮಿನ್ಯೋ ದಕ್ಷಜಾಃ ಶುಭಾಃ । 
ಗುರುಪತ್ನೀಂ ಕಥಂ ಭೋಕ್ತುಂ ತ್ವಮಿಚ್ಛಸಿ ಸುಧಾನಿಧೇ uo 


ಹೇ ಚಂದ್ರನೇ, ನಿನಗೆ ಅನುಭವಿಸಲು ದಕ್ಷನ ಪುತ್ರಿಯರಾದ, ಸುಂದರಿಯ 
ರಾದ ಇಪ್ಪತ್ತೆಂಟು ಜನ ಶೋಭನಾಂಗಿಯರಿರುವರು. ಹೀಗಿರುವಾಗ ಗುರುಪತ್ನಿ 
ಯನ್ನು ಭೋಗಿಸಲು ನಿನಗೆ ಇಚ್ಛೆಯು ಹೇಗುಂಟಾಯಿತು? 


ಸ್ವರ್ಗೇ ಸದಾ ವಸಂತ್ಕೇತಾ ಮೇನಕಾದ್ಯಾ ಮನೋರಮಾಃ। 
ಭುಂತ್ಚ್ವ ತಾಃ ಸ್ವೇಚ್ಛೆಯಾ ಕಾಮಂ ಮುಂಚ ಪತ್ನೀಂ ಗುರೋರಪಿ ॥೫೧॥ 
11 


ಗಿ೬೨ ಸ್ವಂ. ೧. ಆ. ೧೧. ದೇಪೀಭಾಗವತಮಹಾಪುರಾಣರಿ 


ದಕ್ಷನ ಪುತ್ರಿಯರಲ್ಲದೆ ಸ್ವರ್ಗದಲ್ಲಿ ಮೇನಕೆಯೇ ಮೊದಲಾದ ಸುಂದರ 
ಸ್ತ್ರೀಯರು ವಾಸವಾಗಿದ್ದಾರೆ. ಅವರನ್ನು ನಿನ್ನ ಮನಸ್ಸು ಬಂದಹಾಗೆ ಅನುಭವಿಸು. 
ಆದರೆ ಗುರುವಿನ ಪತ್ನಿಯಾದ ತಾರೆಯನ್ನು ಬಿಟ್ಟುಬಿಡು. 


ಈಶ್ವರಾ ಯದಿ ಕುರ್ವಂತಿ ಜುಗುಪ್ಸಿತಮಹಂತಯಾ । 
ಅಜ್ಞಾಸ್ತದನುವರ್ತಂತೇ ತದಾ ಧರ್ಮಕ್ಷಯೋ ಭವೇತ್‌ ॥೫೨॥ 


ಲೋಕದಲ್ಲಿ ಯಜಮಾನರಾದ ದೊಡ್ಡವರೇ ಅಹಂಕಾರದಿಂದ ಕೂಡಿದವರಾಗಿ 
ಪಾಪಕೆಲಸವನ್ನು ಮಾಡಿದಕ್ಕೆ ಏನೂ ತಿಳಿಯದ ಪಾಮರರು ಅವರನ್ನೇ ಅನುಸರಿಸು 
ತ್ತಾರೆ. ಅದರಿಂದ ಧರ್ಮವು ಹಾಳಾಗುತ್ತದೆ. 


ತಸ್ಮಾನ್ಮುಂಚ ಮಹಾಭಾಗ ಗುರೋಃ ಪತ್ನೀಂ ಮನೋರಮಾಂ । 
ಕಲಹಸ್ತ್ತನ್ನಿಮಿತ್ತೋಂದ್ಯ ಸುರಾಣಾಂ ನ ಭವೇದ್ಯಥಾ ॥೫೩॥ 


ಎಲ್ಫೈ ಪುಣ್ಯಶಾಲಿಯಾದ ಚಂದ್ರನೇ, ಆದುದರಿಂದ ಸುಂದರಳಾದ ಗುರುವಿನ 
ಪತ್ನಿಯನ್ನು ಬಿಡು. ನಿನ್ನ ಈ ಕಾರಣದಿಂದ ದೇವತೆಗಳಲ್ಲಿ ಪರಸ್ಪರ ಜಗಳವುಂಟಾಗ 
ದಿರಲಿ. (ಅಂದರೆ ನೀನು ತಾರೆಯನ್ನು ಕೊಡದಿದ್ದಲ್ಲಿ, ಇಂದ್ರನು ಯುದ್ಧಕ್ಕೆ ಬರು 


ತ್ತಾನೆ. ಆಗ ದೇವತೆಗಳಲ್ಲಿ ಪರಸ್ಪರ ಕಲಹವುಂಟಾಗುವುದೆಂದಭಿಪ್ರಾಯವು. ) 


॥ ಸೂತ ಉವಾಚ ॥ 


ಸೋಮಃ ಶಕ್ರನಚಃ ಶ್ರುಶ್ವಾ ಕಿಂಚಿತ್ಕೋಧಸಮಾಕುಲಃ | 
ಭಂಗ್ಯಾ ಪ್ರತಿವಚಃ ಪ್ರಾಹ ಶಕ್ರದೂತಂ ತದಾ ಶಶೀ ॥೫೪॥ 


ಸೂತನು ಹೇಳಿದನು--ಈರೀತಿಯಲ್ಲಿ ದೂತನು ಹೇಳಿದ ಇಂದ್ರನ ಮಾತನ್ನು 
ಕೇಳಿ ಚಂದ್ರನು ಸ್ವಲ್ಪ ಕೋಪಗೊಂಡವನಾಗಿ, ಇಂದ್ರನ ದೂತನನ್ನು ಕುರಿತು 
ಅರ್ಥಗರ್ಭಿತವಾದ ಮಾತನ್ನು ಮುಂದೆ ಹೇಳುವರೀತಿಯಲ್ಲಿ ಹೇಳಿದನು. 


॥ ಇಂದುರುವಾಚ ॥ 


ಧರ್ಮಜ್ಜೋಃಸಿ ಮಹಾಬಾಹೋ ದೇವಾನಾಮಧಿಪಃ ಸ್ವಯಂ । 
ಪುರೋಧಾಪಿ ಚ ತೇ ತಾದೃಗ್ಯುವಯೋಸ್ಸದೃಶೀ ಮತಿಃ ೫೫ 


ಸ್ಯಂ. ೧. ಆ. ೧೧ ಇಂದ್ರನಿಗೆ ಚಂದ್ರನ ಪ್ರತ್ಯುತ್ತರ ರಿತ್ತಿ 


ಚಂದ್ರನು ಹೇಳಿದನು--ಎಲೈ ಪರಾಕ್ರಮಶಾಲಿಯೇ, ನೀನು ಧರ್ಮವನ್ನು 
ತಿಳಿದವನಾಗಿದ್ದೀಯೆ. ಅಲ್ಲದೆ, ದೇವತೆಗಳಿಗೆಲ್ಲಾ ರಾಜನೂ ಆಗಿದ್ದೀಯೆ. ನಿನ್ನ 
ಪುರೋಹಿತನೂ ಅಂಥವನೇ ಆಗಿದ್ದಾನೆ. ಎಂದರೆ ಧರ್ಮವನ್ನು ತಿಳಿದವನಾಗಿದ್ದಾನೆ. 
ನಿಮ್ಮಿಬ್ಬರ ಬುದ್ಧಿಯೂ ಒಂದೇ ವಿಧವಾಗಿದೆ (ಗುರುವಿನಂತೆ ಶಿಷ್ಯ ಎಂದು ಭಾವವು) 


ಪರೋಪದೇಶೆಕುಶಲಾ ಭವಂತಿ ಬಹವೋ ಜನಾಃ । 
ದುರ್ಲಭಸ್ತು ಸ್ವಯಂ ಕರ್ತಾ ಪ್ರಾಪ್ತೇ ಕರ್ಮಣಿ ಸರ್ವದಾ ॥೫೬॥ 


ಲೋಕದಲ್ಲಿ ಅನೇಕಜನಗಳು, ಈ ಕೆಲಸವನ್ನು ಹೀಗೆ ಮಾಡಬೇಕು, ಹಾಗೆ 
ಮಾಡಬಾರದು ಎಂದು ಮುಂತಾಗಿ ಇತರರಿಗೆ ಉಪದೇಶಮಾಡುವುದರಲ್ಲಿ ಎಂದರೆ 
ಬುದ್ಧಿಯನ್ನು ಹೇಳುವುದರಲ್ಲಿ ಚತುರರಾಗಿರುತ್ತಾರೆ. ಆದಕೆ ಸಮಯ ಒದಗಿದಾಗ 
ಅದರಂತೆ ತಾವೂ ನಡೆಯುವವರು ಬಹು ವಿರಳ. (ಇಲ್ಲಿ ಪರದಾರಾಪಹರಣವು 
ನಿಸಿದ್ಧ ವೆಂದು ನೀನು ನನಗೆ ಹೇಳುತ್ತೀಯೆ. ನೀನಾದರೋ ಅಹಲ್ಯೆಯನ್ನು ಸ್ವೀಕರಿ 
ಸಿದ್ದೆಯೆಂದು ಚಂದ್ರನ ಅಭಿಪ್ರಾಯವು.) 


ಬಾರ್ಹಸ್ಸತ್ಯಪ್ರಣೇತಂ ಚ ಶಾಸ್ತ್ರಂ ಗೃಹ್ಣಂತಿ ಮಾನವಾಃ । 
ಕೋ ನಿರೋಧೋತ್ರ ದೇವೇಶ ಕಾಮಯಾನಾಂ ಭಜನ್‌ಸ್ಟ್ರಿಯಂ ॥೫೭॥ 


ಲೋಕದಲ್ಲಿ ಮನುಷ್ಯರು ಬೃಹಸ್ಸತಿಯು ರಚಿಸಿರುವ ಧರ್ಮಶಾಸ್ತ್ರವನ್ನು 
ಪ್ರಮಾಣವೆಂದು ಸ್ವೀಕರಿಸುತ್ತಾರೆ. ಅದರಂತೆ ನಡೆಯುತ್ತಾರೆ. ಆ ಶಾಸ್ತ್ರದಲ್ಲಿ 
ಯಾದರೋ ಇಚ್ಛೆ ಪಟ್ಟು ಬಂದಿರುವ ಅನ್ಯಸ್ತ್ರೀಯನ್ನು ಸ್ವೀಕರಿಸಬಹುದೆಂಬುದಾಗಿ 
ಹೇಳಿರುತ್ತದೆ. ಆದುದರಿಂದ ನನ್ನಲ್ಲಿ ಇಚ್ಛೆ ಪಟ್ಟು ಬಂದ ಈ ಸ್ತ್ರೀಯನ್ನು ಅನುಭವಿ 
ಸುವುದರಿಂದ ನನಗೆ ಏನು ದೋಷವು? 


ಸ್ವಕೀಯಂ ಬಲಿನಾಂ ಸರ್ವಂ ದುರ್ಬಲಾನಾಂ ನ ಕಿಂಚನ । 


ಲೋಕದಲ್ಲಿ ಬಲಿಷ್ಕನಾದ ಪುರುಷನಿಗೆ ಎಲ್ಲ ಪದಾರ್ಥಗಳೂ ಅವನವುಗಳೇ 
ಆಗುತ್ತವೆ. (ಎಂದಕಿ, ಬಲವಂತನಾದವನು ಎಲ್ಲರನ್ನೂ ಸೋಲಿಸಿ ಎಲ್ಲ ವಸ್ತು 
ಗಳನ್ನೂ ತನ್ನ ಅಧೀನವಾದವುಗಳನ್ನಾಗಿ ಮಾಡಿಕೊಳ್ಳುತ್ತಾನೆ.) ಅಶಕ್ತನಾದವನಿಗೆ 
ತನ್ನದಾದ ಯಾವ ವಸ್ತುವೂ ಇಲ್ಲ (ಎಂದರೆ ನಾನು ಗುರುವಿಗಿಂತಲೂ ಬಲಿಷ್ಮನಾಗಿ 
ದ್ದೇನೆ. ಆದುದರಿಂದ ತಾರೆಯು ನನ್ನವಳೇ ಹೊರತು ಗುರುವಿಗೆ ಸೇರತಕ್ಕವಳಲ್ಲ 
ವೆಂದು ಚಂದ್ರನ ಅಭಿಪ್ರಾಯವು.) 


ದಿ೬೪ ಸ್ಕಂ, ೧. ಆ. ೧೧. ದೇವೀಭಾಗನತಮಹಾಪುರಾಣಿ6 
ಸ್ವೀಯಾ ಚ ಪರಕೀಯಾ ಚ ಭ್ರಮೋಃಯಂ ಮಂದಚೇತಸಾಂ ॥೫೮॥ 


ನಾನು ಮದುವೆಯಾದುದರಿಂದ ಇವಳು ನನ್ನವಳು, ಅವಳು ಮತ್ತೊಬ್ಬ 
ನವಳು ಎಂದರೆ ಪರಸ್ತ್ರೀಯು ಎಂದು ಮುಂತಾದ ವಿವೇಚನೆಯು ತಿಳಿವಳಿಕೆಯಿಲ್ಲದ 
ಅಲ್ಪಬುದ್ಧಿಯುಳ್ಳವರಿಗುಂಟಾಗುವ ಭ್ರಮೆಯು. (ವಿಚಾರಮಾಡಿದರೆ ಈ ಭೇದವೇ 
ಇಲ್ಲವೆಂದು ತಾತ್ಸರ್ಯವು.) 


ತಾರಾ ಮಯ್ಯನುರಕ್ತಾ ಚ ಯಥಾ ನತು ತಥಾ ಗುರೌ । 
ಅನುರಕ್ತಾ ಕಥಂ ತ್ಯಾಜ್ಯಾ ಧರ್ಮತೋ ನ್ಯಾಯತಸ್ತಥಾ ॥೫೯॥ 


ಅಲ್ಲದೆ ತಾರೆಯು ನನ್ನಲ್ಲಿ ಹೇಗೆ ಪ್ರೀತಿಯುಳ್ಳವಳಾಗಿದ್ದಾಳೆಯೋ ಹಾಗೆ 
'ಗುರುವಿನಲ್ಲಿ ಪ್ರೀತಿಯುಳ್ಳ ವಳಾಗಿಲ್ಲ. ಹೀಗಿರುವಾಗ ನನ್ನಲ್ಲಿ ಅನುರಕ್ತಳಾದ ಇವ 
ಳನ್ನು ಹೇಗೆ ಬಿಡಲಿ? ಅವಳನ್ನು ಬಿಡುವುದಾದರೋ ಧರ್ಮಕ್ಕೂ ನ್ಯಾಯಕ್ಕೂ 
ವಿರೋಧವಾದುದು. 


ಗೃಹಾರಂಭಸ್ತು ರಕ್ತಾಯಾಂ ವಿರಕ್ತಾಯಾಂ ಕಥಂ ಭವೇತ್‌ । 
ವಿರಕ್ಷೇಯಂ ತದಾ ಜಾತಾ ಚಕಮೆಆನುಜಕಾಮಿನೀಂ ॥೬೦॥ 


ಯಾವಳು ಯಾವನಲ್ಲಿ ಪ್ರೀತಿಯುಳ್ಳವಳಾಗಿರುತ್ತಾಳೆಯೋ ಅಂಥವಳೊಡನೆ 
ಸಂಸಾರಮಾಡಿಕೊಂಡಿರುವುದು ಉತ್ತಮನು. ಪ್ರೀತಿಯಿಲ್ಲದವಳೊಡನೆ ಸಂಸಾರಿ 
ಯಾಗುವುದು ಯೋಗ್ಯವಲ್ಲವು, ಸಾಧ್ಯವೂ ಅಲ್ಲವು. ಈ ತಾರೆಯಾದರೋ, ಗುರುವು 
ತನ್ನ ಸಹೋದರನಾದ ಸಂವರ್ತನ ಪತ್ನಿಯಲ್ಲಿ ಆಸಕ್ತನಾದ ಕಾಲದಿಂದ ಮೊದಲು 
ಗೊಂಡು ಅವನಲ್ಲಿ ವಿರಕ್ತಳಾಗಿದ್ದಾಳೆ ಎಂದರೆ ಪ್ರೀತಿಯಿಲ್ಲದವಳಾಗಿದ್ದಾಳೆ. (ಗುರುವು 
ತನ್ನ ತಮ್ಮನಾದ ಸಂವರ್ತನ ಪತ್ನಿಯನ್ನು ಸ್ವೀಕರಿಸಿದ ಕಥೆಯು ಪದ್ಮಪುರಾಣದಲ್ಲಿ 
ಪ್ರಸಿದ್ಧವಾಗಿದೆ.) 


ನ ದಾಸ್ಕೇಃಹಂ ವರಾರೋಹಾಂ ಗಚ್ಛ ದೂತ ವದ ಸ್ವಯಂ । 
ಈಶ್ವರೋಃಸಿ ಸಹಸ್ರಾಕ್ಷ ಯದಿಚ್ಛಸಿ ಕುರುಷ್ವ ತತ್‌ ° ॥೬೧॥ 


ಎಲ್ಫೈ ದೂಶನೇ, ನಾನು ಸುಖಪಡಲು ಅನುಕೂಲಳಾಗಿರುವ ಈ ಸ್ತ್ರೀಯನ್ನು 
ಬಿಟ್ಟುಕೊಡುವುದಿಲ್ಲ. ನೀನು ಹೋಗಿ ಇಂದ್ರನಿಗೆ ಹಾಗೆಯೇ ಹೇಳು. . ಸಹಸ್ರನೇತ್ರ 
ನಾದ ಇಂದ್ರನೇ, ನೀನು ಎಲ್ಲರಿಗೂ ಒಡೆಯನಾಗಿದ್ದೀಯೆ. ನಿನಗೆ ಹೇಗೆ ಮಾಡಬೇ 


ಸ್ಕಂ. ೧. ಅ. ೧೧. ದೇವತೆಗಳಲ್ಲಿ ಇಬ್ಬಾಗವಾದುದು ೧೬೫ 


ಕೆಂದು ತೋರುತ್ತದೆಯೋ ಹಾಗೆ ಮಾಡು. ಎಂದು ಚಂದ್ರನು ಇಂದ್ರನಿಗೆ ಹೇಳಿ 
ಕಳುಹಿಸಿದನು. 


॥ ಸೂತ ಉವಾಚ ॥ 


ಇತ್ಯುಕ್ತಃ ಶಶಿನಾ ದೂತಃ ಪ್ರಯಯೌ ಶಕ್ರಸನ್ನಿಧಿಂ। 
ಇಂದ್ರಾಯಾಚಷ್ಟ ತತ್ಸರ್ವಂ ಯದುಕ್ತಂ ಶೀತರಶ್ಮಿನಾ ॥೬೨॥ 


ಸೂತನು ಹೇಳಿದನು--ಈರೀತಿಯಾಗಿ ತಂಪಾದ ಕಿರಣಗಳುಳ್ಳ ಚಂದ್ರ 
ನಿಂದ ಹೇಳಿಕಳುಹಿಸಲ್ಪಟ್ಟ ಆ ದೂತನು ಇಂದ್ರನ ಹತ್ತಿರಕ್ಕೆ ಹೋಗಿ ಚಂದ್ರನು 
ಆಡಿದ ಎಲ್ಲಾ ಮಾತುಗಳನ್ನೂ ಇಂದ್ರನಿಗೆ ಹೇಳಿದನು. 


ತುರಾಷಾಡಪಿ ತಚ್ಛ್ರುತ್ವಾ ಕ್ರೋಧಯುಳ್ತೋ ಬಭೂವ ಹ! 
ಸೇನೋಜ್ಯೋಗಂ ತದಾ ಚಕ್ರೇ ಸಾಹಾಯ್ಯಾರ್ಥಂ ಗುರೋರ್ವಿಭುಃ ॥೬೩॥ 


ವೇಗವುಳ್ಳವನನ್ನೂ ಜಯಿಸುವ ಅಧಿಪತಿಯಾದ ಇಂದ್ರನೂ ಕೂಡ ಆ ಮಾತು 
ಗಳನ್ನು ಕೇಳಿ ಕೋಪಗೊಂಡವನಾದನು, ಅಲ್ಲದೆ ಗುರುವಿಗೆ ಸಹಾಯಮಾಡುವುದಕ್ಕಾಗಿ 
ಸೇನೆಯನ್ನು ಸಿದ್ಧಗೊಳಿಸಿದನು. 


ಶುಕ್ರಸ್ತು ವಿಗ್ರಹಂ ಶ್ರುತ್ವಾ ಗುರುದ್ವೇಷಾತ್ತತೋ ಯಯೌ । 
ಮಾ ದದಸ್ವೇತಿ ತಂ ನಾಕ್ಕಮುನಾಚ ಶಶಿನಂ ಪ್ರತಿ HEV 


ದೈತ್ಯಗುರುವಾದ ಶುಕ್ರಾಚಾರ್ಯನು ಈ ಯುದ್ಧದ ಸಮಾಚಾರವನ್ನು ಕೇಳಿ, 
ಗುರುವಿನಲ್ಲಿ ತನಗೂ ದ್ವೇಷನಿದ್ದುದರಿಂದ, ಚಂದ್ರನ ಹತ್ತಿರಕ್ಕೆ ಹೋಗಿ, ತಾರೆ 
ಯನ್ನು ಕೊಡಬೇಡೆವೆಂದು ಚಂದ್ರನಿಗೆ ಹೇಳಿದನು. (ಶುಕ್ರಾಚಾರ್ಯನು' ಚಂದ್ರನ 
ಪಕ್ಷವನ್ನು ಸೇರಿದುದರಿಂದ ರಾಕ್ಷಸರೆಲ್ಲರೂ ಆ ಪಕ್ಷವನ್ನು ಸೇರಲು ದೇವಾಸುರರಿಗೆ 
ಹೀಗೆ ಯುದ್ಧವು ಪ್ರಾರಂಭವಾಯಿತು.) 


ಸಾಹಾಯ್ಯಂ ತೇ ಕರಿಷ್ಯಾಮಿ ಮಂತ್ರಶೆಕ್ತ್ಯಾ ಮಹಾಮತೇ | 
ಭವಿತಾ ಯದಿ ಸಂಗ್ರಾಮಸ್ತನ ಚಂದ್ರೇಣ ಮಾರಿಷ ॥೬೫॥ 


ಎಲೈ ಗೌರವಾರ್ಹನಾದ ಬುದ್ಧಿ ಶಾಲಿಯೇ, ನಿನಗೂ ಇಂದ್ರನಿಗೂ ಯುದ್ಧ 
ನಡೆಯುವುದಾದರೆ ಆಗ ನಿನಗೆ ನಾನು ಮಂತ್ರಶಕ್ತಿಯಿಂದ ತಕ್ಕ ಸಲಹೆಗಳನ್ನು 


೧೬೬ ಸ್ಕಂ. ೧೮. ೧೧. ದೇವೀಭಾಗವತಮಹಾಪುರಾಣಂ 


ಕೊಡುವ ಸಾಮಥಣ್ಯದಿಂದ ಸಹಾಯಮಾಡುತ್ತೀನೆ ಎಂದು ಶುಕ್ರಾಚಾರ್ಯನು 
ಚಂದ್ರನಿಗೆ ಒತ್ತಾಸೆಯ ಮಾತನ್ನು ಹೇಳಿದನು. 


ಶಂಕರಸ್ತು ತೆದಾಕರ್ಣ್ಯ ಗುರುದಾರಾಭಿಮರ್ಶೆನಂ । 
ಗುರುಶತ್ರುಂ ಭೃಗುಂ ಮತ್ವಾ ಸಹಾಯಮಕರೋತ್ತದಾ ॥೬ ೬ 


ಆ ಸಮಯದಲ್ಲಿ ಶಿವನು, ಗುರುವಿನ ಪತ್ನಿಯನ್ನು ಚಂದ್ರನು ಪರಿಗ್ರಹಿಸಿದ 
ಸಮಾಚಾರವನ್ನೂ, ಗುರುವಿಗೆ ಶುಕ್ರನು ಶತ್ರುವಾಗಿರುವುದನ್ನೂ ತಿಳಿದು ಗುರುವಿಗೆ 
ಸಹಾಯಕನಾಗಿ ನಿಂತನು. 


ಸಂಗ್ರಾಮಸ್ತು ತದಾ ನೃತ್ತೋ ದೇವದಾನನಯೋದ್ರು ತಂ । 
ಬಹೂನಿ ತತ್ರ ನರ್ಷಾಣಿ ತಾರಕಾಸುರವಶ್ಶಿಲ ೬೭॥ 


ಆಗ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವು ಬಹು ವರ್ಷಗಳವರೆಗೂ, 
ತಾರಕಾಸುರನಿಗೂ ದೇವತೆಗಳಿಗೂ ನಡೆದಂತೆ, ವೇಗದಿಂದ ನಡೆಯಿತು. 


ದೇನಾಸುರಕೃತಂ ಯುದ್ಧಂ ದೃಷ್ಟ್ವಾ ತತ್ರ ಪಿತಾಮಹಃ | 
ಹಂಸಾರೂಢೋ ಜಗಾಮಾಶು ತಂ ದೇಶಂ ಕ್ಲೇಶಶಾಂತಯೇ ॥೬೮॥ 


ಹೀಗೆ ದೇವತೆಗಳಿಗೂ ರಾಕ್ಷಸರಿಗೂ ನಡೆಯುತ್ತಿರುವ ಯುದ್ಧವನ್ನು ನೋಡಿ 
ಬ್ರಹ್ಮನು ಹಂಸಾರೂಡನಾಗಿ ಈ ಕಷ್ಟವನ್ನು ಪರಿಹಾರಮಾಡುವುದಕ್ಕಾಗಿ ಆ ಯುದ್ಧ 
ಪ್ರದೇಶಕ್ಕೆ ಬಂದನು. ` 


ರಾಕಾಪತಿಂ ತದಾ ಪ್ರಾಹ ಮುಂಚ ಭಾರ್ಯಾಂ ಗುರೋರಿತಿ । 
ನೋ ಚೇದ್ವಿಷ್ಣುಂ ಸಮಾಹೂಯ ಕರಿಷ್ಯಾಮಿ ತು ಸಂಶ್ಸ್ಚಯಂ ॥೬೯॥ 


ಆಗ ಬ್ರಹ್ಮನು ಚಂದ್ರನನ್ನು ಕುರಿತು ಎಲ್ಫೆ ಚಂದ್ರನೇ, ಗುರುವಿನ ಪತ್ನಿ 
ಯನ್ನು ಬಿಟ್ಟುಕೊಡು. ಹಾಗಿಲ್ಲದಿದ್ದರೆ, ವಿಷ್ಣುವನ್ನು ಬರಮಾಡಿಕೊಂಡು ನಿನ್ನ 
ಸಂಹಾರವನ್ನು ಮಾಡುವೆನು ಎಂದು ಎಚ್ಚರಿಕೆಯನ್ನು ಕೊಟ್ಟು ಹೇಳಿದನು. 


ಭೃಗುಂ ನಿವಾರಯಾಮಾಸ ಬ್ರಹ್ಮಾ ಲೋಕಪಿತಾಮಹಃ | | 
ಕಿಮನ್ಯಾಯಮತಿರ್ಜಾಶಾ ಸಂಗದೋಷಾನ್ಮಹಾಮತೇ 1೭೦॥ 


ಸ್ವಂ. ೧ ಆ. ೧೧. ತಾರೆಗಾಗಿ ದೇವಾಸುರರ ಯುದ್ಧ ೧೬೭ 


ಅಲ್ಲದೆ ಶುಕ್ರಾಚಾರ್ಯನನ್ನು ತಡೆದು, ನಿನಗೆ ಸಹವಾಸದೋಷದಿಂದ 
ಎಂಥ ದುರ್ಬುದ್ದಿಯುಂಟಾಯಿತು! ಅವರಿಬ್ಬರಿಗೂ ಪರಸ್ಪರ ಯುದ್ಧವನ್ನು ಮಾಡು 
ವುದನ್ನು ಬಿಟ್ಟು ಶಾಂತಿಯಿಂದಿರುವಂತೆ ಬುದ್ಧಿವಾದವನ್ನು ಹೇಳದೆ ಯುದ್ಧಕ್ಳೇ 
ನೀನೂ ಒತ್ತಾಸೆಯಾದುದು ತಪ್ಪು ಎಂದು ಹೇಳಿದನು. 


 ನಿಷೇಧಯಾಮಾಸ ತತೋ ಭೃಗುಸ್ತಂ ಚೌಷಧೀಪತಿಂ । 
ಮುಂಚ ಭಾರ್ಯಾಂ ಗುರೋರದ್ಯ ಪಿತ್ರಾಹಂ ಪ್ರೇಹಿತಸ್ತವನ ॥೭೧॥ 


ಅನಂತರದಲ್ಲಿ ಶುಕ್ರನು ಚಂದ್ರನನ್ನು ತಡೆದು, ಎಲ್ಫೈ ಚಂದ್ರನೇ, ಈಗ 
ನೀನು ಗುರುವಿನ ಪತ್ನಿಯನ್ನು ಬಿಟ್ಟುಕೊಡು. ನಿನ್ನ ತಂದೆಯಾದ ಅತ್ರಿಖುಸಿಯು 
ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದರಿಂದ ಬಂದಿದ್ದೇನೆ ಎಂದು ಹೇಳಿದನು. 


॥ ಸೂತ ಉವಾಚ ॥ 


ದ್ವಿಜರಾಜಸ್ತು ತಚ್ಛ್ರುತ್ವಾ ಭೃಗೋರ್ವಚನಮದ್ಳುತಂ । 
ದದೌ ಚೆ ತತ್ಪ್ರ್ರಿಯಾಂ ಭಾರ್ಯಾಂ ಗುರೋರ್ಗರ್ಭವತೀಂ ಶುಭಾಂ ॥೭೨॥ 


ಸೂತಮುನಿಯು ಹೇಳಿದನು ಚಂದ್ರನು ಶುಕ್ರಾಚಾರ್ಯನ ಆಶ್ಚರ್ಯ 
ಕರವಾದ ಈ ಮಾತನ್ನು ಕೇಳಿ ಗುರುವಿಗೆ ಪ್ರೀತಿಪಾತ್ರಳಾದ ಗರ್ಭಿಣಿಯಾಗಿದ್ದ ಆ 
ತಾರೆಯನ್ನು ಗುರುವಿಗೆ ಕೊಟ್ಟಿನು. 


ಪ್ರಾಪ್ಯ ಕಾಂತಾಂ ಗುರುರ್ಹ್ಯಷ್ಟಃ ಸ್ವಗೃಹಂ ಮುದಿತೋ ಯಯೌ । 
ತತೋ ದೇವಾಸ್ತಥಾ ದೈತ್ಯಾ ಯಯಾಸರ್ಸ್ಸಾರ್ಪಾಗೃಹಾನ್ಸ್ರತಿ ॥೭೩॥ 


ಗುರುವೂ ಕೂಡ ತನ್ನ ಹೆಂಡತಿಯನ್ನು ಪುನಃ ಪಡೆದು ಸಂತೋಷದಿಂದ 
ತನ್ನ ಮನೆಗೆ ಹೋದನು. ದೇವತೆಗಳೂ, ರಾಕ್ಷಸರೂ ಸಹ ತಮ್ಮ ತಮ್ಮ ಮನೆ 
ಗಳಿಗೆ ಹೋದರು. 


ಬ್ರಹ್ಮಾ ಸ್ವಸದನಂ ಪ್ರಾಪ್ತಃ ಕೈಲಾಸಂ ಚಾಪಿ ಶಂಕರಃ । 
ಬೃಹಸ್ಪತಿಸ್ತು ಸಂತುಷ್ಟಃ ಪ್ರಾಪ್ಯ ಭಾರ್ಯಾಂ ಮನೋರಮಾಂ ॥೭೪॥ 


ಅನಂತರದಲ್ಲಿ ಬ್ರಹ್ಮನು ತನ್ನ ಸ್ಥಾನಕ್ಕೆ ಹೋದನು. ಶಿವನೂ ಕೈಲಾಸ 
ವನ್ನು ಕುರಿತು ತೆರಳಿದನು. ಬೃಹಸ್ಸತಿಯೂ ಸಹ ಮನೋಹರಳಾದ ತನ್ನ ಪತ್ನಿ 
ಯನ್ನು ಹೊಂದಿ ಸಂತೋಷದಿಂದ ಹೋಗಿ ತನ್ನ ಮನೆಯಲ್ಲಿದ್ದರು. 


೧೬೮ ಸ್ಕಂ. ೧. ಅ. ೧೧. ದೇನೀಭಾಗವತಮಹಾಪುರಾಣಂ 


ತತಃ ಕಾಲೇನ ಕಿಯತಾ ತಾರಾಸೂತ ಸುತಂ ಶುಭಂ | 
ಸುದಿನೇ ಶುಭನಕ್ಷತ್ರೇ ತಾರಾಪತಿಸಮಂ ಗುಣೈಃ ॥೭೫॥ 


ಕೆಲವು ಕಾಲ ಕಳೆದ ನಂತರ ತಾರೆಯು ಒಳ್ಳೆಯ ದಿವಸದಲ್ಲಿ ಒಳ್ಳೆಯ 
ನಕ್ಷೆಕ್ರದಲ್ಲಿ ತಾರೆಯ ಪ್ರಿಯಪತಿಯಾದ ಚಂದ್ರನಿಗೆ ಸಮಾನವಾದ ಗುಣವುಳ್ಳ ಒಬ್ಬ 
ಪುತ್ರನನ್ನು ಪ್ರಸವಿಸಿದಳು. 


ದೃಷ್ಟ್ವಾ ಪುತ್ರಂ ಗುರುರ್ಜಾತಂ ಚಕಾರ ವಿಧಿಪೂರ್ವಕೆಂ । 
ಜಾತಕೆರ್ಮಾದಿಕಂ ಸರ್ವಂ ಪ್ರಹೃಷ್ಟೇನಾಂತರಾತ್ಮನಾ ॥೭೬॥ಯ 


ಮಗನು ಹುಟ್ಟಿದುದನ್ನು ಗುರುವು ನೋಡಿ ಬಹಳ ಸಂತೋಷಗೊಂಡವ 
ನಾಗಿ ಆ ಮಗುವಿಗೆ ಶಾಸ್ತ್ರೋಕ್ತವಾಗಿ ಜಾತಕರ್ಮಾದಿಸಂಸ್ಕಾರಗಳನ್ನು ಮಾಡಿದನು. 


ಶ್ರುತಂ ಚೆಂದ್ರಮಸಾ ಜನ್ಮ ಪುತ್ರಸ್ಯ ಮುನಿಸತ್ತಮಾಃ । 
ದೂತಂ ಚ ಪ್ರೇಷಯಾಮಾಸ ಗುರುಂ ಪ್ರತಿ ಮಹಾಮತಿಃ ॥೭೭॥ 


ಚಂದ್ರನು ಕೂಡ ಮಗನು ಹುಟ್ಟಿದ ಸಮಾಚಾರವನ್ನು ಕೇಳಿದನು. ಎಲೈ 
ಚುಷಿಗಳಿರಾ, ಅನಂತರದಲ್ಲಿ ಬುದ್ಧಿವಂತನಾದ ಚಂದ್ರನು ಗುರುವಿನ ಹತ್ತಿರಕ್ಕೆ ಒಬ್ಬ 
ದೂತನನ್ನು ಕಳುಹಿಸಿದನು. 


ನ ಚಾಯಂ ತವ ಪುತ್ರೋಸ್ತಿ ಮಮ ನೀರ್ಯಸಮುದ್ಭವಃ । 
ಕಥಂ ತ್ವಂ ಕೃತನಾನ್‌ ಕಾಮಂ ಜಾತಕರ್ಮಾದಿಕಂ ನಿಧಿಂ ॥೩೮॥ 


ಎಲೈ ಗುರುವೇ, ಈ ಬಾಲಕನು ನಿನ್ನ ಮಗನಲ್ಲವು. ಅವನು ನನ್ನ ವೀರ್ಯ 
ದಿಂದ ಹುಟ್ಟಿದ್ದಾನೆ. ಹೀಗಿರುವಾಗ ನೀನು ಹೇಗೆ ಅವನಿಗೆ ಜಾತಕರ್ಮಾದಿಸಂಸ್ಥಾರ 
ಗಳನ್ನು ಮಾಡಿದೆ ಎಂದು ಆಸ್ಲೇಪಿಸಿ ಹೇಳಿಕಳುಹಿಸಿದನು. 


ತಚ್ಛ್ರುತ್ವಾ ವಚನಂ ತಸ್ಕ ದೂತಸ್ಯ ಚ ಬೃಹಸ್ಪತಿಃ । 
ಉವಾಚ ಮನು ಪುತ್ರೋ ಮೇ ಸದೃಶೋ ನಾತ್ರಸಂಶಯಃ ॥೭೯॥ 


ಆ ದೂತನ ಮಾತನ್ನು ಕೇಳಿ ಬೃಹಸ್ಪತಿಯು, ಈ ಬಾಲಕನು ನನ್ನನ್ನೇ 
ಹೋಲುತ್ತಾ ನನಗೆ ಸಮಾನನಾಗಿರುವುದರಿಂದ ನನ್ನ ಮಗನೇ ಹೌದು. ಈ ವಿಷಯ 
ದಲ್ಲಿ ಸಂದೇಹವಿಲ್ಲವು ಎಂದನು. 


ಸ್ಕಂ. ೧. ಅ. ೧೧. ಮಗನಿಗಾಗಿ ಗುರು ಚಂದ್ರರ ವಿವಾದ ೧೬೯ 


ಪುನರ್ನಿನಾದಃ ಸಂಜಾತೋ ಮಿಲಿತಾ ದೇವದಾನವಾಃ । 
ಯುದ್ಧಾರ್ಥಮಾಗತಾಸ್ತೇಷಾಂ ಸಮಾಜಃ ಸಮಜಾಯತ ॥ಲೆಂ॥ 


ಪುನಃ ಅವರಿಗೆ ಜಗಳ ಪ್ರಾರಂಭವಾಗಿ ದೇವತೆಗಳೂ ರಾಕ್ಷಸರೂ ಮತ್ತೆ 
ಯುದ್ಧಕ್ಕಾಗಿ ಬಂದು ಸೇರಿದರು. ಆಗ ಒಂದು ದೊಡ್ಡ ಕೂಟವು ಅಲ್ಲಿ ಸೇರಿತು. 


ತತ್ರಾಗತಃ ಸ್ವಯಂ ಬ್ರಹ್ಮಾ ಶಾಂತಿಕಾಮಃ ಪ್ರಜಾಪತಿಃ | 
ನಿವಾರಯಾಮಾಸ ಮುಖೇ ಸಂಸ್ಥಿ ತಾನ್ಯುದ್ಧದುರ್ಮದಾನ್‌ ॥೮೧॥ 


ಎಲ್ಲ ಪ್ರಜೆಗಳಿಗೂ ಒಡೆಯನಾದ ಬ್ರಹ್ಮನು ಶಾಂತಿಯು ಪುನಃ: ನೆಲಸುವಂತೆ 
ಮಾಡಲಪೇಕ್ಷೆಯಿಂದ ಅಲ್ಲಿಗೆ ಬಂದು ಕೊಬ್ಬಿನಿಂದ ಯುದ್ಧಮಾಡಲು ಆಸಕ್ತಿ 
ಯುಳ್ಳವರಾಗಿ ಎದುರಿನಲ್ಲಿ ನಿಂತಿರುವ ದೇವತೆಗಳನ್ನೂ ರಾಕ್ಷಸರನ್ನೂ ತಡೆದು 
ಈ ರೀತಿಯಾಗಿ ಹೇಳಿದನು. 


ತಾರಾಂ ಪಪ್ರಚ್ಛ ಧರ್ಮಾತ್ಮಾ ಕೆಸ್ಕಾಯಂ ತನಯಶ್ಯುಭೇ । 
ಸತ್ಯಂ ನದ ವರಾರೋಹೇ ಯಥಾಕ್ಲೇಶಃ ಪ್ರಶಾಮ್ಯತಿ ॥೮೨॥ 


ಎಲೌ ತಾರೆಯೇ, ಈ ಮಗುವು ಯಾರಿಂದ ಹುಟ್ಟಿತು. ಅದನ್ನು ಮರೆ 
ಮಾಚದೆ ಹೇಳು. ಎಲೌ ಶೋಭನಾಂಗಿಯೇ, ಈ ವಿವಾದವು ಸರಿಯಾಗಿ ಇತ್ಯರ್ಥ 
ವಾಗದಿದ್ದಲ್ಲಿ ದೇವದಾನವರಿಗೆ ಯುದ್ಧವು ಸಂನಿಹಿತವಾಗುವುದರಿಂದ್ದ ಅದನ್ನು ತಪ್ಪಿ 
ಸಲು ನೀನು ಈ ವಿಚಾರದಲ್ಲಿ ಸತ್ಯವನ್ನೇ ಹೇಳು ಎಂದು ತಾರೆಯನ್ನು ಕೇಳಿದನು. 


ತಮುವಾಚಾಸಿತಾಸಾಂಗೀ ಲಜ್ಜಮಾನಾಸ್ಯಧೋಮುಖೀ | 
ಚಂದ್ರಸ್ಯೇತಿ ಶನೈರನ್ತರ್ಜಗಾಮ ವರವರ್ಣಿನೀ ॥೮೩॥ 


ಕಪ್ಪಾದ ಕಡೆಗಣ್ಣಿನ ನೋಟದಿಂದ ಮೆರೆಯುವ ಆ ತಾರೆಯು ನಾಚಿಕೆ 
ಯಿಂದ ತಲೆಯನ್ನು ತಗ್ಗಿಸಿಕೊಂಡವಳಾಗಿ ಈ ಮಗುವು ಚಂದ್ರನ ಮಗನು ಎಂದು 
ಮೆಲ್ಲಗೆ ಹೇಳಿ ಒಳಕ್ಕೆ ಹೊರಟುಹೋದಳು. 


ಜಗ್ರಾಹ ತಂ ಸುತಂ ಸೋಮಃ ಪ್ರಹೃಷ್ಟೇನಾಂತರಾತ್ಮನಾ । 
ನಾಮ ಚಕ್ರೇ ಬುಧ ಇತಿ ಜಗಾಮ ಸ್ವಗೃಹಂ ಪುನಃ ॥೮೪॥ 


೧೭೦ ಸ್ಕಂ. ೧, ಅ. ೧೧. ದೇಪೀಭಾಗವತಮಹಾಪುರಾಣಂ 


ಹೀಗೆ ತಾರೆಯು ಹೇಳಿದುದರಿಂದ ಚಂದ್ರನು ಆ ಮಗುವನ್ನು ಬಹಳ ಸಂತೋ 
ಷದಿಂದ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವನಿಗೆ ಬುಧ ಎಂದು ನಾಮಕರಣ 
ವನ್ನು ಮಾಡಿದನು. 


ಯಯೌ ಬ್ರಹ್ಮಾ ಸ್ವಕಂ ಧಾಮ ಸರ್ವೇ ದೇವಾಃ ಸವಾಸವಾಃ । 
ಯಥಾಗತಂ ಗೆತಂ ಸರ್ವೆ್ಯಃ ಸರ್ವಶಃ ಪ್ರೇಕ್ಷಕೈರ್ಜನೈಃ EET 


ಬ್ರಹ್ಮನೂ ತನ್ನ ವಾಸಸ್ಥಳಕ್ಕೆ ಹೊರಟುಹೋದನು. ಇಂದ್ರಾದಿಸಮಸ್ತ 
ದೇವತೆಗಳೂ, ನೋಡುವುದಕ್ಕಾಗಿ ಬಂದಿದ್ದ ಜನಗಳೂ, ಎಲ್ಲರೂ ತಮ್ಮ ತಮ್ಮ 
ಸ್ಥಳಗಳಿಗೆ ತಾವು ಬಂದಿದ್ದಂತೆ ಹೊರಟುಹೋದರು. 


ಕಥಿತೇಯಂ ಬುಧೋತ್ಪತ್ತಿರ್ಗುರುಶ್ಲೇತ್ರೇ ಚ ಸೋಮತಃ । 
ಯಥಾ ಶ್ರುತಾ ಮಯಾ ಪೂರ್ವಂ ವ್ಯಾಸಾತ್ಸತ್ಯವತೀಸುತಾತ್‌ ॥೮೬॥ 


ಎಲ್ಲೆ ಖುಷಿಗಳಿರಾ, ನಾನು ಪೂರ್ವದಲ್ಲಿ ಸತ್ಯವತಿಯ ಮಗನಾದ ವ್ಯಾಸ 
ಜುಹಿಯಿಂದ ಹೇಗೆ ಕೇಳಿದ್ದೆನೋ ಹಾಗೆ ಗುರುವಿನ ಕ್ಷೇತ್ರದಲ್ಲಿ (ಅಂದರೆ ಪತ್ನಿಯಲ್ಲಿ) 
ಚಂದ್ರನಿಂದ ಉತ್ಪನ್ನನಾದ ಬುಧನ ವೃತ್ತಾಂತವನ್ನು ನಿಮಗೆ ಹೇಳಿದ್ದೇನೆ ಎಂದು 
ಸೂತನು ಹೇಳಿದನು. 


ಈ ಕಥೆಯ ಅಕ್ಷರಾರ್ಥದಲ್ಲಿ ಎಂದರೆ ವಾಚ್ಯಾರ್ಥದಲ್ಲಿ ಗ್ರಂಥಕತಣ್ಯವಿಗೆ 
ಅಥವಾ ಇದನ್ನು ಪ್ರಚಾರಕ್ಕೆ ತಂದವರಿಗೆ ತಾತ್ಸರ್ಯವಿಲ್ಲದಿರಬಹುದು. ಎರಡು 
ಗ್ರಹಗಳ ಸಂಯೋಜನದ ಪರಿಣಾಮವಾಗಿ ಅವುಗಳಿಂದ ಚೇರೊಂದು ಗ್ರಹವು ಹೊರ 
ಹೊಮ್ಮಿದುದರಿಂದ ಖಗೋಳಚಕ್ರದಲ್ಲಿ ಸಂಭವಿಸಿದ ಬದಲಾವಣೆಯೊಂದನ್ನು ಈ 
ಕಥೆಯು ಸಾಂಕೇತಿಕರೀತಿಯಿಂದ ಸೂಚಿಸಿರಬಹುದೆಂದು ತೋರುತ್ತದೆ. 


ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಥಮಸ್ಕಂಥೇ 
ಏಕಾದಶೋಧ್ಯಾಯಃ 


ಇಲ್ಲಿಗೆ ಶ್ರೀದೇವೀಭಾಗವತವೆಂಬ ಮಹಾಪುರಾಣದ ಪ್ರಥಮಸ್ಯಂಧದಲ್ಲಿ 
ಹನ್ನೊಂದನೆಯ ಅಢ್ಯಾಯವು ಮುಗಿದುದು. 


॥ ಶ್ರೀರಸ್ತು ॥ 


॥ ಫಿ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 


| ದ್ಹ್ವಾದಕೋಂಧ್ಯಾಯಃ ॥ 
ರ 


ಹನ್ಶೆ 


ಕ್ಮ ರಡನೆಯ ಅಧ್ಯಾಯವು 


| ಓಂ | 


| ಸೂತ ಉವಾಚ ॥ 


ತತಃ ಪುರೂರವಾ ಜಚ್ಚೇ ಇಲಾಯಾಂ ಕಥಯಾಮಿ ವಃ । 
ಬುಧಪುತ್ರೋತಿಧರ್ಮಾತ್ಮಾ ಯಜ್ಞ ಕೃದ್ದಾನತತ್ಸರಃ 


ಸೂತನು ಖಸಷಿಗಳಿಗೆ ಹೇಳಿದನು--ಎಲ್ಫೈ ಜುಹಿಗಳೇ, ಅನಂತರದಲ್ಲಿ 


ಬುಧಥಿಂದ ಇಲಾ ಎಂಬುವಳಲ್ಲಿ ಧರ್ಮಿಷ್ಠನೂ ಯಜ್ಞಗಳನ್ನು ಆಚರಿಸುವವನ್ಕೂ 
ದಾನಮಾಡುವುದರಲ್ಲಿ ಆಸಕ್ತಿಯುಳ್ಳವನೂ ಆದ ಪುರೂವರನು ಹುಟ್ಟದ ಕಥೆಯನ್ನು 


ನಿಮಗೆ ಹೇಳುತ್ತೇನೆ. 


ಸುದ್ಯುನ್ನೋ ನಾನು ಭೂಪಾಲಃ ಸತ್ಯವಾದೀ ಜಿತೇಂದ್ರಿಯಃ । 
ಸೈಂಧವಂ ಹಯಮಾರುಹ್ಯ ಚಚಾರ ಮೃಗಯಾಂ ವನೇ 


ವೈವಸ್ವತಮನುನಿನ ಮಗನಾದ, ಯಾವಾಗಲೂ ನಿಜವನ್ನೇ ಹೇಳುವವನೂ, 


ಇಂದ್ರಿಯಗಳನ್ನು ಜಯಿಸಿದವನೂ ಆದ ಸುದ್ಯುಮ್ಮ ನೆಂಬ ರಾಜನಿದ್ದನು. ಅವನು 
ಒಂದು ದಿವಸ ಸಿಂಧುದೇಶದಲ್ಲಿ ಹುಟ್ಟಿದ ಕುದುರೆಯನ್ನು ಹತ್ತಿ ಜೇಟಿಗಾಗಿ ಕಾಡಿಗೆ 


ಹೋಗಿ ಸಂಚರಿಸುತ್ತಿದ್ದನು. 


ಯುತಃ ಕತಿಸಯಾಮಾತ್ಮ್ಮೈರ್ದಂಶಿತಶ್ವಾರುಕುಂಡಲಃ । 
ಧನುರಾಜಗನಂ ಬಧ್ಯಾ ಬಾಣಸಂಘಂ ತಥಾದ್ಭುತಂ 


೧೭೨ ಸ್ಕಂ. ೧. ಆ.೧೨. ದೇವೀಭಾಗವತಮಹಾಪುರಾಣಂ 


ಮತ್ತು ಆ ರಾಜನು ಕೆಲವು ಜನ ಮಂತ್ರಿಗಳಿಂದ ಕೂಡಿದವನಾಗಿಯೂ 
ಮನೋಹರವಾದ ಕುಂಡಲಗಳನ್ನು ಧರಿಸಿದನನಾಗಿಯೂ, ಈಶ್ವರಸಂಬಂಧವಾದ 
ಧನುಸ್ಸನ್ನೂ ಅನೇಕ ಆಶ್ಚರ್ಯಕರಗಳಾದ ಬಾಣಗಳಿಂದ ತುಂಬಿರುವ ಬತ್ತಳಿಕೆ 
ಯನ್ನೂ ಧರಿಸಿದವನಾಗಿಯೂ ಹೀಗೆ ತಕ್ಕ ರಕ್ಷಣೆಯುಳ್ಳವನಾಗಿ ಜೇಟಿಗೋಸ್ಟರ 
ವನಕ್ಕೆ ಹೋದನು. 


ಸ ಭ್ರಮಂಸ್ತದ್ವನೋದ್ದೇಶೇ ಹನ್ಶಮಾನೋ ರುರೂನ್‌ ಮೃಗಾನ್‌ । 
ಶಶಾಂಶ್ಚ ಸೂಕರಾಂಶ್ಚೈನ ಖಡ್ಗಾಂಶ್ಚ ಗವಯಾಂಸ್ತಥಾ ॥೪॥ 


ಶರಭಾನ್ಮಹಿಷಾಂಶ್ಚೈವ ಸಾಮರಾನ್ವನಕುಕ್ಕುಟಾನ್‌ | 
ನಿಘ್ನುನ್ಮೇಧ್ಯಾನ್ಫಶೂನ್‌ ರಾಜಾ ಕುಮಾರವನಮಾವಿಶತ್‌ ॥೫॥ 


ಆ ರಾಜನು ಕಾಡಿನಲ್ಲಿ ಅಲ್ಲಲ್ಲಿ ತಿರುಗಾಡುತ್ತಾ ಜಿಂಕೆಗಳನ್ನೂ, ಹುಲ್ಲೆ ಕರು 
ಗಳನ್ನೂ ಮೊಲಗಳನ್ನ್ಯೂ ಹಂದಿಗಳನ್ನೂ ಖಡ್ಗಮೃಗಗಳನ್ನೂ ಕಾಡುಗೋವು 
ಗಳನ್ನೂ, ಶರಭಗಳನ್ನೂ, ಕಾಡುಕೋಣಗಳನ್ನೂ, ಯಜ್ಞಾರ್ಹವಾದ ಪಶುಗಳನ್ನೂ 
ಸಂಹಾರಮಾಡುತ್ತಾ ಕುಮಾರವನವೆಂಬ ತೋಟದ ಪ್ರದೇಶವನ್ನು ಹೊಕ್ಕನು. 


ಮೇರೋರಥಸ್ತಲೇ ದಿವ್ಯಂ ಮಂದಾರದ್ರುಮರಾಜಿತಂ । 
ಅಶೋಕೆಲತಿಕಾಕೀರ್ಣಂ ಬಕುಲೈರಧಿವಾಸಿತಂ TN 


ಸಾಲೈಸ್ತಾಲೈಸ್ತಮಾಲೈಶ್ಚ ಚಂಪಕೈಃ ಪನಸೈಸ್ತಥಾ । 
ಅನ್ರ್ಯುರ್ನೀಪೈರ್ಮಧೂಕೈಶ್ವ್ಚ ಮಾಧನೀಮಂಟಿಪಾವೃತಂ ॥೭॥ 


ದಾಡಿಮೈರ್ನಾರಿಕೇಲೈಶ್ಚ ಕದಲೀಖಂಡಮಂಡಿತಂ | 
ಯೂಥಿಕಾಮಾಲತೀಕಾುಂದಪುಷ್ಪವಲ್ಲೀಸಮಾವೃತಂ nel 


ಮೇರುಪರ್ವತದ ತೊಪ್ಪಲಿನಲ್ಲಿರುವ ಉತ್ತಮವಾದ ಮಂದಾರವೃಕ್ಷಗಳಿಂದ 
ಪ್ರಕಾಶಮಾನವಾಗಿಯೂ, ಬಳ್ಳಿ ಯಂತಿರುವ ಅಶೋಕಲತೆಗಳಿಂದ ವ್ಯಾಪ್ತವಾದ ಬಕುಲ 
ಪುಷ್ಪಗಳಿಂದ ಸುವಾಸಿತವಾದ ಸಜ್ಜೆವೃ ಕ್ಷಗಳಿಂದಲೂ ತಾಳೆಯ ಮರಗಳಿಂದಲೂ, 
ಹೊಂಗೆಮರಗಳಿಂದಲೂ, ಸಂಪಿಗೆಮರಗಳಿಂದಲೂ, ಹಲಸಿನಮರಗಳಿಂದಲೂ, ಮಾವಿನ 
ಮರಗಳಿಂದಲೂ, ಈ ಚಲುಮರಗಳಿಂದಲೂ, ಹಿಪ್ಪೆಮರಗಳಿಂದಲೂ, ಅಲಂಕೃತವಾದ 
ವಾಸಂತೀಬಳ್ಳಿಯು ಹಬ್ಬಿರುವ ವಿಶ್ರಾಂತಿವಿಹಾರದ ಮಂಟಪಗಳುಳ್ಳ ಮತ್ತು ದಾಳಿಂಜೆ 


ಸ್ಯಂ. ೧. ಆ, ೧೨. ಸುದ್ಯುಮ್ನರಾಜನ ವೃತ್ತಾಂತ ಏ೭ಫ್ಲಿ 


ತೆಂಗು ಬಾಳೆ ಇವುಗಳ ಸಮೂಹದಿಂದಲಂಕೃತವಾದ ಯೂಧಿಕಾಲತೆ, ಜಾಜೀಬಳ್ಳಿ, 
ಮಲ್ಲಿಗೇ ಬಳ್ಳಿ ಇವುಗಳಿಂದಾವೃತವಾದ ಕುಮಾರವನವನ್ನು ಹೊಕ್ಕನು. 


ಹಂಸಕಾರಂಡವಾಕೀರ್ಣಂ ಕೀಚಕೆದ್ವನಿನಾದಿತಂ । 
ಭ್ರಮರಾಲಿರುತಾರಾಮಂ ವನಂ ಸರ್ವಸುಖಾವಹಂ ne 
ದೃಷ್ಟಾ ಪ್ರಮುದಿತೋ ರಾಜಾ ಸುದ್ಯುಮ್ನ ಸ್ಪೇವತೈವಣ್ಯತಃ । 
ವೃಕ್ಷಾನ್ಫುಪುಸ್ಪಿತಾನ್‌ ನೀಕ್ಷ್ಯ ಕೋಕಿಲಾರಾವಮಂಡಿತಾನ್‌ ॥೧೦॥ 


ಹಂಸ ಸಪಕ್ತಿಗಳು ಚಕ್ರವಾಕಪಕ್ಷಿಗಳು ಇವುಗಳಿಂದ ಕೂಡಿದ ಕಿರುಬಿದುರಿನ 
ಧ್ವನಿಯುಳ್ಳ, ಭ್ರಮರಗಳ ನಾದದಿಂದ ಕೂಡಿರುವ ಚೆನ್ನಾಗಿ ಹೂಬಿಟ್ಟು, ಕೋಗಿ 
ಲೆಯ ಧ್ವನಿಯಿಂದಲೂ ಸಹಿತವಾದ ಎಲ್ಲ ಬಗೆಯ ಇಂದ್ರಿಯಸುಖಗಳನ್ನು ಕೊಡುವ 
ಎಲ್ಲರಿಗೂ ಸುಖವನ್ನುಂಟುಮಾಡುವ ಆ ವನವನ್ನು ನೋಡಿ ಆ ಸುದ್ಯುಮ್ಮರಾಜನು 
ಬಹಳ ಸಂತೋಷದಿಂದ ಸುಂದರವಾದ ಆ ಕುಮಾರವನವನ್ನು ಸೇವಕರಿಂದೊಡಗೂಡಿ 
ಪ್ರವೇಶಿಸಿದನು. 


ಪ್ರನಿಷ್ಟಸ್ತ್ರತ್ರ ರಾಜರ್ಷಿಃ ಸ್ತ್ರೀತ್ವಮಾಸ ಕ್ಲಣಾತ್ತತಃ । 


ಅಶ್ವೋಃಹಿ ವಡವಾಜಾಶಶ್ಚಿಂತಾನಿಷ್ಟಸ್ಸ ಭೂಪತಿಃ ॥೧೧॥ 

ಅಲ್ಲಿ ಪ್ರವೇಶಮಾಡಿದ ಕ್ಷಣದಲ್ಲಿಯೇ ರಾಜನು ಹೆಂಗಸಿನ ರೂಪವನ್ನು 
ಪಡೆದನು. ಅವನ ಕುದುರೆಯೂ ಹೆಣ್ಣುಕುದುರೆಯಾಯಿತು. ಆಗ ರಾಜನು ಬಹಳ 
ಚಿಂತೆಯುಳ್ಳವನಾದನು. 


ಕಿಮೇತದಿತಿ ಚಿಂತಾರ್ತಶ್ಲಿಂತ್ಸ ಟಮಾನಃ ಪುನಃಪುನಃ । 
ದುಃಖಂ ಬಹುತರಂ ಪ್ರಾಸ್ತ್ರ $ " ಸುದ್ಯುನ್ನೋ ಲಜ್ಜಯಾನ್ವಿತಃ nash 


ಇದು ಏನು ಹೀಗಾಯಿತೆಂದು ಚಿಂತೆಯಿಂದ ಕೂಡಿದ ರಾಜನು ಮತ್ತೆ ಮತ್ತೆ 
ಯೋಚನೆ ಮಾಡುತ್ತಾ ನಾಚಿಕೆಯುಳ್ಳವನೂ ತುಂಬ ದುಃಖಪಡುವವನೂ ಆದನು. 


ಕಂ ಕರೋಮಿ ಕಥಂ ಯಾನಿ ಗೃಹಂ ಸ್ತ್ರೀಭಾವನಸಂಯುತಃ | 
ಕಥಂ ರಾಜ್ಯಂ ಕರಿಷ್ಯಾಮಿ ಕೇನ ವಾ ವಂಚಿತೋಸ್ಮ್ಯಹಂ ॥ಣ೩॥ 


ಈಗ ನಾನು ಹೆಂಗಸಾಗಿರುವೆನಲ್ಲಾ, ಏನನ್ನು ಮಾಡಲಿ? ಹೇಗೆ ಮನೆಗೆ 
ಹೋಗಲಿ? ಹೇಗೆ ರಾಜ್ಯವಾಳಲಿ? ಈ ರೀತಿಯಾಗಿ ನನ್ನನ್ನು ನೋಸಗೊಳಿಸಿದವರು 
ಯಾರು? ಎಂದು ರಾಜನು ಬಹುವಾಗಿ ಚಿಂತಿಸುತಿ ತ್ತಿದ್ದನು. 


ದಿಟ ಸ್ವಂ. ಎ. ಆ. ೧೨. ದೇನೀಭಾಗವತಮಹಾಪುರಾಹಿಲಿ 


॥ ಯಷಯ ಊಚುಃ ॥ 
ಸೂತಾಶ್ಚರ್ಯಮಿದಂ ಪ್ರೋಕ್ತಂ ತ್ವಯಾ ಯಲ್ಲೋಮಹರ್ಷಣ । 
ಸುದ್ಯುಮ್ನಃ ಸ್ತ್ರೀತ್ವಮಾಪನ್ನೋ ಭೂಪತಿರ್ದೇವಸಂನಿಭಃ ॥೧೪॥ 


ಕಂ ತತ್ಯಾರಣಮಾಚಕ್ಷ್ವ ನನೇ ತತ್ರ ಮನೋಹರೇ । 

ಕಿಂ ಕೃತಂ ತೇನ ರಾಜ್ಞಾ ಚ ವಿಸ್ತರಂ ವದ ಸುವ್ರತ ೧೫॥ 

ಖಯಷಿಗಳು ಸೂತನನ್ನು ಕೇಳಿದರು.--ಓ ಸೂತಮುನಿಯೇ, ನೀನು ಹೇಳಿದ 
ಕಥೆಯು ನಮಗೆ ಬಹಳ ಆಶ್ಚರ್ಯವನ್ನುಂಟುಮಾಡಿದೆ. ದೇವತೆಗಳಿಗೆ ಸಮಾನ 
ನಾದಆ ಸದ್ಯುಮ್ಮರಾಜನು ಹೆಂಗಸಾಗಲು ಏನು ಕಾರಣವು? ಮನೋಹರವಾದ ಆ 
ವನದಲ್ಲಿ ಅನಂತರದಲ್ಲಿ ಆ ರಾಜನು ಏನನ್ನು ಮಾಡಿದನು? ಧರ್ಮನಿಯಮಗಳನ್ನು 
ತಪ್ಪದೆ ಪಾಲಿಸುವ ಸೂತನೇ, ಆ ಎಲ್ಲ ಸಮಾಚಾರವನ್ನೂ ನಮಗೆ ವಿಸ್ತಾರವಾಗಿ ಹೇಳು 


| ಸೂತ ಉವಾಚ ॥ 


ಏಕದಾ ಗಿರಿಶಂ ದ್ರಷ್ಟುಮೃಷಯಸ್ಸನಕಾದಯಃ | 
ದಿಶೋ ವಿತಿಮಿರಾಭಾಸಾ ಕುರ್ವಂತಃ ಸಮುಪಾಗಮನ್‌ ॥೧೬॥ 


ಒಂದಾನೊಂದು ಸಮಯದಲ್ಲಿ ಸನಕನೇ ಮೊದಲಾದ ಖುಷಿಗಳು ತಮ್ಮ 
ಕಾಂತಿಯಿಂದ ದಿಕ್ಕುಗಳನ್ನೆಲ್ಲಾ ಜೆಳಗುತ್ತಾ, ಪರಮೇಶ್ವರನನ್ನು ನೋಡುವುದಕ್ಕಾಗಿ 
ಬಂದರು. 

ತಸ್ಮಿಂಶ್ಚ ಸಮಯೇ ತತ್ರ ಶಂಕರಃ ಪ್ರಮದಾಯುತಃ । 

ಕ್ರೀಡಾಸಕ್ತೋ ಮಹಾದೇವೋ ನಿವಸ್ತ್ರಾ ಕಾಮಿನೀ ಶಿನಾ ॥೧೭॥ 

ಆ ಸಮಯದಲ್ಲಿ ಶಿವನು ಪಾರ್ವತಿಯೊಡನೆ ಕ್ರೀಡೆಯಲ್ಲಿ ಆಸಕ್ಷನಾಗಿದ್ದನು. 
ಪಾರ್ವತಿಯೂ ವಸ್ತ್ರರಹಿತಳಾಗಿ ಇದ್ದಳು. 

ಉತ್ಸಂಗೇ ಸಂಸ್ಥಿತಾ ಭರ್ತ ರಮಮಾಣಾ ಮನೋರಮಾ | 

ತಾನ್ವಿಲೋಕ್ಯಾಂಬಿಕಾ ದೇವೀ ವಿನಸ್ಟ್ರಾ ಪ್ರೀಡಿತಾ ಭೃಶಂ ॥೧೮॥ 

ಅಲ್ಲದೆ, ಪಾರ್ವತಿಯು ತನ್ನ ಪತಿಯ ತೊಡೆಯಲ್ಲಿರುವವಳಾಗಿ ಅವನನ್ನು 


ಸಂತೋಷಪಡಿಸುತ್ತಿದ್ದಳು. ಸುಂದರಳಾದ ಪಾರ್ವತಿಯು ಆ ಕಾಲದಲ್ಲಿ ವಸ್ತ್ರರಹಿತ 
ಳಾಗಿದ್ದು ದರಿಂದ ಆ ಖುಹಿಗಳನ್ನು ನೋಡಿ ಬಹಳ ನಾಚಿಕೆಯುಳ್ಳವಳಾದಳು. 


ಸ್ವಂ. ೧. ಆ. ೧೨. ಸುದ್ಯುಮ್ನನು ಸ್ತ್ರೀ ಆದುದು ೧೭೫ 
ಭರ್ತುರಂಕಾತೃಮುತ್ಕಾಯ ವಸ್ತ್ರಮಾದಾಯ ಪರ್ಯಧಾತ್‌ | 
ಲಜ್ಜಾವಿಷ್ಟಾ ಸ್ಥಿತಾ ತತ್ರ ವೇಪಮಾನಾ*ತಿಮಾನಿನೀ orn 


ಅನಂತರದಲ್ಲಿ ಗಂಡನ ತೊಡೆಯ ಮೇಲಿಂದೆದ್ದು ಬಟ್ಟೆಯನ್ನು ತೆಗೆದು 
ಕೊಂಡು ಉಟ್ಟುಕೊಂಡಳು. ಈರೀಕಿಯಾಗಿ ಪಾರ್ವತಿಯು ತುಂಬ ಮಾನವುಳ್ಳ 
ವಳಾದ್ದರಿಂದ ನಾಚಿಕೆಯಿಂದ ನಡುಗುತ್ತಾ ಅಲ್ಲಿ ಇದ್ದಳು. 


ಯಷಯೋಪಿ ತಯೋರ್ನೀಕ್ಷ್ಯ ಪ್ರಸಂಗಂ ರಮಮಾಜಣಯೋಃ | 
ಪರಿವೃತ್ಯ ಯಯುಸ್ತೂರ್ಣಂ ನರನಾರಾಯಣಾಶ್ರಮಂ ॥೨೦॥ 


ಆ ಖಷಿಗಳೂ ಕೂಡ ಕ್ರೀಡಿಸುತ್ತಿರುವ ಅವರ ಆ ಸಂದರ್ಭವನ್ನು ನೋಡಿ 
ಹಿಂತಿರುಗಿ ನರನಾರಾಯಣರ ಆಶ್ರಮಕ್ಕೆ ಹೋದರು. 


ಹ್ರೀಯುತಾಂ ಕಾಮಿನೀಂ ವೀಕ್ಷ್ಯ ಪ್ರೋವಾಚ ಭಗವಾನ್‌ ಹರಃ । 
ಕಥಂ ಲಜ್ಜಾತುರಾಸಿ ತ್ವಂ ಸುಖಂತೇ ಪ್ರಕರೋಮ್ಯಹಂ ॥೨೧॥ 


ನಾಚಿಕೆಗೊಂಡ ಪತ್ನಿಯನ್ನು ನೋಡಿ, ತೇಜಸ್ವಿಯಾದ ಶಿವನು ಈ ರೀತಿ 
ಯಾಗಿ ಹೇಳಿದನು. ನೀನು ಏಕೆ ಲಜ್ಜೆಯುಳ್ಳವಳಾಗಿರುತ್ತೀ, ನಿನಗೆ ಸುಖವುಂಟಾ 
ಗುವಂತೆ ಮಾಡುತ್ತೇನೆ. 


ಅದ್ಯ ಪ್ರಭೃತಿ ಯೋ ಮೋಹಾತ್ಪುಮಾನ್‌ ಕೋಪಿ ವರಾನನೇ । 
ವನಂಚ ಪ್ರನಿಶೇದೇತತ್ಸ ವೈ ಯೋಷಿದ್ಸನಿಷ್ಯತಿ 12೨ 


ಈ ದಿನ ಮೊದಲು ಮಾಡಿಕೊಂಡು ಯಾವ ಪುರುಷನು ಅಥವಾ ಗಂಡು 
ಣಿಯು ಈ ವನವನ್ನು ಪ್ರವೇಶಮಾಡುತ್ತಾನೆಯೋ ಅವನು ಕೂಡಲೇ ಹೆಂಗ 
ಗುವನು. 


ಶ್ರ ಫೆ 


ಇತಿ ಶಸ್ತ್ರಂ ವನಂ ತೇನ ಯೇ ಜಾನಂತಿ ಜನಾಃ ಕ್ವಚಿತ್‌ । 
ವರ್ಜಯಂತೀಹ ತೇ ಕಾಮಂ ವನಂ ದೋಷಸಮೃದ್ಧಿಮತ್‌ ॥೨೩॥ 


ಈ ರೀತಿಯಾಗಿ ಈಶ್ವರನು ವನವನ್ನು ಶಪಿಸಿದನು ಮತ್ತು ಈ ವಿಚಾರ 
ವನ್ನು ತಿಳಿದ ಜನಗಳು ಈ ತುಂಬ ದೋಷಯುಕ್ತವಾದ ವನವನ್ನು ಪ್ರವೇಶಮಾಡಜಿ 
ಬಿಡುತ್ತಾರೆ. 


೧೬೬ ಸ್ವಂ. ೧. ಅ. ೧೨. ದೇವೀಭಾಗವತಮಹಾಪುರಾಣಂ 
ಸುದ್ಯುಮ್ನಸ್ತು ತದಜ್ಞಾನಾತ್‌ ಪ್ರನಿಷ್ಠಸ್ಸಚಿನೈಃಸಹ । 
ತಥೈನ ಸ್ತ್ರೀತ್ವಮಾಪನ್ನ ಸ್ತೈಸ್ಸಹೇತಿ ನ ಸಂಶಯಃ ॥೨೪॥ 


ಆ ಸುದ್ಯುಮ್ಮನು ಆ ವನಕ್ಕೆ ಬಂದಿರುವ ಶಾಪವಿಚಾರವನ್ನು ತಿಳಿಯದೆ 
ಮಂತ್ರಿಗಳೊಡನೆ ಪ್ರವೇಶಿಸಿದುದರಿಂದ ಅವರೊಡನೆ ತಾನೂ ಹೆಂಗಸಿನ ರೂಪವನ್ನು 
ಪಡೆದನು. ಈ ವಿಚಾರದಲ್ಲಿ ಸಂದೇಹವಿಲ್ಲವು. 


ಚಿಂತಾನಿಷ್ಟಸ್ಸ ರಾಜರ್ಷಿರನ್ನ ಜಗಾಮ ಗೃಹಂ ಶ್ರಿಯಾ | 
ನಿಚಚಾರ ಬಹಿಸ್ತಸ್ಮಾದ್ವನದೇಶಾದಿತಸ್ತತಃ 1೨೫i 


ಅನಂತರದಲ್ಲಿ ಆ ರಾಜನು ಚಿಂತೆಯಿಂದಲೂ ನಾಚಿಕೆಯಿಂದಲೂ ಕೂಡಿದವೆ 
ನಾಗಿ, ಮನೆಗೆ ಹೋಗದೆ ಆ ವನದ ಹೊರಭಾಗದಲ್ಲಿ ಅಲ್ಲಲ್ಲಿಯೇ ತಿರುಗಾಡುತ್ತಿದ್ದನು. 


ಇಲೇತಿ ನಾಮ ಸಂಪ್ರಾಪ್ತಂ ಸ್ತ್ರೀತ್ವೇ ತೇನ ಮಹಾತ್ಮನಾ । 
ವಿಚರಂಸ್ತೃತ್ರ ಸಂಪ್ರಾಪ್ತೋ ಬುಧಃ ಸೋಮಸುತೋ ಯುವಾ Hol 


ಮಹಾತ್ಮನಾದ ಆ ರಾಜನು ಹೆಂಗಸಾಗಿದ್ದ ಆ ಸಮಯದಲ್ಲಿ ಆ ರಾಜನಿಗೆ 
ಇಲಾ ಎಂದು ಹೆಸರಾಯಿತು. ಆ ಸಮಯದಲ್ಲಿ ಪ್ರಾಯ್ಗಸಮರ್ಥನಾದ ಚಂದ್ರನ 
ಮಗನಾದ ಬುಧನು ಆ ವನದ ಸಮಾಪದಲ್ಲಿ ಸಂಚರಿಸುತ್ತಾ ಅಲ್ಲಿಗೆ ಬಂದನು. 


ಸ್ತ್ರೀಭಿಃ ಪರಿವೃತಾಂ ತಾಂತು ದೃಷ್ಟ್ವಾ ಕಾಂತಾಂ ಮನೋರಮಾಂ । 
ಹಾವಭಾವಕೆಲಾಯುಕ್ತಾಂ ಚಕಮೇ ಭಗರ್ವಾ ಬುಧಃ ॥೨೭॥ 


ಅಲ್ಲಿ ಸ್ತ್ರೀಯರಿಂದ ಪರಿವೃ ತಳಾಗಿ 'ಮನೋಹರಳಾಗಿರುವ, ಹಾವಭಾವ 
ವಿಲಾಸಾದಿಕೌಶಲದಿಂದ ಕೂಡಿದ ಆ ಇಲೆಯನ್ನು ನೋಡಿ ಮಹಿಮಾಶಾಲಿಯಾದ 
ಬುಧನು ಅವಳನ್ನು ಮೋಹಿಸಿದನು. 


ಸಾಪಿ ತಂ ಚಕನೇ ಕಾಂತಂ ಬುಧಂ ಸೋಮಸುತಂ ಪತಿಂ । 
ಸಂಯೋಗಸ್ತತ್ರ ಸಂಜಾತಸ್ತ್ರಯೋಃ ಪ್ರೇಮ್ಸಾ ಪರಸ್ಪರಂ ॥೨೮॥ 


ಚಂದ್ರನ ಪುತ್ರನಾದ ಬುಧನನ್ನು ನೋಡಿ ಇಲೆಯೂ ಕೂಡ ಮನೋಹರ 
ನಾದ ಅವನನ್ನು ಅಪೇಶ್ಷಿಸಿದಳು. ಅನಂತರದಲ್ಲಿ ಪರಸ್ಪರ ಪ್ರೀತಿಯಿಂದ ಅವರಿಬ್ಬ 
ರಿಗೂ ಸಂಯೋಗವುಂಟಾಯಿತು. 


ಸ್ವಂ. ೧. ಅ. ೧೨. ಸುದ್ಯುಮ್ನನು ಸ್ತ್ರೀ ಅದುಮು ೧೬೬ 
ಸ ತಸ್ಯಾಂ ಜನಯಾಮಾಸ ಪುರೂರವಸಮಾತ್ಮಜಂ ॥೨೯॥ 
ಆ ಬುಧನು ಅವಳಲ್ಲಿ ಪುರೂರವನೆಂಬ ಮಗನನ್ನು ಪಡೆದನು. 


ಸಾ ಪ್ರಾಸೂತ ಸುತಂ ಜಾಲಾ ಚಿಂತಾನಿಷ್ಟಾ ವನೇ ಸ್ಥಿತಾ । 
ಸಸ್ಮಾರ ಸ್ವಕುಲಾಚಾರ್ಯಂ ವಸಿಷ್ಮಂ ಮುನಿಸತ್ತಮಂ ॥೩೦॥ 


ಆ ಇಲೆಯು ಪುತ್ರನನ್ನು ಪ್ರಸವಿಸಿ ಅನಂತರದಲ್ಲಿ ತನಗೆ ಪುರುಷತ್ವ ಹೋಗಿ 
ಸ್ತ್ರೀತ್ವಪ್ರಾಪ್ತವಾದುದಕ್ಕಾಗಿ ಚಿಂತಿಸುತ್ತಾ ಆ ವನದಲ್ಲಿಯೇ ಇದ್ದಳು ಮತ್ತು ತನ್ನ 
ಕುಲಗುರುವಾದ ಖುಷಿಶ್ರೇಷ್ಠನಾದ ವಸಿಷ್ಕಮುನಿಯನ್ನು ಸ್ಮರಿಸಿಕೊಂಡಳು. 


ಸ ತದ್ಯಾಸ್ಯ ದಶಾಂ ದೃಷ್ಟ್ವಾ ಸುದ್ಯುಮ್ನ ಸ್ಯ ಕೃಸಾಸ್ವಿತಃ | 
ಅತೋಷಯನ್ಮಹಾದೇವಂ ಶಂಕರಂ ಲೋಕಶಂಕರೆಂ ೩೧॥ 


ಆ ವಸಿಷ್ಕಖುಹಿಯು ಸುದ್ಯುಮ್ಮ ನ ಆ ಅವಸ್ಥೆ ಯನ್ನು ನೋಡಿ ಕನಿಕರಪಟ್ಟು, 
ಲೋಕಕ್ಕೆಲ್ಲಾ ಸುಖವನ್ನುಂಟುಮಾಡುವ ಶಂಕರನನ್ನು ಪೂಜಾಧ್ಯಾನಾದಿಗಳಿಂದ 
ಸಂತೋಷಗೊಳಿಸಿದನು. 


ತಸ್ಮೈ ಸ ಭಗವಾಂಸ್ತುಷ್ಟಃ ಪ್ರದದೌ ನಾಂಛಿತಂ ನರಂ । 


ವಸಿಷ್ಠಃ ಪ್ರಾರ್ಥಯಾಮಾಸ ಪುಂಸ್ಕೃಂ ರಾಜ್ಞಃ ಪ್ರಿಯಸ್ಯ ಚ ॥೩೨॥ 


ಸಂತೋಷಪಟ್ಟ ಆ ಶಿವನು ವಸಿಷ್ಕನಿಗೆ ಇಷ್ಟವಾದ ವರವನ್ನು ಕೊಟ್ಟನು. 
ವಸಿಷ್ಕನೂ ಕೂಡ ತನಗೆ ಪ್ರಿಯನಾದ ಆ ರಾಜನಿಗೆ ಪುರುಷತ್ವವನ್ನು ಅನುಗ್ರಹಿಸು 
ವಂತೆ ಶಂಕರನನ್ನು ಬೇಡಿಕೊಂಡನು. 


ಶಂಕರಸ್ತು ನಿಜಾಂ ವಾಚಂ ಯತಾಂ ಕುರ್ವನ್ನುವಾಚ ಹ । 
ಮಾಸಂ ಪುಮಾಂಸ್ತು ಭನಿತಾ ಮಾಸಂ ಸ್ತ್ರೀಭೂಪತಿಃ ಕಿಲ ॥೩೩॥ 


ಆ ಶಂಕರನು ತನ್ನ ಪೂರ್ವದ ಮಾತನ್ನು ಎಂದರೆ ಆ ವನಕ್ಕೆ ಕೊಟ್ಟ 
ಶಾಪವಿಚಾರವನ್ನು ಸುಳ್ಳುಮಾಡದಿರುವುದಕ್ಕಾಗಿ, ರಾಜನು ಒಂದು ತಿಂಗಳು 
ಪುರುಷನೂ ಒಂದು ತಿಂಗಳು ಸ್ತ್ರೀಯೂ ಆಗುತ್ತಾನೆಂದು ಹೇಳಿದನು. 


ಇತ್ಸಂ ಪ್ರಾಪ್ಯ ನರಂ ರಾಜಾ ಜಗಾಮ ಸ್ವಗೃಹಂ ಪುನಃ । 
ಚಕ್ರೇ ರಾಜ್ಯಂ ಸ ಧರ್ಮಾತ್ಮಾ ವಸಿಸ್ಮಸ್ಯಾಪ್ಯನುಗ್ರಹಾತ್‌ ॥೩೪॥ 
12 


೧೭೮ ಸ್ಯಂ. ೧. ಅ. ೧೨. ದೇವೀಭಾಗವತಮಹಾಪುರಾಣರಿ 


ಆ ರಾಜನು ಈ ರೀತಿಯಾಗಿ ವರವನ್ನು ಪಡೆದು ತನ್ನ ಮನೆಗೆ ಹೋಗಿ 
ಸುಖವಾಗಿದ್ದನು ಮತ್ತು ವಸಿಷ್ಠಯಸಿಯ ಅನುಗ್ರಹದಿಂದ ಆ ಧರ್ಮಾತ್ಮನಾದ 
ರಾಜನು ರಾಜ್ಯಭಾರವನ್ನು ಮಾಡುತ್ತಿದ್ದನು. 


ಸ್ತ್ರೀತ್ರೇ ತಿಷ್ಠತಿ ಹರ್ಮೈೇಷು ಪುಂಸ್ತೇ ರಾಜ್ಯಂ ಪ್ರಶಾಸ್ತಿ ಚ । 


ಪ್ರಜಾಸ್ತಸ್ಮಿನ್‌ ಸಮುದ್ವಿಗ್ನಾ ನಾಭ್ಯನಂದನ್ಮಹೀಪತಿಂ ॥೩೫॥ 

ಆ ರಾಜನು ತಾನು ಹೆಂಗಸಾಗಿರುವ ಸಮಯದಲ್ಲಿ ಅಂತಃಪುರದಲ್ಲಿ ವಾಸ 
ಮಾಡುತ್ತಲೂ, ಪುರುಷನಾಗಿರುವಾಗ ರಾಜಕಾರ್ಯವನ್ನು ನಿರ್ವಹಿಸುತ್ತಲೂ ಇರು 
ವುದನ್ನು ನೋಡಿ ಪ್ರಜೆಗಳು ಖಿನ್ನರಾಗಿ ಇವನ ಈ ವಿಧವಾದ ವರ್ತನವನ್ನು 
ಮೆಚ್ಚಲಿಲ್ಲ. 


ಕಾಲೇ ತು ಯೌವನಂ ಪ್ರಾಪ್ತಃ ಪುತ್ರಃ ಪುರೂರವಾಸ್ತದಾ । 
ಪ್ರತಿಷ್ಠಾಂ ನೃಪತಿಸ್ತೆಸ್ಮೈ ದತ್ವಾ ರಾಜ್ಯಂ ವನಂ ಯಯೌ ॥೩೬॥ 
ಈ ರೀತಿಯಾಗಿ ಕೆಲವು ಕಾಲವು ಕಳೆಯಿತು. ಅಷ್ಟು ಹೊತ್ತಿಗೆ: ಮಗನಾದ 


ಪುರೂರವನು ಯೌವನಶಾಲಿಯಾಧನು. ಆಗ ಸುದ್ಯುಮ್ಮರಾಜನು ಆ ಪ್ರತಿಷ್ಠಾ 
ಪುರದ ರಾಜ್ಯಭಾರವನ್ನು ಪುರೂರವನಿಗೆ ವಹಿಸಿ ತಾನು ಕಾಡಿಗೆ ಹೋದನು. 


ಗತ್ವಾ ತಸ್ಮಿನ್‌ ವನೇ ರಮ್ಯೇ ನಾನಾದ್ರುಮುಸಮಾಕುಲೇ । 
ನಾರದಾನ್ಮಂತ್ರಮಾಸಾದ್ಯ ನವಾಕ್ಸರಮನುತ್ತಮಂ Nae 


ಅನೇಕ ವಿಧವಾದ ಮರಗಳಿಂದ ನಿಬಿಡವಾದ, ನೋಡಲು ಸುಂದರವಾದ ಆ 
ವನದಲ್ಲಿ ರಾಜನು ನಾರದ ಮಹರ್ಷಿಯಿಂದ ಉತ್ತಮವಾದ ನವಾಕ್ರರಮಂತ್ರೋಪ 
ದೇಶವನ್ನು ಪಡೆದನು. 


ಜಜಾಪ ಮಂತ್ರಮತ್ಯರ್ಥಂ ಪ್ರೇಮಪೂರಿತಮಾನಸಃ | 


ರಾಜನು ಪ್ರೀತಿಯಿಂದ ತುಂಬಿದ ಮನಸ್ಸುಳ್ಳವನಾಗಿ ಬಹಳ ಶ್ರದ್ಧೆಯಿಂದ 
ಆ ಮಂತ್ರವನ್ನು ಚೆನ್ನಾಗಿ ಜನಮಾಡಿದನು. 


ತೇನ ತುಷ್ಟಾ ತದಾ ದೇವೀ ಸಗುಣಾ ತಾರಿಣೀ ಶಿವಾ ॥೩೮॥ 
ಸಿಂಹಾರೂಢಾ ಸ್ಥಿತಾ ಚಾಗ್ರೇ ದಿನ್ಯರೂಸಾ ಮನೋರಮಾ | 


ಸ್ಕಂ. ೧. ಆ, 6೨. ಸುದ್ಯುನ್ನರಾಜನ ದೇವೀಸ್ತುತಿ ಶಿಕ 


ಆ ಮಂತ್ರಜಸದಿಂದ ಸಂತುಷ್ಟಳಾದ ಸಗುಣರೂಪಿಣಿಯಾದ ಭಕ್ತರನ್ನು 
ಸಂಸಾರದಿಂದ ದಾಟಿಸುವ, ಮಂಗಳಕರಳಾದ, ಪಾರ್ವತೀಡೀವಿಯು ಬಹಳ ಸುಂದರ 
ವಾದ ಆಕಾರವನ್ನು ಧರಿಸಿ ಸಿಂಹಾರೂಢಳಾಗಿ ಅವನ ಮುಂದೆ ಪ್ರತ್ಯಕ್ಷನಾದಳು. 


ವಾರುಣೀಪಾನಸಂಮತ್ತಾ ಮದಾಘೂರ್ಣಿತಲೋಚನಾ ॥೩೯॥ 
ದೃಷ್ಟ್ವಾ ತಾಂ ದಿವ್ಯರೂಹಾಂ ಚ ಪ್ರೇಮಾಕುಲಿತಲೋಚನಃ | 
ಪ್ರಣಮ್ಯ ಶಿರಸಾ ಪ್ರೀತ್ಯಾ ತುಷ್ಟಾನ ಜಗದಂಬಿಕಾಂ 1೪೦॥ 


ಮದ್ಯಪಾನದಿಂದ ಮದಹತ್ತಿದವಳಾಗಿದ್ದ ಆ ದೇವಿಯ ಕಣ್ಣುಗಳು ಅದರ 
ಮತ್ತಿನಿಂದ ತಿರುಗುತ್ತಿದ್ದುವು. ಹೀಗಿರುವ ಶ್ರೇಷ್ಠವಾದ ರೂಪವುಳ್ಳ ಆ ದೇವಿಯನ್ನು 
ನೋಡಿ ಆ ರಾಜನು ಬಹಳ ಸಂತೋಷಗೊಂಡು ಭಕ್ತಿಪ್ರೇಮಾದಿಗಳಿಂದ ಅರಳಿದ 
ಕಣ್ಣುಳ್ಳವನಾಗಿ ಆ ಲೋಕಜನನಿಯಾದ ಜೀವಿಗೆ ಸಾಸ್ಟಾಂಗನಮಸ್ಕಾರವನ್ನು 
ಮಾಡಿ ಪ್ರೀತಿಯಿಂದ ಹೀಗೆ ಸ್ತೋತ್ರಮಾಡಿದನು. 


ದಿವ್ಯಂ ಚ ತೇ ಭಗವತಿ ಪ್ರಥಿತಂ ಸ್ವರೂಪಂ 

ದೃಷ್ಟಂ ಮಯಾ ಸಕೆಲಲೋಕೆಹಿತಾನುರೂಪಂ । 

ವಂದೇ ತ್ವದಂಫ್ರಿ ಕಮಲಂ ಸುರಸಂಘಸೇವ್ಯಂ 

ಕಾಮಪ್ರದಂ ಜನನಿ ಚಾಪಿ ನಿಮುಕ್ತಿದಂ ಚ Wo 


ಶ್ಚ ಪೂಜ್ಯಳಾದ ದೇವಿಯೇ, ನಿನ್ನ ಈ ಪ್ರಸಿದ್ಧವಾದ, ಎಲ್ಲಾ ಲೋಕಗ 
ಳಿಗೂ ಹಿತವನ್ನುಂಟುಮಾಡುವ ಶ್ರೇಷ್ಠವಾದ ರೂಪವನ್ನು ನಾನು ಕಂಡೆನು. 
ಮಹಾಮಹಿಮಳಾದ ಓ ತಾಯಿಯೇ, ದೇವತೆಗಳಿಂದಲೂ ಸೇವಿಸಲ್ಪಡುತ್ತಿರುವ, 
ಭಕ್ತರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಒದಗಿಸಿ ಕೊಡುವ, ಕೊನೆಯಲ್ಲಿ ಮೋಕ್ಷಸುಖ 
ವನ್ನೂ ಕೊಡುವ ನಿನ್ನ ಪಾದಕಮಲಗಳಿಗೆ ನಮಸ್ಕಾರವು. 


ಕೋ ವೇತ್ತಿ ತೆಆಮ್ಬ ಭುವಿ ಮತಣ್ಯತನುರ್ನಿಕಾಮಂ 
ಮುಹ್ಯಂತಿ ಯತ್ರ ಮುನಯಶ್ಚ ಸುರಾಶ್ಚ ಸರ್ವೇ । 
ಐಶ್ವರ್ಯಮೇತದಖಿಲಂ ಕೃಸಣೇ ದಯಾಂಚ 


ದೃಷ್ಟ್ಟೈನ ದೇನಿ ಸಕಲಂ *ಲ ನಿಸ್ಮಯೋ ಮೇ ॥೪೨॥ 


ಓ ತಾಯಿಯೇ, ಯಾವ ನಿನ್ನ ಮಹಿಮೆಯನ್ನು ಖುಷಿಗಳೂ, ಎಲ್ಲ ದೇವ 
ತೆಗಳೂ ತಿಳಿಯಲಾರದೆ ಇದ್ದಾರೆಯೋ, ಅಂಥ ನಿನ್ನ ಮಹಿಮೆಯನ್ನೂ, ದುಃಖಿತ 


ದಿಲಿ ಸ್ಕಂ, ೧. ಆ. ೧೨. ಡೇವೀಭಾಗವತಮಹಾಪುರಾಣಲಿ 


ರಾದವರಲ್ಲಿ ನಿನಗಿರುವ ಕರುಣೆಯನ್ನೂ ಭೂಲೋಕದಲ್ಲಿರುವ ಮರಣಶೀಲವಾದ 
ದೇಹವುಳ್ಳ ಮನುಷ್ಯನಾದವನು ಯಾವನು ತಾನೇ ಸಮಗ್ರವಾಗಿ ತಿಳಿಯುತ್ತಾನೆ. 
ಓ ದೇವಿಯ ಈ ರೀತಿಯಾದ ನಿನ್ನ ಎಲ್ಲ ವೈಭವವನ್ನೂ, ದೀನನಾದ ನನ್ನಲ್ಲಿ 
ನಿನಗಿರುವ ದಯೆಯನ್ನೂ ನೋಡಿ ನನಗೆ ಬಹಳ ಆಶ್ಚರ್ಯವಾಗಿದೆ. 


ಶಂಭುರ್ಹರಿಃ ಕೆಮಲಜೋ ಮಘವಾ ರವಿಶ್ಚ 
ವಿತ್ತೇಶವಹ್ನಿವರುಣಾಃ ಪವನಶ್ಚ ಸೋಮಃ । 
ಜಾನಂತಿ ನೈವ ನಸವೊಆಪಿ ಹಿ ತೇ ಪ್ರಭಾವಂ 
ಬುಧ್ಯೇತ್ಮಥಂ ತವ ಗುಣಾನಗುಣೋ ಮನುಷ್ಯಃ ॥೪೩॥ 


ಓ ದೇವಿಯೇ, ಶಿವನು, ವಿಷ್ಣುವು, ಬ್ರಹ್ಮನು, ಇಂದ್ರನು, ಸೂರ್ಯನು, 
ಕುಬೇರನು, ಅಗ್ನಿಯು, ವರುಣನು, ವಾಯುವು, ಚಂದ್ರನು, ಅಷ್ಟವಸುಗಳು, 
ಇಂತಹ ದೇವತೆಗಳಲ್ಲಿ ಪ್ರಮುಖರಾದವರೂ ಕೂಡ ನಿನ್ನ ಮಹಿಮೆಯನ್ನು ಸಂಪೂ 
ರ್ಣವಾಗಿ ತಿಳಿಯಲಾರರು. ಹೀಗಿರುವಲ್ಲಿ ಧ್ಯಾನ ತಪಸ್ಸು ಮುಂತಾದ ಗುಣಗಳಿಲ್ಲದ 
ಮನುಷ್ಯನಾದ ನಾನು ಹೇಗೆ ನಿನ್ನ ಮಹಿಮೆಯನ್ನು ಸಮಗ್ರವಾಗಿ ತಿಳಿದೇನು? 


ಜಾನಾತಿ ವಿಷ್ಲುರಮಿತದ್ಯುತಿರಂಬ ಸಾಕ್ಸಾತ್‌ 

ತ್ವಾಂ ಸಾತ್ತ್ವಿಕೀಂ ಉದಧಿಜಾಂ ಸಕಲಾರ್ಥದಾಂ ಚ । 

ಹೋ ರಾಜಸೀಂ ಹರ ಉಮಾಂ *ಲ ತಾಮಸೀಂ ತ್ವಾಂ 
ವೇದಾಂಬಿಕೇ ನ ತು ಪುನಃ ಖಲುನಿರ್ಗುಣಾಂ ತ್ವಾಂ ॥೪೪॥ 


ಓ ತಾಯಿಯೇ, ಅಪಾರವಾದ ತೇಜಸ್ಸುಳ್ಳ ವಿಷ್ಣುವು ನಿನ್ನನ್ನು ಎಲ್ಲಾ 
ಇಷ್ಟಾರ್ಥಗಳನ್ನು ಕೊಡುವ ಸತ್ತ್ವಗುಣವೇ ಮುಖ್ಯವಾಗಿವುಳ್ಳ ಶ್ಷೀರಸಮುದ್ರದಿಂದ 
ಹುಟ್ಟದ ಲಕ್ಷಿ ೬ಯನ್ನಾಗಿ ಚನ್ನಾಗಿ ತಿಳಿದಿರುತ್ತಾನೆ. ಬ್ರಹ್ಮನು ರಜೋಗುಣವೇ 
ಮುಖ್ಯವಾಗಿರುವ ನಿನ್ನನ್ನು ಸರಸ್ವ್ರತೀರೂಪಳೆಂದು ತಿಳಿದಿದ್ದಾನೆ. ಶಿವನು ನಿನ್ನನ್ನು 
ತಮೋಗುಣವೇ ಪ್ರಧಾನವಾಗಿವುಳ್ಳ ಪಾರ್ವತಿಯನ್ನಾಗಿ ತಿಳಿದಿದ್ದಾನೆ. ಹೀಗೆ ಇವರು 
ನಿನ್ನ ಸಗುಣವೂ ಸಾಕಾರವೂ ಆದ ರೂಪಗಳನ್ನು ತಿಳಿದಿದ್ದಾಗ್ಯೂ, ಸಾತ್ತ್ವಿಕ, ರಾಜಸ್ಯ 
ತಾಮಸಗಳೆಂಬ ಮೂರು ಗುಣಗಳ ಸಾಮ್ಯಾವಸ್ಥಾರೂಪಳಾದ ಎಂದರೆ ಗುಣ್ಕ 
ಆಕಾರ, ಕ್ರಿಯೆ ಇವುಗಳ ಸಂಪರ್ಕವಿಲ್ಲದ ಗುಣಾತೀತಳಾದ ನಿನ್ನನ್ನು ಯಾರು ತಾನೇ 
ತಿಳಿದಿದ್ದಾರೆ? ಯಾರೂ ತಿಳಿದಿಲ್ಲವು. 


ಸ್ಕಂ, ೧.:ಅ. ೧೨. ಸುದ್ಯುಮ್ನುನ ದೇವೀಸ್ತುತಿಯು | ೧೮೧ 


ಕ್ವಾಹಂ ಸುಮಂದಮತಿರಪ್ರಥಿತಪ್ರಭಾವಃ 

ಕ್ವಾಯಂ ತವಾತಿನಿಪುಣೋ ಮಯಿ ಸುಪ್ರಸಾದಃ । 

ಜಾನೇ ಭನಾನಿ ಚರಿತಂ ಕರುಣಾಸಮೇತಂ 
ಯತ್ಸೇವಕಾಂಶ್ಚ ದಯಸೇ ತ್ವಯಿ ಭಾವಯುಕ್ತಾನ್‌ ॥೪೫॥ 


ಓ ಅಂಬ, ನಿನೂ ತಿಳಿಯದ ಪ್ರಸಿದ್ಧನೂ ಅಲ್ಲದ, ದಡ್ಡನಾದ, ನಾನು ಎಲ್ಲಿ? 
ನಿನ್ನ ಅಸದೃಶವಾದ ಮಹಾಮಹಿಮೆಯೆಲ್ಲಿ? ಹೀಗಿದ್ದರೂ ನನ್ನ ವಿಷಯದಲ್ಲಿ ಫಿನಗಿ 
ರುವ, ತಪ್ಪದೆ ಫಲಕಾರಿಯಾದ ಅನುಗ್ರಹವೆಲ್ಲಿ? ಹೇ ಭವಾನಿ, ಕರುಣೆಯಿಂದ 
ಸಹಿತವಾದ ನಿನ್ನ ನಡೆವಳಿಕೆಯ ಸ್ವಭಾವವನ್ನು ನಾನು ಬಲ್ಲೆ. ಏಕೆಂದರೆ: ನಿನ್ನಲ್ಲಿ 
ಮನಸ್ಸಿಟ್ಟಿರುವ ಭಕ್ತರಾದ ಸೇವಕರನ್ನೂ ನೀನು ಕಾಪಾಡುವವಳಾಗಿರುತ್ತೀಯೆ. 
ಎಂದರೆ, ನೀನು ಕರುಣಾಶೀಲಳಾದುದರಿಂದ ನಿನ್ನ ಭಕ್ತರು ಅಲ್ಪವಾದ ಯೋಗ್ಯತೆ 
ಯುಳ್ಳವರಾಗಿದ್ದರೂ, ಸೇವಕರಾಗಿದ್ದರೂ ಅವರನ್ನು ತಪ್ಪದೆ ಪ್ರಸನ್ನಳಾಗಿ ಅನುಗ್ರಹಿ 
ಸುತ್ತೀಯೆ ಎಂದು ತಾತ್ಪರ್ಯವು. 


ವೃತ್ತಸ್ತ್ವಯಾ ಹರಿರಸೌ ನನಜೇಶಯಾಪಿ 
ನೈವಾಚರತ್ಯನಿ ಮುದಂ ಮಧುಸೂದನಶ್ಚ । 
ಪಾದೌ ತವಾದಿಪುರುಷಃ ಕಲ ಪಾವಕೇನ 


ಕೃತ್ವಾ ಕರೋತಿ ಚ ಕರೇಣ ಶುಭೌ ಪನಿತ್ರೌ ॥೪೬॥ 


ನಿನ್ನ ಜಿಂಬಲದಿಂದ ಮಧುವೆಂಬ ರಾಕ್ಷಸನನ್ನು ಸಂಹರಿಸಿದ ವಿಷ್ಣುವು 
ಕಮಲದಲ್ಲಿ ವಾಸಮಾಡುವ ಲಕ್ಷ್ಮಿಯನ್ನು ಪಡೆದಿದ್ದರೂ ಅವಳು ನಿನ್ನ ಅನಂತಶಕ್ತಿ 
ಗಳಲ್ಲಿ ಒಂದು ಶಕ್ತಿಮಾತ್ರವಾಗಿರುವುದರಿಂದ ಪರಾಶಕ್ತಿ ಸ್ವರೂಪಳಾದ ನಿನ್ನ ಮಹಿಮೆ 
ಯನ್ನು ಪೂರ್ಣವಾಗಿ ತಿಳಿಯಲಾರದ ನಿನಗೆ ತಕ್ಕವನಲ್ಲವೆಂದು ತಿಳಿದು ತೃಪ್ತಿ 
ಸಂತೋಷದಿಂದ ವ್ಯವಹಾರಮಾಡುತ್ತಿಲ್ಲವು. ಆದರೂ ಥಿನ್ನಿಂದ ಮೊದಲು ಸೃಷ್ಟಿಸ 
ಲ್ಪಟ್ಟ ಇಂತಹ ವಿಷ್ಣುವು ಆ ಲಕ್ಷ್ಮಿಯ ಕೈಗಳಿಂದ ತನ್ನ ಕಾಲನ್ನು ಒತ್ತಿಸಿಕೊಳ್ಳು 
ತ್ತಿರುವಿಕೆಯು ಅದನ್ನು ಲೋಕಾನುಗ್ರ ಹಕಾರ್ಯದಲ್ಲಿ ಬೇಕಾದ ಪರಿಶುದ್ಧಿಯುಳ್ಳುದ 
ನ್ಹಾಗಿಯೂ, ಮಂಗಳಕರವಾದುದನ್ನಾಗಿಯೂ ಮಾಡಿಕೊಳ್ಳುವುದಕ್ಕೇ ಹೊರತು ತನ್ನ 
ಸುಖಕೃಲ್ಲವು. ನಿನ್ನ ಶಕ್ತಿಯು ಬೆಂಕಿಯಂತೆ ದೋಷಗಳನ್ನು ಸುಟ್ಟು ನಿರ್ಮೂಲ 
ಮಾಡಿ ಶುದ್ಧಿಯನ್ನುಂಟುಮಾಡಬಲ್ಲದು. ಈ ಕಾರಣದಿಂದ ವಿಷ್ಣುವು ಲೋಕದ 
ರಕ್ಷಣ ಕಾರ್ಯವನ್ನು ಮಾಡುತ್ತಿದಾನೆ. 


೧೮೨ ಸ್ಯಂ. ೧. ಅ. ೧೨. ದೇವೀಭಾಗನತಮಹಾಪುರಾಣಂ 


ವಾಂಛತ್ಯತೋ ಹರಿರಶೋಕೆ ಇವಾತಿಕಾಮಂ 

ಸಾದಾಹತಿಂ ಪ್ರಮುದಿತಃ ಪುರುಷಃ ಪುರಾಣಃ । 

ಶಾಂತ್ವಂ ಕರೋಸಿ ರುಷಿತಾ ಪ್ರಜತೆಂ ಚೆ ಪಾಜೇ 

ದೃಷ್ಟ್ವಾ ಪತಿಂ ಸಕಲದೇವನುತಂ ಸ್ಮರಾರ್ತಂ ॥೪೭॥ 


ಎಲ್ಲರಿಗಿಂತ, ಹಿರಿಯ ಪುರುಷನಾದ ವಿಷ್ಣುವು ನಿನ್ನ ಪಾದಗಳ ಸಂಬಂಧವನ್ನು 
ಬಹುವಾಗಿ ಅಪೇಕ್ಷಿಸುತ್ತಾನೆ. ಅಶೋಕವೃ ಕ್ಷವು ಹೂವು ಹಣ್ಣುಗಳನ್ನು ಹೊರಹೊ 
ಮ್ಮಿಸಜೀಕಾದರೆ ಹೇಗೆ ಉತ್ತಮರಾದ ಸ್ತ್ರೀಯರ ಪಾದತಾಡನವನ್ನ ಪೇಕ್ಷಿಸುವುದೋ 
ಅದರಂತೆಯೇ ಆ ವಿಷ್ಣುವೂ ಕಾಮಫೀಡಿತನಾಗಿ, ಕೋಪಗೊಂಡಿದ್ದ ನಿನ್ನನ್ನು 
ಸಮಾಢಾನಪಡಿಸಲು ನಮಸ್ಕರಿಸಿ ಕ್ಷಮೆಯನ್ನು ಬೇಡುತ್ತಿರುವ ಸಮಯದಲ್ಲಿ ನೀನೂ 
ಅವನ ಆ ಇಚ್ಛೆಯನ್ನು ಪೂರ್ತಿಗೊಳಿಸುತ್ತೀಯೆ.. ಪ್ರಣಯಕೋಪವೂ ತಮೋ 
ವೃತ್ತಿಯೇ ಆದುದರಿಂದ ನಿನಗೆ ದೋಷವಿಲ್ಲವು. ಎಲ್ಲ ದೇವತೆಗಳಿಂದ ಹೊಗಳಿಸಿ 
ಕೊಳ್ಳುವ ವಿಷ್ಣುವಿನ ಮನೋರಥವೂ ಪೂರ್ಣವಾದಂತಾಯಿತು ಎಂದು ತಾತ್ಸರ್ಯವು. 


ವಕ್ಷಃಸ್ಕಲೇ ವಸಸಿ ದೇನಿ ಸದೈವ ತಸ್ಯ 
ಪರ್ಯಂಕವತ್ಸುಚರಿತೇ ನಿಪುಲೇ$ತಿಶಾಂತೇ । 

ಸೌದಾಮನೀನ ಸುಘನೇ ಸುವಿಭೂಷಿತೇ ಚ 

ಕಿಂ ತೇನ ನಾಹನಮಸೌ ಜಗದೀಶ್ವರೋಃಫಿ ೪೮॥ 


ಓ ಒಳ್ಳೆಯ ನಡತೆಯುಳ್ಳ ದೇವಿಯೇ, ನೀನು ವಿಷ್ಣುವಿನ ವಕ್ಷಸ್ಸಲದಲ್ಲಿ 
ಯಾವಾಗಲೂ ಮಂಚದ ಮೇಲೆ ಪವಡಿಸಿರುವಂತೆ ನೆಲೆಸಿರುತ್ತೀಯೆ. ಕಪ್ಪುಬಣ್ಣದ 
ಮೈಯುಳ್ಳ ವಿಷ್ಣುವಿನ ಆ ಹೃದಯವು ವಿಸ್ತಾರವಾಗಿಯೂ ಚೆನ್ನಾಗಿ ಅಲಂಕರಿಸಲ್ಪ 
ಟ್ಟುದಾಗಿಯೂ, ಶಾಂತಿಗುಣಪ್ರಧಾನವಾದುದಾಗಿಯೂ ಇದೆ. ಇಂಥ ವಕ್ಷಸ್ಸೃಲದಲ್ಲಿ 
ಕಪ್ಪಾದ ಮೇಘದ ಮಧ್ಯದಲ್ಲಿ ಬಳ್ಳಿ ಮಿಂಚಿನಂತೆ ನೀನು ವಾಸಮಾಡುತ್ತೀಯೆ. ಎಲ್ಲ 
ಪ್ರಪಂಚಕ್ಕೂ ಒಡೆಯನಾದರೂ ಆ ವಿಷ್ಣುವೂ ಹೀಗೆ ನಿನಗೆ ವಾಹನದಂತೆ ಇದ್ದಾನ 
ಲ್ಲವೇ ? ಆದುದರಿಂದ ಅನಂತಶಕ್ತಿಸ್ಟರೂಪಳೂ, ಮೂಲಪ್ರಕೃತಿ ಸ್ವರೂಪಳೂ ಆದ 
ನಿನ್ನ ಮಹಿಮೆಯು ವರ್ಣನೆಗೆ ನಿಲುಕದಂಥಾದ್ದಾಗಿದೆ ! 


ತ್ವಂ ಚೇಜ್ಜಹಾಸಿ ಮಧುಸೂದನಮಂಬ ಕೋಪಾ- 
ನ್ಲೈನಾರ್ಚಿತೋಪಿ ಸ ಭವೇಶ್ಯಿಲ ಶೆಕ್ತಿಹೀನಃ । 


ಸ ಸ್ಕಂ. ೧. ಅ. ೧೨. ಸುದ್ಯುಮ್ನರಾಜನ ದೇವೀಸ್ತುತಿ ೧ಲೆಫ್ಲಿ 


ಪ್ರತ್ಯಕ್ಷಮೇವ ಪುರುಷಂ ಸ್ವಜನಾಸ್ತ್ಯಜಂತಿ 
ಶಾಂತಂ ಶ್ರಿಯೋಜ್ಞಿತಮತೀವ ಗುಣೈರ್ನಿಯುಕ್ತಂ NYE 


ಓ ತಾಯಿಯೇ, ನೀನು ಪ್ರಣಯಕೋಪದಿಂದಲೂ ಆ ವಿಷ್ಣುವನ್ನು ಬಿಟ್ಟಿರು 
ವುದಾದರೆ ಶಕ್ತಿಯಿಲ್ಲದ ಅವನನ್ನು ಲೋಕದಲ್ಲಿ ಯಾರೂ ಪೂಜಿಸುವುದಿಲ್ಲ. ಲೋಕ 
ದಲ್ಲಿ ಗುಣಗಳಿಲ್ಲದ, ನಶ್ವರ್ಯವಿಲ್ಲದ ಅಥವಾ ಸಂಪತ್ತನ್ನು ಕಳೆದುಕೊಂಡಿರುವ 
ಮನುಷ್ಯನು, ಅವನು ಶಾಂತಿಗುಣವುಳ್ಳವನಾದರೂ ಅವನನ್ನು . ಅವನ ಸ್ವಕೀಯ 
ರಾದ ಜನಗಳೇ ಬಿಡುತ್ತಾರೆಂಬುದು ಪ್ರತ್ಯಕ್ಷವಾಗಿಯೇ ಕಂಡುಬಂದು ಇದೆ. 


ಬ್ರಹ್ಮಾದಯಸ್ಸುರಗಣಾ ನ ತು ೬೦0 ಯುವತ್ಕೋ 
ಯೇ ತ್ವತ್ಸವಾಂಬುಜಮಹರ್ನಿಶಮಾಶ್ರಯಂತಿ । 
, ಮನ್ಯೇ ತ್ವಯೈವ ನಿಹಿತಾಃ ಖಲು ತೇ ಪುಮಾಂಸಃ 
ಕಿಂ ವರ್ಣಯಾಮಿ ತವ ಶಕ್ತಿಮನಂತನೀರ್ಯೇ ॥೫೦॥ 


ಸರ್ವಶಕ್ತಿ ಸ್ವರೂಪಳಾದುದರಿಂದ ಅಪಾರವಾದ ಪರಾಕ್ರಮವುಳ್ಳವಳೇ, ನಾನು 
ಹೆಂಗಸಾಗಿದ್ದೇನೆ. ಆದರೇನು? ನನ್ನಂತೆಯೇ ನಿನ್ನ ಸಾದಕಮಲಗಳನ್ನು ಯಾವಾ 
ಗಲೂ ಆಶ್ರಯಿಸುತ್ತಿರುವ ಬ್ರಹ್ಮಾದಿಗಳೂ ಮಣಿದ್ವೀಪದಲ್ಲಿ ಹೆಂಗಸರಾಗಿರಲಿಲ್ಲವೇ? 
(ಈ ಕಥೆಯು ಪುರಾಣಾಂತರದಲ್ಲಿಯೂ ಪ್ರಸಿದ್ಧವು.) ಅವರನ್ನು ನೀನೇ ಪುರುಷರನ್ನ್ನಾಗಿ 
ಮಾಡಲಿಲ್ಲವೇ? ಹೀಗಿರುವಲ್ಲಿ ನಿನ್ನ ಶಕ್ತಿಯನ್ನು ನಾನು ಎಷ್ಟು ವರ್ಣಿಸಲಿ? 


ತ್ವಂ ನಾಪುಮಾನ್ನ ಚ ಪುಮಾನಿತಿ ಮೇ ನಿಕಲ್ಬೋ 

ಯಾ ಕಾಸಿ ದೇವಿ ಸಗುಣಾ ನನು ನಿರ್ಗುಣಾ ವಾ। 

ತಾಂ ತ್ವಾಂ ನಮಾಮಿ ಸತತಂ ಕಿಲ ಭಾವಯುಕ್ತೋ 

ನಾಂಛಾಮಿ ಭಕ್ತಿಮಚಲಾಂ ತ್ವಯಿ ಮಾತರಂತೇ ॥೫೧॥ 


ಓ ತಾಯಿಯೇ, ನೀನು ಪುರುಷರೂಪವಿಲ್ಲದವಳೂ ಅಲ್ಲವು. ಹಾಗೆಯೇ 
ಪುರುಷನ ರೂಪವುಳ್ಳವಳೂ ಅಲ್ಲವು. ಏಕೆಂದರೆ, ಗುಣತ್ರಯದ ಸಾಮ್ಯಾವಸ್ಥಾರೂಪ 
ವಾದ ಪ್ರಕೃತಿಯೇ ಉಪಾಧಿಯಾಗಿ ಉಳ್ಳ ಬ್ರಹ್ಮನಲ್ಲಿ ಲಿಂಗತ್ರಯ ಮುಂತಾದ 
ಭೇದಗಳ ಸಂಪರ್ಕವೇ ಇಲ್ಲ. ನೀನು ಅಂಥ ರೂಪಗಳನ್ನು ಮಾರಿರುವವಳು ಎಂದು 
ತಾತ್ಸರ್ಯವು. ಆದುದರಿಂದ ನೀನು ಇಂಥ ರೂಪವುಳ್ಳವಳೆಂದು ನಿರ್ಣಯಿಸಿ ಹೇಳ 


೧೮೪ ಸ್ಯಂ. ೧. ಅ. ೧೨. ದೇವೀಭಾಗವತಮಹಾಪುರಾಣಂ 


ಲಾಕೆನು. ನಿನ್ನ ರೂಪವು ಹೇಗಾದರೂ ಇರಲಿ ನೀನು ಗುಣರಹಿತಳೂ ಅಲ್ಲವು. 
ಗುಣಸಹಿತಳೂ ಅಲ್ಲದವಳಾಗಿದ್ದೀಯೆ. ಹೀಗೆ ನೀನು ಸಗುಣಳೂ ಸಾಕಾರಳೂ 
ಆಗಿಯಾದರೂ ಇರು, ಅಥವಾ ನಿರ್ಗುಣಳೂ ನಿರಾಕಾರಳೂ ಆಗಿಯಾದರೂ ಇರು. 
ಅಂಥ ನಿನ್ನನ್ನು ನಾನು ಭಕ್ತಿಯುಳ್ಳವನಾಗಿ ನಿನಗೆ ನಮಸ್ಕಾರಮಾಡಿ ಕೊನೆಗೆ 
ಬೇಡುವುದೇನೆಂದರೆ, ನನಗೆ ತಾಯಿಯಾದ ನಿನ್ನಲ್ಲಿರುವ ಭಕ್ತಿಯು ದೃಢವಾದು 
ದಾಗಿರಲಿ ಎಂದು ಜೇಡುತ್ತೇನೆ ಎಂದು ದೇವಿಯನ್ನು ಸ್ತೋತ್ರಮಾಡಿದನು. 


॥ ಸೂತ ಉವಾಚ ॥ 


ಇತಿ ಸ್ತುತ್ವಾ ಮಹೀಪಾಲೋ ಜಗಾಮ ಶರಣಂ ತದಾ । 

ಪರಿತುಷ್ಟಾ ದದೌ ದೇನೀ ತತ್ರ ಸಾಯುಜ್ಯಮಾತ್ಮನಿ 1೫೨1 

ಸೂತನು ಹೇಳಿದನು ಸುದ್ಯುಮ್ನರಾಜನು ಈ ರೀತಿಯಾಗಿ ಧ್ಯಾನ 
ಸಹಿತವಾಗಿ ಸ್ತೋತ್ರಮಾಡಿ, ಆ ದೇವಿಯನ್ನು ಶರಣುಹೊಂದಿದನು. ಇದರಿಂದ 


ಸಂತೋಷಸಟ್ಟ ಆ ದೇವಿಯು ಆ ರಾಜನಿಗೆ ಸಾಯುಜ್ಯರೂಪವಾದ ಎಂದರೆ 
ತನ್ನಲ್ಲಿ ಐಕ್ಕರೂಪವಾದ ಮುಕ್ತಿಯನ್ನು ಅನುಗ್ರ ಹಿಸಿದಳು. 


ಸುದ್ಯುಮ್ನಸ್ತು ತತಃ ಪ್ರಾಪ ಸದಂ ಪರಮಕೆಂ ಸ್ಥಿರಂ । 
ತಸ್ಯಾ ದೇವ್ಯಾಃ ಪ್ರಸಾದೇನ ಮುನೀನಾಮಪಿ ದುರ್ಲಭಂ ॥೫ ೩॥ 


ಆಗ ಸುದ್ಯುಮ್ಮನು ಆ ದೇವಿಯ ಅನುಗ್ರಹದಿಂದ ಮನನಶೀಲರಾದ ಖುಷಿ 
ಗಳಿಂದಲೂ ಹೊಂದಲಸಾಧ್ಯವಾದ, ನಾಶವಾಗದ ನಿತ್ಯವಾಗಿರುವ ಉತ್ತಮವಾದ 
ಸದ್ಗತಿಯನ್ನು ಹೊಂದಿದನು. 


ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಥಮಸ್ಯಂಥೇ 
ದ್ವಾದಶೋಧ್ಯಾಯಃ. 


ಇಲ್ಲಿಗೆ ಶ್ರೀದೇವೀಭಾಗವತಮಹಾಪುರಾಣದ ಪ್ರಥಮಸ್ವಂಧದಲ್ಲಿ 
ಹನ್ನೆರಡನೆಯ ಅಢ್ಯಾಯವು ಮುಗಿದುದು. 


— ವಶಾಸ್‌ರೂಕಭ — 


| ಶ್ರೀಃ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 


ಪ್ರಥಮಸ್ಕಂಧೇ 
॥ ತ್ರಯೋದಶೋಧ್ಯಾಯಃ | 


ಹದಿಮೂರನೆಯ ಅಧ್ಯಾಯನು 
॥ ಓಂ॥ 


॥ ಸೂತ ಉವಾಚ ॥ 


ಸುದ್ಯುಮ್ನೇ ತು ದಿನಂ ಯಾತೇ ರಾಜ್ಯಂ ಚಕ್ರೇ ಪುರೂರವಾಃ । 
ಸುಗುಣಶ್ಚ ಸುರೂಪಶ್ಚ ಪ್ರಜಾರಂಜನತತ್ಸರಃ ॥೧॥ 


ಸೂತಮಹರ್ಷಿಯು ಹೇಳಿದನು ಸುದ್ಯುಮ್ನ ರಾಜನು ಸ್ವರ್ಗರೋಕವನ್ನು 
ಪಡೆದ ಮೇಲೆ, ಒಳ್ಳೆಯ ಗುಣಗಳುಳ್ಳವನೂ, ಸುಂದರನಣ ಆದ ಪುರೂರವಮಹಾ 
ರಾಜನು ಪ್ರಜೆಗಳನ್ನು ಸಂತೋಷಸಡಿಸುವುದರಲ್ಲಿ ಆದರವುಳ್ಳವನಾಗಿ ರಾಜ್ಯಭಾರ 
ವನ್ನು ಮಾಡುತ್ತಿದ್ದನು. 


ಸ್ರತಿಷ್ಠಾನೇ ಪುರೇ ರಮ್ಯೇ ರಾಜ್ಯಂ ಸರ್ವನಮಸ್ಕೃತಂ । 
ಚಕಾರ ಸರ್ವಧರ್ಮಜ್ಞಃ ಪ್ರಜಾರಕ್ಷಣತತ್ಸರಃ ॥೨॥ 


ರಾಜಧರ್ಮವೇ ಮೊದಲಾದ ಎಲ್ಲ ಧರ್ಮಗಳನ್ನೂ ತಿಳಿದಿರುವ ಪುರೂರವ 
ಚಕ್ರವರ್ತಿಯು ಮನೋಹರವಾದ ಪ್ರತಿಸ್ಕಾನನೆಂಬ ರಾಜಢಾನಿಯಲ್ಲಿ ಪ್ರಜೆಗಳ 
ಯೋಗಕ್ಷೇಮಗಳನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿರುತ್ತಾ ಎಲ್ಲರ ಆದರಗೌರವ 
ಗಳಿಗೆ ಪಾತ್ರವಾಗುವಂತೆ ರಾಜ್ಯಭಾರವನ್ನು ನೆರನೇರಿಸುತ್ತಿದ್ದನು. 


"ಮಂತ್ರಃ ಸುಗುಪ್ತಸ್ತ ಸ್ಯಾಸೀತ್ಸರತ್ರಾಭಿಜ್ಞತಾ ತಥಾ । 
ಸದೈವೋತ್ಸಾಹಶಕ್ತಿಶ್ಚ ಪ್ರಭುಶಕ್ತಿಸ್ತಥೋತ್ತಮಾ Nall 


೧೮೬ ಸ್ಯಂ. ೧. ಅ. ೧೩. ದೇವೀಭಾಗವತಮಹಾಪುರಾಣಂ 


ಆ ಪುರೂರವರಾಜನ ಮಂತ್ರಾಲೋಚನಕ್ರಮವು ಇತರರಿಗೆ ತಿಳಿಯದಂತೆ 
ಕಾಪಾಡಲ್ಪಡುತ್ತಿತ್ತು. ಅಲ್ಲದೆ, ಅವನು ಇತರ ರಾಜ್ಯಗಳಲ್ಲಿನ ಮಂತ್ರಾಲೋಚನೆ 
ಗಳನ್ನು ಗೂಢಚಾರರ ಮುಖಾಂತರವಾಗಿ ತಿಳಿಯಬಲ್ಲಷ್ಟು ಚತುರನಾಗಿದ್ದನು. ಈ 
ಮಂತ್ರಶಕ್ತಿಯ ಜೊತೆಗೆ ಉತ್ಸಾಹಶಕ್ಷಿಯೂ, ಎಂದರೆ ಯಾವಾಗಲೂ ಕಾರ್ಯಗ 
ಳನ್ನು ನೆರವೇರಿಸಬಲ್ಲ ಸಾಮರ್ಥ್ಯವೂ, ಪ್ರಭುಶಕ್ತಿಯೂ ಎಂದರೆ, ಆಡಳಿತವನ್ನು 
ನೆರವೇರಿಸಲು ಬೇಕಾದ ಶ್ರೇಷ್ಠವಾದ ದರ್ಷವೂ ಸೇರಿ ರಾಜ್ಯಭಾರನಿರ್ವಾಹವು 
ಚನ್ನಾಗಿತ್ತು. 

ಸಾಮದಾನಾದಯಸ್ಸರ್ವೆೇ ವಶಗಾಸ್ತಸ್ಯ ಭೂಪತೇಃ । 

ವರ್ಣಾಶ್ರರ್ಮಾ ಸ್ವಧರ್ಮರ್ಸ್ನಾ ಕುರ್ವನ್‌ ರಾಜ್ಯಂ ಶಶಾಸ ಹ ॥೪॥ 


ಸಾಮ, ದಾನ, ಭೇದ್ಕ ದಂಡಗಳೆಂಬ ಚತುರುಪಾಯಗಳೆಲ್ಲವನ್ನೂ ಆ 
ದೊರೆಯು ಸ್ವಾಧೀನದಲ್ಲಿಟ್ಟುಕೊಂಡಿದ್ದನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 
ರೆಂಬ ನಾಲ್ಕು ವರ್ಣದವರನ್ನೂ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎಂಬ 
ನಾಲ್ಕು ಆಶ್ರಮದವರನ್ನೂ ಅವರೆಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ಬಿಡದೆ ಆಚರಿ 
ಸುತ್ತಿರುವಂತೆ ನೋಡಿಕೊಳ್ಳುತ್ತಾ ಆ ದೊರೆಯು ರಾಜ್ಯಭಾರವನ್ನು ಮಾಡುತ್ತಿದ್ದನು. 


ಯಜ್ಞಾಂಶ್ಚ ನಿನಿಧಾಂಶ್ಚಕ್ರೇ ಸ ರಾಜಾ ಬಹುದಕ್ಷಿಣಾನ್‌ । 
ದಾನಾನಿ ಚ ವಿಚಿತ್ರಾಣಿ ದದಾವಥ ನರಾಧಿಪಃ nl 


ಅಲ್ಲದೆ ಆ ದೊರೆಯು ಪ್ರತಿನಿತ್ಯವೂ ಮಾಡಬೇಕಾದ ಐದು ಬಗೆಯ ಯಜ್ಞ, 
ಗಳನ್ನೂ ನಾನಾಬಗೆಯ ಇತರ ಯಾಗಳನ್ನೂ ಆಚರಿಸುತ್ತಾ ತುಂಬ ದಕ್ಷಿಣೆಗಳನ್ನು 
ಕೊಡುತ್ತಿದ್ದನು. ಇವುಗಳ ಜೊತೆಗೆ ನಾನಾಪ್ರಕಾರಗಳಾದ ದಾನಗಳನ್ನೂ ಎಂದರೆ 
ದಶದಾನ, ನಿತ್ಯದಾನ ಮುಂತಾದವುಗಳನ್ನೂ ಔದಾರ್ಯದಿಂದ ಕೊಡುತ್ತಿದ್ದನು. 


ತಸ್ಯ ರೂಪಗುಣೌದಾರ್ಯಶೀಲದ್ರನಿಣನಿಕ್ರೈಮಾನ್‌ । 
ಶ್ರುತ್ತೋರ್ವಶೀ ವಶೀಭೂತಾ ಚಕನೇ ತಂ ನರಾಧಿಪಂ ॥೬/| 


ಹೀಗೆ ಆ ರಾಜನ ಸೌಂದರ್ಯ, ಸೌಜನ್ಯ ಮುಂತಾದ ಗುಣ್ಯ ಢಾರಾಳ 
ವಾಗಿರುವಿಕೆ, ಶಾಸ್ತ್ರಾಚಾರಹಿತವಾದ ಶೀಲ್ಕ ಐಶ್ವರ್ಯ, ಸಂಪತ್ತು, ಪರಾಕ್ರಮ 
ಇವುಗಳನ್ನು ಕೇಳಿ ದೇವಲೋಕದ ಊರ್ವಶೀ ಎಂಬ ಅಫ್ಸರಸ್ತ್ರೀಯು ಪರವಶಳಾಗಿ 
ಆ ಥೊರೆಯನ್ನು ಸಡೆಯಲು ಆಶಿಸಿದಳು. 


ಸ್ಕಂ, ೧. ಅ. ೧೩. ಪುರೂರವನಲ್ಲಿ ಊರ್ವಶಿಯ ಪ್ರೇಮ ೧೮೭ 


ಬ್ರಹ್ಮಶಾಸಾಭಿತಪ್ತಾ ಸಾ ಮಾನುಷಂ ಲೋಕೆಮಾಸ್ಥಿತಾ । 
ಗುಣಿನಂ ತಂ ನೃಪಂ ಮತ್ವಾ ವರಯಾಮಾಸ ಮಾನಿನೀ new 


ದೇವಲೋಕದ ಸ್ತ್ರೀಯಾದರೂ ಮಾನವನನ್ನು ಪ್ರೀತಿಸಿದಳೆಂಬ ಕಾರಣ 
ದಿಂದುಂಟಾದ ಬ್ರಹ್ಮನ ಶಾಪದಿಂದ ಸಂತಾಪವುಳ್ಳವಳಾದ, ಸ್ವರ್ಗಲೋಕದ ವಾಸದ 
ಯೋಗ್ಯತೆಯನ್ನು ಕಳೆದುಕೊಂಡವಳಾಗಿ ಪಶ್ಚಾತ್ತಾಪದಿಂದ ಆ ಊರ್ವಶಿಯು 
ಮನುಷ್ಯರು ವಾಸಿಸುವ ಈ ಭೂಲೋಕಕ್ಕೆ ಬಂದಳು. * ಮತ್ತು ಈ ಪುರೂರವ 
ಚಕ್ರವರ್ತಿಯು ಒಳ್ಳೆಯ ಗುಣಗಳುಳ್ಳವನೆಂಬುದನ್ನು ಮನಗಂಡು, ಆತ್ಮಗೌರವ 
ವುಳ್ಳ ಆ ಸ್ತ್ರೀಯು ಈ ದೊರೆಯನ್ನೇ ಮೆಚ್ಚಿ ವರಿಸಿದಳು. 


ಸಮಯಂ ಚೇದೃಶಂ ಕೃತ್ವಾ ಸ್ಥಿತಾ ತತ್ರ ನರಾಂಗೆನಾ । 
ಏತಾವುರಣಕೌ ರಾಜನ್‌ ನ್ಯಸ್ತೌ ರಕ್ಷಸ್ವ ಮಾನದ ॥೮॥ 


ಆ ದೊರೆಯೂ ಇವಳ ಸೌಂದರ್ಯ ಮುಂತಾದ ಗುಣಗಳಿಗೆ ಮನಸೋತನು. 
ಆಗ ಅವಳು ಮೂರು ನಿಯಮಗಳನ್ನು ಕಾಪಾಡಬೇಕೆಂದು ಹೇಳಲು, ರಾಜನು 
ಒಪ್ಪಿದನು. ಆಮೇಲೆ ಆ ದೇವಸ್ತ್ರೀಯು ಆ ದೊರೆಯೊಡನೆ ಇದ್ದಳು. ಅವುಗಳಲ್ಲಿ 
ಮೊದಲನೆಯ ನಿಯಮವನ್ನು ಹೀಗೆ ಹೇಳಿದಳು. ನನ್ನ ಗೌರವವನ್ನು ಕಾಪಾಡಿದ 
ಓ ನನ್ನ ಪ್ರಿಯನೇ, ನಿನ್ನಲ್ಲಿ ನಾನು ನ್ಯಾಸವಾಗಿ ಇಡುವ ಈ ಎರಡು ಮೇಕೆಗಳನ್ನು 
ನೀನು ಕಾಪಾಡಿಕೊಂಡಿರುತ್ತಾ ನಾನು ಅಪೇಕ್ಷಿಸಿದಾಗ ನನಗೆ ಹಿಂತಿರುಗಿ ಕೊಡಬೇಕು. 


ಘೃತಂ ಮೇ ಭಕ್ಷಣಂ ನಿತ್ಯಂ ನಾನ್ಯಶ್ಕಿಂಚಿನ್ನೃ ಸಾಶನಂ | 
ನೇಸ್ಸೇ ತ್ವಾಂ ಚ ಮಹಾರಾಜ ನಗ್ಗನನ್ಯತ್ರ ಮೈಥುನಾತ್‌ nn 


ಎರಡನೆಯದಾಗಿ ನನಗೆ ಪ್ರತಿದಿನದಲ್ಲೂ ತುಪ್ಪ ಒಂದೇ ಆಹಾರವಾಗಿರಬೇಕು. 
ಇನ್ನೇನನ್ನೂ ನಾನು ತಿನ್ನುವಂತೆ ಮಾಡಬಾರದು. ಮೂರನೆಯದಾಗಿ ನಮ್ಮಿಬ್ಬರ 
ಖತುಸಂಗಮಸಮಯದಲ್ಲಿ ಹೊರತು ಮತ್ತೆ ಯಾವಾಗಲೂ ನೀನು ವಸ್ತ್ರವಿಲ್ಲದೆ 
ನನ್ನ ಕಣ್ಣಿಗೆ ಗೋಚರಿಸಕೂಡದು. 


ಭಾಷಾಬಂಧಸ್ತ್ವಯಂ ರಾಜನ್‌ ಯದಿ ಭಗ್ನೋ ಭವಿಷ್ಯತಿ | 
ತದಾ ತ್ಯಕ್ತ್ವಾ ಗೆಮಿಷ್ಕಾಮಿ ಸತ್ಯನೇತದ್ಪ್ರನೀನ್ಯುಹಂ  ॥೧೦॥ 


೧೮೮ ಸ್ವಂ. ೧. ಅ. ೧೩. ದೇವೀಭಾಗವತಮಹಾಪುರಾಣಂ 


ಓ ಜೋರೆಯೇ, ಇದೀ ನನ್ನ ಪ್ರತಿಜ್ಞೆಯು. ಇದನ್ನು ನಾನು ನಿನಗೆ 
ಮೊದಲು ಹೇಳಿರುತ್ತೇನೆ. ಈ ನನ್ನ ಮಾತಿನ ಕಟ್ಟನ್ನು, ಎಂದರೆ ನಿನ್ನ ವಾಗ್ದಾನದ 
ನಿಯಮವನ್ನು ನೀನು ಯಾವಾಗಲಾದರೂ ಮುರಿಯುವೆಯಾದರೆ, ಆಗಲೇ ನಾನು 
ನಿನ್ನನ್ನು ಬಿಟ್ಟುಹೋಗುನೆನು. ಇದು ಸತ್ಯವು. . 


ಅಂಗೀಕೃತಂ ಚ ತದ್ರಾಜ್ಞಾ ಕಾಮಿನ್ಯಾ ಭಾಷಿತಂ ತು ಯತ್‌ । 
ಸ್ಥಿತಾ ಭಾಷೇಣ. ಬಂಥೇನ ಶಾಪಾನುಗ್ರಹಕಾಮ್ಯಯಾ ॥೧೧॥ 


ಗುಣವನ್ನು ಬಯಸಿ ಬಂದ ಆ ದೇವಸ್ತ್ರೀಯ ಮಾತನ್ನು ಆ ದೊರೆಯು 
ಒಪ್ಪಿಕೊಂಡನು. ಈ ವಾಗ್ದಾನದ ಕಟ್ಟನ್ನು ಅವಲಂಬಿಸಿ ಆ ಊರ್ವಶಿಯು ತನಗೆ 
ಬಂದಿದ್ದ ಬ್ರಹ್ಮನ ಶಾಪದಿಂದ ಬಿಡುಗಡೆಯಾಗಿ ಮುಂಚಿನಂತೆ ಸ್ವರ್ಗವಾಸಕ್ಕೇರಲು 
ತಕ್ಕ ಅನುಗ್ರಹವನ್ನು ಪಡೆಯಲು ಇಚ್ಛೆಯಿಂದ ತಕ್ಕ ಸಮಯವನ್ನು ನಿರೀಕ್ಷಿಸುತ್ತಾ 
ಆ ದೊರೆಯೊಡನೆ ಸುಖವಾಗಿ ಇದ್ದಳು. 


ರೇನೇ ತದಾ ಸ ಭೂಷಾಲೋ ಲೀನೋ ವರ್ಷಗರ್ಣಾ ಬಹೂನ್‌ । 
ಧರ್ಮಕರ್ಮಾದಿಕಂ ತ್ಯಕ್ತ್ವಾ ಚೋರ್ವಶ್ಯಾ ಮದನೋಹಿತಃ ॥೧೨॥ 


ಆ ದಿವ್ಯರಮಣಿಯೊಡನೆ ಆ ದೊರೆಯು ರಮಿಸುತ್ತಾ ಅನೇಕವರ್ಷಗಳವರಿವಿಗೂ 
ಆನಂದದಲ್ಲಿ ಮುಳುಗಿದ್ದನು. ಆ ಊರ್ವಶಿಯ ಸಹವಾಸದಿಂದುಂಟಾದ ಮದದಿಂದ 
ಮಂಕುಬಡಿದವನಾಗಿ ದೊರೆಯು ರಾಜಧರ್ಮಗಳನ್ನೂ ದಿನಗಟ್ಟಲೆಯ ಕರ್ಮ 
ಗಳನ್ನೂ ಬಿಟ್ಟು ಉದಾಸೀನನಾಗಿ ಅಂತಃಪುರದಲ್ಲಿ ಸುಖಲೋಲುಪನಾಗಿರುತ್ತಿದ್ದನು. 


ಏಕಚಿತ್ತಸ್ತು ಸಂಜಾತಃ ತನ್ಮನಸ್ಟೋ ಮಹೀಪತಿಃ । 
ನ ಶಶಾಕ ತಯಾ ಹೀನಃ ಕ್ಷಣಮಪ್ಯತಿಮೋಹಿತಃ ॥೧೩॥ 


ದೊರೆಯು ಆ ಊರ್ವಶಿಯಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಅವಳ ಸಹವಾಸ 
ಒಂದರಲ್ಲೇ ಆಸಕ್ತಿಯುಳ್ಳವನಾಗಿದ್ದನು. ಅವಳಲ್ಲಿನ ಮೋಹವು ಅತಿಯಾಗಲು 
ಅವಳನ್ನು ಒಂದು ಕ್ಷಣಕಾಲದ ಪರ್ಯಂತವಾಗಿಯೂ ಬಿಟ್ಟರಲಾರದವನಾಗಿದ್ದನು. 


ಏನಂ ವರ್ಷಗಣಾಂತೇ ತು ಸ್ವರ್ಗಸ್ಥಃ ಪಾಕಶಾಸನಃ | 
ಊರ್ವಶೀಂ ನಾಗತಾಂ ದೃಷ್ಟ್ಯಾ ಗಂಧರ್ವಾನಾಹ ದೇವರಾಟ್‌ ॥ 


ಸ್ಕಂ. ೧. ಆ. 64 ಊರ್ವಶೀ ಪುರೂರವರ ಭೋಗ ದಿಲಳೆ 
ಈ ರೀತಿಯಲ್ಲಿ ಅನೇಕವರ್ಷಗಳು ಕಳೆದುಹೋಗಲು, ಸ್ವರ್ಗದಲ್ಲಿ ದೊರೆ 


ಯಾಗಿರುವ ಇಂದ್ರನು ಊರ್ವಶಿಯು ಬರದೆ ಇರುವುದನ್ನು ನೋಡಿ, ಗಂಧರ್ವರನ್ನು 
ಕುರಿತು ಹೀಗೆ ಹೇಳಿದನು. 


ಊರ್ವಶೀಮಾನಯಥ್ವಂ ಭೋ ಗೆಂಧರ್ವಾಸ್ಸರ್ವ ಏವ ಹಿ । 
ಹೃತ್ವೋರಣೌ ಗೃಹಾತ್ತಸ್ಯ ಭೂಪತೇಸ್ಸಮಯೇ ಕಲ ॥೧೫॥ 


ಓ ಗಂಧರ್ವರೇ, ನೀವೆಲ್ಲರೂ ಪ್ರಯತ್ನಪಟ್ಟು ಅಲ್ಲಿಗೆ ಹೋಗಿ ತಕ್ಕ ಸಮಯ 
ದಲ್ಲಿ ಆ ರಾಜನ ಮನೆಯಲ್ಲಿ ನ್ಯಾಸವಾಗಿಟ್ಟಿರುವ ಮೇಕೆಗಳನ್ನು ಅಪಹರಿಸಿ ಊರ್ವ 
ತಿಯನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿರಿ. 


ಊರ್ವಶೀರಹಿತಂ ಸ್ಥಾನಂ ಮದೀಯಂ ನಾತಿಕೋಭತೇ । 
ಯೇನ ಕೇನಾಪ್ಯುಸಾಯೇನ ತಾಮಾನಯತ ಕಾಮಿನೀಂ 1೧೬॥ 


ಈ ನನ್ನ ರಾಜಾಸ್ಥಾನವು ಆ ಊರ್ವಶಿಯು ಇಲ್ಲದುದರಿಂದ ಚನ್ನಾಗಿ ಈಕೆ 
ಗಟ್ಟದೇ ಇದೆ. ಆದುದರಿಂದ ನೀವು ಯಾವುದಾದರೊಂದು ಉಪಾಯದಿಂದ ಇಲ್ಲಿಗೆ 
ಹಿಂತಿರುಗಿ ಬರಬೇಕೆಂದು ಬಯಸುತ್ತಿರುವ ಆ ಊರ್ವಶಿಯನ್ನು ಕರೆತರುವವರಾಗಿರಿ. 


ಇತ್ಯುಕ್ತಾಸ್ತ್ರೇ ಥೆ ಗಂಧರ್ನಾ ವಿಶ್ವಾವಸುಪುರೋಗಮಾಃ । 
ತತೋ ಗತ್ವಾ ಮಹಾಗಾಢತಮಸಿ ಪ್ರತ್ಯುಪಸ್ಥಿತೇ ॥೧೭॥ 


ಜಹ್ರುಸ್ತಾವುರಣೌ ದೇವಾ ರಮಮಾಣಂ ನಿಲೋಕ್ಯ ತಂ । 
ಚಕ್ರಂದತುಸ್ತದಾ ತೌ ತು ಪ್ರಿಯಮಾಣಾ ವಿಹಾಯಸಾ ॥೧೮॥ 


ದೇವೇಂದ್ರನಿಂದ ಹೀಗೆ ಹೇಳಲ್ಪಟ್ಟ ವಿಶ್ವಾವಸು ಮೊದಲಾದ ಗಂಧರ್ವರು 
ಅಲ್ಲಿಂದ ಹೊರಟರು. ದಟ್ಟವಾದ ಕತ್ತಲೆಯು ಕವಿದುಕೊಂಡಿರುವ ಸಮಯವು 
ದೊರೆಯಿತು. ಪುರೂರವರಾಜನು ಊರ್ವಶಿಯಲ್ಲಿ ಕ್ರೀಡಿಸುತ್ತಿರುವುದನ್ನು ಕಂಡು 
ಆ ದೇವತೆಗಳು ಆ ನ್ಯಾಸವಾಗಿಟ್ಟಿದ್ದ ಮೇಕೆಗಳನ್ನು ಕದ್ದು ತೆಗೆದುಕೊಂಡು 
ಹೋದರು. ಆಕಾಶಮಾರ್ಗದಲ್ಲಿ ಅವನ್ನು ಸಾಗಿಸಿಕೊಂಡು ಹೋಗುತ್ತಿರುವಾಗ 
ಅವೆರಡೂ ಅರಚಿಕೊಳ್ಳುತ್ತಿದ್ದುವು. 


ಊರ್ವಶೀ ತದುಪಾಕರ್ಣ ಶ್ರಂದಿತಂ ಸುತಯೋರಿನ | ' 
ಕುಪಿತೋವಾಚ ರಾಜನಂ ಸಮಯೋಃಯಂ ಕೃತೋ ಮಯಾ ॥೧೯॥ 


ರ ಸ್ಕಂ. ೧. ಈ. ೧೩. ದೇವೀಭಾಗವತನುಹಾಪುರಾಣಕಿ 


ಊರ್ವಶಿಯು ಆ ಮೇಕೆಗಳ ಧ್ವನಿಯನ್ನು ಕೇಳಿ ಮಕ್ಕಳ ಅಳುವಿನ 
ಧ್ವನಿಯನ್ನು ಕೇಳಿದ ತಾಯಿಯಂತೆ ಕೋಪಗೊಂಡವಳಾಗಿ ದೊರೆಯನ್ನು ಕುರಿತು 
ಹೀಗೆ ಹೇಳಿದಳು. ಓ ದೊರೆಯೇ, ನಾನು ಮೊದಲು ನಿನ್ನೊಡನೆ ವಾಗ್ದಾನದ 
ಕಟ್ಟುಪಾಡನ್ನು ಮಾಡಿಕೊಂಡಿದ್ದೆನು, 


ನಷ್ಟಾಹಂ ತವ ವಿಶ್ವಾಸಾತ್‌ ಹೃತ್‌ ಚೋರೈರ್ಮನೋರಣೌ। 
ರಾಜನ್‌ ಪುತ್ರಸಮಾವೇತೌ ತ್ವಂ ಕಿಂ ಶೇಷೇ ಸ್ತ್ರಿಯಾ ಸಮಃ ॥೨೦॥ 


ಓ ದೊರೆಯೇ, ನಿನ್ನಲ್ಲಿ ನಂಬಿಕೆಯನ್ನಿಟ್ಟು ನಾನು ಕೆಟ್ಟಿನು. ನನ್ನ ಮಕ್ಕ 
ಳಂತಿದ್ದ ಈ ಮೇಕೆಗಳನ್ನು ಕಳ್ಳರು ಕದ್ದು ತೆಗೆದುಕೊಂಡು' ಹೋದರು. ನೀನು ಏಕೆ 
ಹೆಂಗಸಿನಂತೆ ಹೇಡಿಯಾಗಿ ಇಲ್ಲಿ ಮಲಗಿದ್ದೀಯೆ ? 


ಹತ್ಯಾಸ್ಕ್ಯಹಂ ಕುನಾಥೇನ ನಪುಂಸಾ ನೀರಮಾನಿನಾ । 
ಉರಣೌ ಮೇ ಗತೌ ಚಾದ್ಯ ಸವಾ ಪ್ರಾಣಪ್ರಿಯಾ ಮಮ 1೨೧ 


ಓ ದೊರೆಯೇ, ಯಾವಾಗಲೂ ನನಗೆ ಪ್ರಾಣದಂತೆ ಪ್ರೀತಿಪಾತ್ರವಾಗಿದ್ದ 
ನನ್ನ ಮೇಕೆಗಳು ಹಾಳಾಗಿಹೋದವು. ನೀನು ಪರಾಕ್ರಮಶಾಲಿಯೆಂದು ಜಂಬ 
ಮಾಡುತ್ತೀಯೆ. ವಾಸ್ತವವಾಗಿ ನಪುಂಸಕನಂತೆ ಕೈಲಾಗದವನಾಗಿದ್ದೀಯೆ. ನಿನ್ನಂತಹ 
ಕೆಟ್ಟ ದಣಿಯಿಂದ ನಾನು ಕೆಟ್ಟಿನು. 


ಏವಂ ನಿಲಸ್ಕಮಾನಾಂ ತಾಂ ದೃಷ್ಟಾ ರಾಜಾ ವಿನೋಹಿತ। | 
ನಗ್ನ ಏವ ಯಯಾ ತೂರ್ಣಂ ಪೃಷ್ಠತಃ ಪೃಥಿವೀಪತಿಃ ೨೨1 


ಹೀಗೆ ಗೋಳಾಡುತ್ತಿರುವ ಆ ಊರ್ವಶಿಯನ್ನು ನೋಡಿ ಭೂಮಿಗೆ ಒಡೆಯ 
ನಾದ ಆ ರಾಜನು ಮಂಕುಬಡಿದವನಾದನು. ಮತ್ತು ಆತುರದಿಂದ ಬಟ್ಟಿ ಯನ್ನೇ 
ಧರಿಸದೆ ನಗ್ನನಾಗಿ ಆ ಮೇಕೆಗಳ ಧ್ವನಿಯನ್ನು ಹಿಂಬಾಲಿಸಿ ಹೊರಟನು. 


ವಿದ್ಯುತ್ಪ್ರಕಾಶಿತಾ ತತ್ರ ಗಂಧವೆಣೈನಗ್ಸಪವೇಶ್ಮನಿ । 
ನಗ್ನೆ ಭೂತಸ್ತಯಾ ದೃಷ್ಟೋ ಭೂಪತಿರ್ಗಂತುಕಾಮಯಾ 12೩ 
ಟಿ ಸಮಯದಲ್ಲಿ ಗಂಧರ್ವರು ಆ ಅರಮನೆಯಲ್ಲಿ ಮಿಂಚು ಹೊಳೆಯುವಂತೆ 


ಮಾಡಿದರು. ಅದರೆಂದ ಅವನನ್ನು ಬಿಟ್ಟುಹೋಗಬಯಸುತ್ತಿ ದ್ದ ಆ ಊರ್ವಶಿಯ 
ಕಣ್ಣಿಗೆ ಬತ್ತಲೆಯಾಗಿದ್ದ ದೊರೆಯು ಗೋಚರವಾದನು. 


ಸ್ವಂ. ೧. ಆ. ೧೩. ಊರ್ವಶಿಯು ಪುರೂರವನನ್ನು ಬಿಟ್ಟುದು ಳೆ 


ತ್ಯಕ್ಕ್ಟ್ಟೋರಣೌ ಗತಾಸ್ಸರ್ವೇ ಗೆಂಧರ್ನಾಃ ಪಥಿ ಪಾರ್ಥಿವಃ |. 
ನಗ್ನ್ನೋ ಜಗ್ರಾಹ ತೌ ಶ್ರಾಂತೋ ಜಗಾಮ ಸ್ವಗೃಹಂ ಪ್ರತಿ ॥೨೪॥ 


ಆ ಗಂಧರ್ವರೆಲ್ಲರೂ ಆ ಮೇಕೆಗಳನ್ನು ದಾರಿಯಲ್ಲಿಯೇ ಬಿಟ್ಟು ಹೊರಟು 
ಹೋದರು. ಬತ್ತಲೆಯಾಗಿದ್ದ ಬಳಲಿದ್ದ ದೊರೆಯು ಆ ಮೇಕೆಗಳನ್ನು ಹಿಡಿದು 
ಕೊಂಡು ಅರಮನೆಗೆ ಬಂದನು. 


ತದೋರ್ವಶೀಂ ಗೆತಾಂ ದೃಷ್ಟ್ವಾ ನಿಲಲಾಪಾತಿಡುಃಖತಃ । 
ನಗ್ಗಂ ನೀಕ್ಷ್ಯ ಪತಿಂ ನಾರೀ ಗತಾ ಸಾ ವರವರ್ಣಿನೀ ॥೨೫॥ 


ಆಗ ದೊರೆಯು ಊರ್ವಶಿಯು ಹೊರಟುಹೋದುದನ್ನು ಕಂಡು ತುಂಬ 
ಸಂಕಟವುಳ್ಳವನಾಗಿ ಶೋಕಿಸಿದನು. ಸುಂದರಳಾದ ಆ ಉತ್ತಮಜಾತಿಯ ಸ್ತ್ರೀಯು 
ಗಂಡನನ್ನು ಬತ್ತಲೆಯಾಗಿದ್ದು ದನ್ನು ನೋಡಿ ಮೊದಲುಮಾಡಿದ್ದ ವಾಗ್ದಾನದ ಕಟ್ಟು 
ಮುರಿದುದರಿಂದ ನನ್ನನ್ನು ಬಿಟ್ಟು ಹೊರಟುಹೋದಳು ಎಂದು ತಿಳಿದನು. 


ಕ್ರಂದನ್‌ ಸ ಜೇಶದೇಶೇಷು ಬಭ್ರಾಮ ನೃಪತಿಸ್ಸ್ವಯಂ । 
ತಚ್ಚಿತ್ತೋ ವಿಹ್ವಲಃ ಶೋಚನ್‌ ನಿವಶಃ ಕಾಮನೋಹಿತಃ ॥೨೬॥ 


ಆ ದೊರೆಯು ಆ ಊರ್ವಶಿಯಲ್ಲಿಯೇ ಹೆಚ್ಚಾದ ಆಶೆಯಿಂದ ಮಂಕುಬಡಿದ 
ವನಾಗಿ, ಅವಳಲ್ಲಿಯೇ ನಟ್ಟಿ ಮನಸ್ಸುಳ್ಳವನಾಗಿ ಅವಳ ವಿಯೋಗದಿಂದ ದುಖಿಸುತ್ತಾ 
ಶೋಕಪರವಶನಾಗಿ ಆಳುತ್ತಾ, ಒಂದೊಂದಾಗಿ ಎಲ್ಲ ದೇಶಗಳಲ್ಲೂ ಅವಳನ್ನು ಹುಡು 
ಕುತ್ತಾ ತಾನೇ ಅಲೆಯುತ್ತಿದ್ದನು. 


ಭ್ರಮನ್ವೈ ಸಕಲಾಂ ಪೃಥ್ವೀಂ ಕುರುಶ್ಲೇತ್ರೇ ದದರ್ಶ ತಾಂ । 
ದೃಷ್ಟ್ವಾ ಸಂಹೃಷ್ಟವದನಃ ಪ್ರಾಹ ಸೂಕ್ತಂ ನೃಪೋತ್ತಮಃ ॥೨೭॥ 


ದೊರೆಗಳಲ್ಲಿ ಶ್ರೇಷ್ಠನಾದ ಆ ಪುರೂರವರಾಜನು ಈ ಪ್ರಕಾರವಾಗಿ ಈ 
ಭೂಲೋಕದಲ್ಲೆಲ್ಲಾ ಅಲೆಯುತ್ತಾ ಕಡೆಗೆ ಕುರುಕ್ಷೇತ್ರದಲ್ಲಿ ಆ ಊರ್ವಶಿಯನ್ನು 
ಕಂಡನು. ಅವಳನ್ನು ನೋಡಿ ಸಂತೋಷಪಟ್ಟ ಮುಖವುಳ್ಳವನಾಗಿ ಒಳ್ಳೆಯ ರೀತಿ 
ಯಲ್ಲಿ ತಕ್ಕ ಮಾತನ್ನು ಹೀಗೆ ಹೇಳಿದನು. 


ಅಯ್ಕೆ, ಜಾಯೇ ತಿಷ್ಠ ತಿಷ್ಕ ಘೋರೇ ನ ತ್ಯಕ್ತುಮರ್ಹಸಿ । 
ಮಾಂತ್ವಂ ತ್ವನ್ಮಾನಸಂ ಕಾಂತಂ ವಶಗಂ ಚಾಪ್ಯನಾಗಸಂ ॥೨೮॥ 


ಎ೯3 ಸ್ಕಂ. ೧ ಆ. ೧೩. ದೇನೀಭಾಗವತಮಹಾಪುರಾಣಿಕಿ 


ಓ ನನ್ನ ಸತ್ತಿಯ್ಯೈ ನಿಲ್ಲು ನಿಲ್ಲು ಓ ಕಠಿನಸ್ಟ್ರಭಾವದವಳೇ, ನನ್ನನ್ನು 
ಬಿಟ್ಟು ಹೋಗುವುದು ನಿನಗೆ ತೆಕ್ಟುದಲ್ಲವು. ನಾನು ನಿನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವ 
ನಾಗಿದ್ದೇನೆ. ಮನೋಹರವಾಗಿ ಪ್ರೀತಿಗೆ ಅರ್ಹನಾಗಿಯೂ, ನಿನ್ನ ಮಾತಿನಂತೆ 
ವಿಧೇಯನಾಗಿರುವವನೂ, ಯಾವ ತಪ್ಪನ್ನೂ ಮಾಡದವನೂ ಆಗಿದ್ದೇನೆ. ಆದುದ 
ರಿಂದ ನನ್ನನ್ನು ಬಿಡಬೇಡ. 


ಸ ದೇಹೋ ಯುಂ ಪತತ್ಯತ್ರ ದೇನಿ ದೂರಂ ಹತಸ್ತ್ವಯಾ । 
ಖಾದಂತ್ಕೇನಂ ವೃಕಾಃ ಕಾಕಾಃ ತ್ವಯಾ ತ್ಯಕ್ತೆಂ ವರೋರು ಯತ್‌ ॥೨೯॥ 


ಉತ್ತಮವಾದ ತೊಡೆಗಳುಳ್ಳ ಓ ರಮಣಿಯೇ, ನಿನ್ನಿಂದ ಬಹುದೂರಪರ್ಯಂತ 
ವಾಗಿ ಶಿಕ್ರಿಸಲ್ಪಟ್ಟಿರುವ, ಅಲೆದು ಶಕ್ತಿಗುಂದಿರುವ, ಈ ನನ್ನ ದೇಹವು ಇಲ್ಲಿಯೇ 
ಬಿದ್ದುಹೋಗುತ್ತದೆ. ಈ ದೇಹವನ್ನು ತೋಳಗಳೂ ಕಾಗೆಗಳೂ ತಿನ್ನುವಂತಾಗುತ್ತದೆ. 
ಆದುದರಿಂದ ನನ್ನನ್ನು ಬಿಡಬೇಡ. 


ಏವಂ ನಿಲಸ್ಕಮಾನಂ ತಂ ರಾಜಾನಂ ಪ್ರಾಹ ಜೋರ್ವಶೀ | 
ದುಃಖತಂ ಕೃಪಣಂ ಶ್ರಾಂತಂ ಕಾಮಾರ್ತಂ ವಿವಶಂ ಭೃಶಂ ॥೩೦॥ 


ಕಾಮಬಾಧೆಯಿಂದ ಪೀಡಿತನಾಗಿರುವ, ಹೆಚ್ಚಾಗಿ ಪರವಶನಾಗಿರುವ, ಅಲೆದ 
ಲೆದು ಬಳಲಿರುವ, ಕನಿಕರವನ್ನುಂಟುಮಾಡುತ್ತಿರುವ, ದುಃಖವುಳ್ಳವನಾಗಿರುವ, ಈ 
ಮೇಲೆ ಹೇಳಿದಂತೆ ಗೋಳಾಡುತ್ತಿರುವ ದೊರೆಯನ್ನು ಕುರಿತು ಊರ್ವಶಿಯು ಹೀಗೆ 
ಬುದ್ಧಿ ವಾದದ ಪ್ರತ್ಯುತ್ತರವನ್ನು ಹೇಳಿದಳು. 


|| ಊರ್ವಶ್ಯುವಾಚ || 


ಮೂರ್ಹೊೋಸಿ ನೃಪಶಾರ್ದೂಲ ಜ್ಞಾನಂ ಕುತ್ರ ಗತಂ ತವ । 
ಕ್ವಾಪಿ ಸಖ್ಯಂ ನ ಚ ಸ್ತ್ರೀಣಾಂ ವೃಕಾಣಾಮಿವ ಪಾರ್ಥಿವ ॥೩೧॥ 


ಊರ್ವಶಿಯು ಹೇಳುತ್ತಾಳೆ--ಓ ರಾಜರಲ್ಲಿ ಶ್ರೇಷ್ಠನಾದವನೇ, ನೀನು 
' ಮೂಢನೂ, ಹಟಗಾರನೂ ಆಗಿದ್ದೀಯೇ. ನಿನ್ನ ತಿಳಿವಳಿಕೆಯು ಈಗ ಎಲ್ಲಿ 
ಹೋಯಿತು? ತೋಳಗಳು ಹೇಗೋ ಹಾಗೆ ಸ್ತ್ರೀಯರೂ ಖಚಿತವಾದ ಪ್ರೇಮಕ್ಕೆ 
ವಶರೂ ಪಾತ್ರರೂ ಆಗಲಾರರು. 


ಸ್ವಂ. ೧. ಆ. ೧4. ಊರ್ವಶೀ ಪುರೂರವ ಸಂವಾದ ೧೪೩ 


ನ ನಿಶ್ವಾಸೋ ಹಿ ಕರ್ತವ್ಯಃ ಸ್ತ್ರೀಷು ಚೌರೇಷು ಪಾರ್ಥಿವೈಃ । 
ಗೃಹಂ ಗೆಚ್ಛ ಸುಖಂ ಭುಂತ್ರ್ಯ ಮಾ ವಿಷಾದೇ ಮನಃ ಕೃಥಾಃ ॥೩೨॥ 


ಮನಸ್ಸನ್ನು ಅಪಹರಿಸುವ ಸ್ತ್ರೀಯರಲ್ಲಿ ಜೊರೆಗಳು ನಂಬಿಕೆಯನ್ನು ಇಡ 
ಬಾರದು. ಓ ದೊರೆಯೇ, ಮನೆಗೆ ಹೋಗು. ಎಂದಿನಂತೆ ಊಟ ಉಪಚಾರಗಳನ್ನು 
ಪಡೆಯುತ್ತಾ ಸುಖವಾಗಿರು. ನನ್ನ ವಿಯೋಗದಿಂದ ಉಂಟಾಗಿರುವ ದುಃಖದಲ್ಲಿ 
ಮನಸ್ಸನ್ನು ಬಿಡಬೇಡ. 


ಇತ್ಯೇವಂ ಕಥಿತೋ ರಾಜಾ ನ ನಿನೇದಾತಿನೋಹಿತಃ । 


ದುಃಖಂ ಚೆ ಪರಮಂ ಪ್ರಾಪ್ತಃ ಸ್ವೈರಿಣೀಸ್ಸೇಹಯಂತ್ರಿತಃ ॥೩೩॥ 


ಊರ್ವಕಶಿಯಿಂದ ಹೀಗೆ ತಿಳಿಸಲ್ಪಟ್ಟರೂ ಪುರೂರವರಾಜನು ಅವಳಲ್ಲಿ 
ಹೆಚ್ಚಾದ ಕಾಮನೆಯಿಂದ ಪರವಶನಾಗಿ ಉಚಿತವಾದುದನ್ನು ವಿವೇಚಿಸಿ ತಿಳಿಯ 
ಲಾರದೆ ಹೋದನು. ಅಲ್ಲದೆ ಮನಸ್ವಿನಿಯಾದ ಆ ರಮಣಿಯಲ್ಲಿ ಪ್ರೇಮದ ಪಾಶ 
ಯಂತ್ರಕ್ಕೆ ಸಿಕ್ಕಿಬಿದ್ದಿದ್ದ ದೊರೆಯು ಅತ್ಯಂತ ದುಃಖವನ್ನು ಹೊಂದಿದನು. 


॥ ಸೂತ ಉವಾಚ ॥ 
"ಇತಿ ಸರ್ವಂ ಸಮಾಖ್ಯಾತಮೂರ್ವಶೀಚರಿತಂ ಮಹತ್‌ । 
ವೇದೇ ವಿಸ್ತರಿತಂ ಚೈತತ್ಸಂಸ್ಷೇಸಾತೃಥಿತಂ ಮಯಾ ॥೩೪॥ 


ಸೂತಖಷಿಯು ಹೇಳಿದನು.--ಓ ಖಯಸಿಗಳೊ ಈ ರೀತಿಯಾದ ದೊಡ್ಡ 
ದಾದ ಊರ್ವಶಿಯ ಕಥೆಯನ್ನೆಲ್ಲವನ್ನೂ ನಾನು ನಿಮಗೆ ಹೇಳಿದ್ದೇನೆ. ಈ ಕಥೆಯು 
ವೇದದಲ್ಲೂ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಅದನ್ನೇ ನಾನು ಸಂಗ್ರಹವಾಗಿ ನಿಮಗೆ 
ಹೇಳಿದ್ದೇನೆ. 

ಇತಿಹಾಸಪುರಾಣಾಭ್ಯಾಂ ವೇದಂ ಸಮುಪಬ್ಬಂಹೆಯೇತ್‌ | ಎಂಬ ಸೂಕ್ತಿಗೆ 
ಈ ಕಥೆಯೂ ಒಂದು ಉದಾಹರಣೆಯಾಗಿದೆ. 


ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಥಮಸ್ಕಂಭೇ 
ತ್ರಯೋದಕೊೋಆಧ್ಯಾಯಃ. 
ಇಲ್ಲಿಗೆ ಶ್ರೀದೇವೀಭಾಗವತವೆಂಬ ಮಹಾಪುರಾಣದ ಪ್ರಥಮಸ್ಸಂಧದಲ್ಲಿ 


ಹದಿಮೂರನೆಯ ಅಧ್ಯಾಯವು ಮುಗಿದುದು. 
13 ` 


ll ಶ್ರೀಃ ॥ 
ಅಥ ಶ್ರೀಡೇವೀಭಾಗವತೇ ಮಹಾಪುರಾಣೇ 


~ Bede 
ಪ್ರಥಮಸ್ವಂಧೇ 
| ಚತುರ್ದಶೋಧ್ಯಾಯಃ ॥ 
ಹದಿನಾಲ್ಕನೆಯ ಅಧ್ಯಾಯವು 


॥ ಸೂತ ಉವಾಚ ॥ 


ದೃಷ್ಟ್ವಾ ತಾಮಸಿತಾಪಾಂಗೀಂ ವ್ಯಾಸಶ್ತಿಂತಾಪರೊೋಆಭವತ್‌ । 
ಕಂ ಕರೋಮಿ ನ ಮೇ ಯೋಗ್ಯಾ ದೇವಕನ್ಯೇಯಮಪ್ಪರಾಃ ॥೧॥ 


ಸೂತಮಹರ್ಷಿಯು ಹೇಳಿದನು--ದೃಷ್ಟಾಂತಕ್ಕೋಸ್ಟರ ಊರ್ವಶೀಪುರೂ 
ರವರ ಕಥೆಯನ್ನು ಉದಾಹರಣೆಯಾಗಿ ಹೇಳಿ ಪ್ರ ಪ್ರಕೃತವಾಗಿದ್ದ ಶುಕಾಚಾರ್ಯನ ಜನ್ಮ 
ಮುಂತಾದ ಕಥೆಯನ್ನು ಈಗ ಹೇಳುತ್ತಾನೆ. ಈ ಸಂದರ್ಭದಲ್ಲಿ ಗೃಹಸ್ಥರು ತಮ್ಮ 
ಧರ್ಮವನ್ನು ಬಿಡದೆ ಆಚರಿಸುತ್ತಿರಬೇಕೆಂಬ ಅಂಶವನ್ನು ವಿವರಿಸಿ ವಿಧಾನ 
ಮಾಡಿರುತ್ತದೆ. 


ವ್ಯಾಸಮಹರ್ಷಿಯು ಕಪ್ಪಾದ ಕುಡಿನೋಟವುಳ್ಳ ಫೈತಾಚೀ ಎಂಬ ಅಪ್ಸರ 
ಸ್ತ್ರೀಯನ್ನು ನೋಡಿ ಅವಳಲ್ಲಿ ಮೋಹಗೊಂಡು ಹೀಗೆ ಆಲೋಚಿಸಿದನು. ಇವಳು 
ದೇವಜಾತಿಗೆ ಸೇರಿದಳಾದುದರಿಂದ ಮಾನವನೂ ಗೃಹಸ್ಸನೂ ಆಗಿರುವ ನನಗೆ 
ಇವಳನ್ನು ತಪ್ಪದೆ ಪಡೆದಿರುವುದು ಆಸಾಧ್ಯವಾದುದಾಗಿದೆ. ಏನನ್ನು ಮಾಡಲಿ ? 


ಏನಂ ಚಿಂತಯಮಾನಂ ತು ದೃಷ್ಟ್ಯಾ ವ್ಯಾಸಂ ತದಾಪ್ಸರಾಃ । 
ಭಯಭೀತಾ ಹಿ ಸಂಜಾತಾ ಶಾಪಂ ಮಾಂ ನಿಸ್ತಜೇದಯಂ ॥೨॥ 


ಆಗ ಆ ಅಪ್ಸರಸ್ತ್ರೀಯು ಹೀಗೆ ಯೋಚಿಸುತ್ತಿರುವ ವ್ಯಾಸಮುನಿಯನ್ನು 
ನೋಡಿ ನನ್ನಿಂದ ಅವನ ಮನಸ್ಸು ಚಲಿಸುವಂತಾದುದಕ್ಕೋಸ್ಟರ ಕೋಪಗೊಂಡು 
ಈ ಮುನಿಯು ನನಗೆ ಶಾಪವನ್ನು ಕೊಟ್ಟಾನು ಎಂದು ಭಯಪಟ್ಟಳು. 


ಸ್ಕಂ.೧. ಆ. ೧೪. ಫೃ ತಾಚಿಯು ಗಿಣಿಯಾದುದು ೧೯೫ 


ಸಾ ಕೃಶ್ವಾಂಥ ಶುಕೀರೂಪಂ ನಿರ್ಗತಾ ಭಯವಿಹ್ವಲಾ । 
ಕ್ಸ ಸ್ತು ವಿಸ್ಮಯಂ ಪ್ರಾಪ್ತೋ ವಿಹಂಗೀಂ ತಾಂ ನಿಲೋಕೆಯನ್‌ ॥೩॥ 


ಆ ಅಫ್ಸರಸ್ತ್ರೀಯು ಹೆದರಿ ಗಾಬರಿಗೊಂಡವಳಾಗಿ ಹೆಣ್ಣುಗಿಣಿಯ ರೂಪವನ್ನು 
ಧರಿಸಿ ಅಲ್ಲಿಂದ ಹೊರಟಳು. ಕೃಷ್ಣದ್ವೈಸಾಯನನೆಂದು ಪ್ರಸಿದ್ಧಿ ಗೊಂಡ ವ್ಯಾಸ 
ಮುನಿಯು ಆ ಹೆಣ್ಣುಹಕ್ಕಿಯನ್ನು ನೋಡಿ ತುಂಬ ಆಶ್ಚರ್ಯಪಟ್ಟನು. 


ಕಾಮಸ್ತು ದೇಹೇ ವ್ಯಾಸಸ್ಯ ದರ್ಶನಾದೇವ ಸಂಗತಃ । 
ಮನೋತತಿವಿಸ್ಮಿತಂ ಜಾತಂ ಸರ್ವಗಾತ್ರೇಷು ವಿಸ್ಮಿತಃ ॥೪॥ 


ಅವಳನ್ನು ನೋಡಿದೊಡನೆಯೇ ವ್ಯಾಸಮುನಿಯ ಶರೀರದಲ್ಲಿ ಕಾಮವು 
ಸಂಬಂಧಿಸಿ ಬೇರೂರಿತು. ಅವನ ಮನಸ್ಸೂ ತುಂಬ ಅಚ್ಚರಿಗೊಂಡಿತ್ತು. ಹೀಗೆ 
ಕಾಮವು ಅವನ ಎಲ್ಲ ಅವಯವಗಳಲ್ಲೂ ಪ್ರಫುಲ್ಲವಾಗಿ ವಿಕಾಸಗೊಂಡಿತು. 


ಸತು ಧೈರ್ಯೇಣ ಮಹತಾ ನಿಗೃಹ್ನನ್‌ ಮಾನಸಂ ಮುನಿಃ । 
ನ ಶಶಾಕ ನಿಯಂತುಂ ಚ ಸ ವ್ಯಾಸಃ ಪ್ರಸೃತಂ ಮನಃ ॥೫॥ 


ಆ ವ್ಯಾಸಮುನಿಯು ತನ್ನ ಮನಸ್ಸನ್ನು ಹೆಚ್ಚಾದ ಧೈರ್ಯ (ವಿಚಾರಬುದ್ಧಿ 
ಬಲ)ದಿಂದ ಬಿಗಿಹಿಡಿಯಲು ಪ್ರಯತ್ನಿಸಿದನು. ಆದರೂ ಹೀಗೆ ಚಲನೆಯನ್ನು 
ಪಡೆದಿದ್ದ ಅವನ ಮನಸ್ಸನ್ನು ಹತೋಟಓಯಲ್ಲಿಟ್ಟುಕೊಳ್ಳಲು ಸಮರ್ಥನಾಗಲಿಲ್ಲ. 


ಬಹುಶೋ ಗೃಹ್ಮಮಾಣಂ ಚೆ ಫೃತಾಚ್ಕಾ ಮೋಹಿತೆಂ ಮನಃ | 
ಭಾವಿತ್ವಾನ್ನೈವ ನಿಧೃತಂ ವ್ಯಾಸಸ್ಯಾಮಿತತೇಜಸಃ ॥೬॥ 


ಹೀಗೆ ಅನೇಕರೀತಿಯಲ್ಲಿ ತಡೆದರೂ ಅಪಾರವಾದ ತಪಸ್ಸಿನ ವರ್ಚಸ್ಸುಳ್ಳವ 
ನಾದರೂ ಆ ವ್ಯಾಸಮುನಿಯ ಮನಸ್ಸು ಆ ಫೈತಾಚೇ ಎಂಬ ದಿವ್ಯ ಸ್ತ್ರೀಯಲ್ಲಿ 
ಮೋಹಗೊಂಡಿದ್ದುದರಿಂದಲ್ಕೂ ಅವನ ಮುಂದಿನ ಅದೃಷ್ಟದ ಪ್ರಾ ಬಲ್ಯದಿಂದಲೂ 
ಹತೋಟಿಗೆ ಬರಲಿಲ್ಲವು. 


ಮಂಥನಂ ಕುರ್ವತಸ್ತಸ್ಯ ಮುನೇರಗ್ನಿಚಿಕೀರ್ಷಯಾ । 
ಅರಣ್ಯಾಮೇವ ಸಹಸಾ ತಸ್ಯ ಶುಕ್ರ ಮಥಾಪತತ್‌ ॥೭॥ 


ಅಗ್ಲಿಹೋತ್ರಕ್ಕೆ ಬೇಕಾದ ಶ್ರೌತಾಗ್ನಿಯನ್ನು ಉಂಟುಮಾಡಿಕೊಳ್ಳುವ 
ಉದ್ಧೇಶದಿಂದ ಆ ವ್ಯಾಸಮುನಿಯು ಅರಣಿ (ಬನ್ನಿಮರದ ತುಂಡು) ಯಲ್ಲಿ ಕಡೆಯು 


೧೯೬ ಸ್ಯಂ. ೧. ಅ. ೧೪. ದೇಸೀಭಾಗವತಮಹಾಪುರಾಣರ6 


ತ್ತಿರಲು, ಈ ಮೇಲೆ ಹೇಳಿದ ಮನೋವಿಕಾರದಿಂದ ಚಲಿತವಾದ ಅವನ ವೀರ್ಯವು 
ತಟ್ಟನೆ ಆ ಅರಣಿಯಲ್ಲಿ ಬಿದ್ದಿತು. 


ಸೊಅವಿಚಿಂತ್ಯ ತಥಾಪಾತಂ ಮಮಂಥಾರಣಿಮೇವ ಚ । 
ತಸ್ಮಾಚ್ಛುಕಸ್ಸಮುದ್ಭೂತಃ ವ್ಯಾಸಾಕೃತಿಮನೋಹರಃ ॥೮॥ 


ಆ ಮುನಿಯು ಹಾಗೆ ವೀರ್ಯವು ಬಿದ್ದುದನ್ನು ಗಮನಿಸಲಿಲ್ಲವು. ಮತ್ತು 
ಅರಣಿಯಲ್ಲಿ ಕಡೆಯುವಿಕೆಯನ್ನು ಮುಂದುವರಿಯಿಸುತ್ತಲೇ ಇದ್ದನು. ಹೀಗಿರುವಲ್ಲಿ 
ವ್ಯಾಸನನ್ನು ಹೋಲುವ ಆಕಾರದಿಂದ ಮನೋಹರವಾಗಿರುವ ಶುಕಮುನಿಯು ಆ 
ಅರಣಿಯಿಂದ ಉದ್ಭ ವಿಸಿದನು. 


ವಿಸ್ಮಯಂ ಜನಯನ್‌ ಬಾಲಃ ಸಂಜಾತಸ್ತದರಣ್ಯಜಃ । 
ಯಥಾಧ್ವರೇ ಸಮಿದ್ಫೋಗ್ನಿಃ ಭಾತಿ ಹನ್ಯೇನ ದೀಪ್ರಿಮಾನ್‌ ॥೯॥ 


ಯಜ್ಞ ಯಾಗಗಳಲ್ಲಿ ಸಮಿತ್ತು ತುಪ್ಪ ಮುಂತಾದ ಹೋಮದ್ರವ್ಯದಿಂದ 
ಹೆಚ್ಚಿದ ಅಗ್ನಿದೇವನು ಹೇಗೆ ಪ್ರಕಾಶವುಳ್ಳವನಾಗಿ ಜಿಳಗುತ್ತಾನೋ ಹಾಗೆ ಕಾಡಿನಲ್ಲಿ 
ಬೆಳೆದ ಮರದ ತುಂಡಾದ ಅರಣಿಯಲ್ಲಿ ಹುಟ್ಟಿದ ಬಾಲಕನಾದ ಆ ಶುಕಮುನಿಯೂ 
ಎಲ್ಲರಿಗೂ ಆಶ್ಚರ್ಯವನ್ನುಂಟುಮಾಡುತ್ತಾ ಉದ್ಭವಿಸಿದನು. 


ವ್ಯಾಸಸ್ತು ಸುತಮಾಲೋಕ್ಕ ವಿಸ್ಮಯಂ ಪರಮಂ ಗತಃ । 
ಕಮೇತದಿತಿ ಸಂಚಿಂತ್ಯ ವರದಾನಾಚೈವಸ್ಯ ವೈ Mery 


ವ್ಯಾಸಮುನಿಯಾದರೋ ಪವಿತ್ರನೂ ತೇಜಸ್ವಿಯೂ ಆಗಿರುವ ಮಗನನ್ನು 
ನೋಡಿ ತುಂಬ ಆಶ್ಚರ್ಯಪಟ್ಟನು. ಇದೇನೆಂದು ಯೋಚಿಸಿ ಪರಮೇಶ್ವರನ ಅನು 
ಗ್ರಹದ ಫಲವೆಂದು ತಿಳಿದನು. 


ತೇಜೋರೂಪೀ ಶುಕೋ ಜಾತೊೋತಸ್ಯರಣೀಗರ್ಭಸಂಭವಃ | 
ದ್ವಿತೀಯೋಣಗ್ನಿರಿವಾತ್ಯರ್ಥಂ ದೀಪ್ಯಮಾನಸ್ಸ್ವತೇಜಸಾ ॥೧೧॥ 


ಅರಣಿಯ ಮಧ್ಯದಿಂದ ಉದ್ಭವಿಸಿದ ಹೆಚ್ಚಾದ ಬ್ರಹ್ಮನರ್ಚಸ್ಸುಳ್ಳ ಶುಕ 
ಮುನಿಯು ಎರಡನೆಯ ಅಗ್ನಿ ಜೇವನೋ ಎನ್ನುವ ಹಾಗೆ ತನ್ನ ಆತ್ಮತೇಜಸ್ಸಿನಿಂದ 
ಹೆಚ್ಚಾಗಿ ಪ್ರಕಾಶಿಸುತ್ತಿದ್ದನು. 


ಸ್ವಂ. ೧. ಆ. ೧೪ ಅರಣಿಯಲ್ಲಿ ಶುಕನ ಉತ್ಪತ್ತಿ ೧೯೭ 


ನಿಲೋಕೆಯಾಮಾಸ ತದಾ ವ್ಯಾಸಸ್ತು ಮುಡಿತಂ ಸುತಂ । 
ದಿನ್ಯೇನ ತೇಜಸಾ ಯುಕ್ತಂ ಗಾರ್ಹಪತ್ಯಮಿನಾಪರಂ ॥೧೨॥ 


ಆಗ ವ್ಯಾಸಮುನಿಯು ಎರಡನೆಯ ಗಾರ್ಹಪತ್ಯವೆಂಬ ಅಗ್ದಿಯೋಪಾದಿಯಲ್ಲಿ 
ಯಾವಾಗಲೂ ನಂದದ್ಕೆ ಪವಿತ್ರವಾದ ಕಾಂತಿಯುಳ್ಳ, ಉತ್ತಮವಾದ" ಬ್ರಹ್ಮತೇಜಸ್ಸಿ 
ನಿಂದ ಕೂಡಿರುವ, ಬ್ರಹ್ಮಾನಂದಾನುಭವದಿಂದ ಸಂತುಷ್ಟನಾಗಿರುವ ಮಗನಾದ ಶುಕ 
ಮುನಿಯನ್ನು ನೋಡಿದನು. 


ಗೆಂಗಾಂತಃ ಸ್ನಾಪಯಾಮಾಸ ಸಮಾಗತ್ಯ ಗಿರೇಸ್ತದಾ । 
ಪುಷ್ಪವೃಷ್ಟಿಸ್ತು ಖಾಜ್ಜಾತಾ ಶಿಶೋರುಪರಿ ತಾಪಸಾಃ ॥೧೩॥ 


ಓ ಖುಹಿಗಳಿರಾ, ಆಗ ವ್ಯಾಸಮುನಿಯು ಹಿಮಾಲಯಪರ್ವತದಿಂದ ಹರಿದು 
ಬರುತ್ತಿರುವ ಗಂಗಾಪ್ರವಾಹದಲ್ಲಿ ಆ ಮಗುವಿಗೆ ಸ್ನಾನಮಾಡಿಸಿದನು. ದೇವತೆಗಳು 
ಆ ಮಗುವಿನ ಮೇಲೆ ಅಂತರಿಕ್ಷದಿಂದ ಹೂವಿನ ಮಳೆಯನ್ನು ಕರೆಸಿದರು. 


ಜಾತಕರ್ಮಾದಿಕಂ ಚಕ್ರೇ ವ್ಯಾಸಸ್ತಸ್ಯ ಮಹಾತ್ಮನಃ । 
ಜೀನದುಂದುಭಂರಯೋ ನೇದುಃ ನನ್ಫತುಶ್ಹಾಸ್ಸರೋಗಣಾಃ navn 


ವ್ಯಾಸಮಹರ್ಷಿಯು ಮಹಾನುಭಾವನಾದ ಆ ಮಗುವಿಗೆ ಜಾತಕರ್ಮ 
ಮುಂತಾದ ಸಂಸ್ಕಾರಗಳನ್ನು ನೆರವೇರಿಸಿದನು. ದೇವತೆಗಳ ನಗಾರಿಗಳು ಮೊಳಗಿ 
ದುವು. ಅಪ್ಸರಸ್ತ್ರೀಯರ ಗುಂಪುಗಳು ನರ್ತನವನ್ನು ಮಾಡಿದವು. ಹೀಗೆ ಎಲ್ಲೆಡೆ 
ಯಲ್ಲೂ ಸಂತೋಷಕಾರ್ಯಗಳು ಬೆಳೆದುವು. 


ಜಗುರ್ಗಂಧರ್ವಪತಯಃ ಮುದಿತಾಸ್ತೇ ದಿದೃಕ್ಷವಃ । 
ನಿಶ್ವಾವಸುರ್ನಾರದಶ್ಚ ತುಂಬುರುಶ್ಕುಕಸಂಭನೇ ॥೧೫॥ 


ಗಂಧರ್ವರೆಂಬ ದೇವತೆಗಳು ಗಾನಮಾಡಿದರು. ಅವರಲ್ಲಿ ಪ್ರಮುಖರಾದ 
ವಿಶ್ವಾವಸು ನಾರದ, ತುಂಬುರು, ಮುಂತಾದ ನಾಯಕರು ಆ ಮಗುವನ್ನು 
ನೋಡಲು ಅಪೇಕ್ರೆಯುಳ್ಳವರಾಗಿ ಅದರ ಜನ್ಮಸಮಯದಲ್ಲಿ ಸಂತೋಷಗೊಂಡರು. 


ತುಷ್ಬುವುರ್ಮುದಿಶಾಸ್ಸರ್ವೇ ದೇವಾ ವಿದ್ಯಾಧರಾಸ್ತ್ರಥಾ । 
ದೃಷ್ಟ್ವಾ ವ್ಯಾಸಸುತಂ ದಿವ್ಯಂ ಅರಣೀಗರ್ಭೆಸಂಭನಂ nazi 


೧೯೮ ಸ್ಕಂ.೧. ಅ. ೧೪. ದೇನೀಭಾಗವತಮಹಾಪುರಾಣಂ 


ಹಾಗೆ ಅರಣೀಮರದ ಮಧ್ಯದಿಂದ ಉದ್ಭವಿಸಿದ, ವ್ಯಾಸನ ಮಗನಾದ ಆ 
ಉತ್ತಮವಾದ ಮಗುವನ್ನು ನೋಡಿ ವಿದ್ಯಾಧರರೇ ಮುಂತಾದ ದೇವತೆಗಳೆಲ್ಲರೂ 
ಸಂತೋಷಗೊಂಡವರಾಗಿ ಆ ಶುಕಮುನಿಯನ್ನು ಶ್ಲಾಘಿಸಿದರು. 


ಅಂತರಿಕ್ಟಾತ್ಸಸಾಕೋವಾಣ್ಯಂ ದಂಡಃ ಕೃಷ್ಣಾಜಿನಂ ಶುಭಂ । 
ಕೆಮಂಡಲುಸ್ತ ಥಾ ದಿವ್ಯಃ ಶುಕೆಸ್ಕಾರ್ಥೇ ದ್ವಿಜೋತ್ತಮಾಃ ॥೧೭॥ 


ಓ ಶ್ರೇಷ್ಠರಾದ ಬ್ರಾಹ್ಮಣರೇ, ಆ ಶುಕಮುನಿಯ ಉಪಯೋಗಕ್ಕೋಸ್ಕರ 
ಸನ್ಯಾಸಾಶ್ರಮದ ಧರ್ಮಾಚರಣೆಗೆ ಬೇಕಾದ ದಂಡವೂ, ಮಂಗಳಕರವಾದ ಕೃಷ್ಣಾ 
ಜಿನವೂ, ಕಮಂಡಲು ಎಂಬ ನೀರಿನ ಪಾತ್ರೆಯೂ ದೇವಲೋಕದಿಂದ ಬಿದ್ದುವು. 


ಸದ್ಯಸ್ಸ ವವೃಧೇ ಬಾಲಃ ಜಾತಮಾತ್ರೋತಿದೀಪ್ತಿಮಾನ್‌ । 
ತಸ್ಕೋಪನಯನಂ ಚಕ್ರೇ ನ್ಯಾಸೋ ವಿದ್ಯಾವಿಧಾನವಿತ್‌ ॥೧೮॥ 


ಅ ಶುಕನು ಹುಟ್ಟುತ್ತಿರುವಾಗಲೇ ತುಂಬ ಕಾಂತಿಯುಳ್ಳವನಾಗಿದ್ದು, 
ಕೂಡಲೇ ಬೇಗ ಬೇಗ ಹುಡುಗನಾಗಿ ಬೆಳೆದನು. ನಿದ್ಯಾಭ್ಯಾಸಮಾಡಿಸುವ 
ರೀತಿಯನ್ನು ಚೆನ್ನಾಗಿ ಬಲ್ಲವನಾದ ವ್ಯಾಸನು ಅವನಿಗೆ ಉಪನಯನಸಂಸ್ಥಾರವನ್ನೂ 
ನೆರವೇರಿಸಿದರು. ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಯನ್ನು ಗುರುವಿನ ಸಮಾಪಕ್ಕೆ 
ಕರೆದುಕೊಂಡು ಹೋಗಿ ಬಿಡುವುದಕ್ಕೆ ಉಪನಯನವೆಂದು ಹೆಸರು. 


ಉತ್ಸನ್ನಮಾತ್ರಂ ತಂ ನೇದಾಃ ಸರಹಸ್ಯಾಸ್ಸಸಂಗ್ರಹಾಃ | 
ಉಪತಸ್ಸುರ್ಮಹಾತ್ಮಾನಂ ಯಥ್ಯಾಸ್ಯ ಪಿತರೆಂ ತಥಾ 1೧೯॥ 


ಶಾಸ್ತ್ರಗಳ ಸಿದ್ಧಾಂತಗಳಲ್ಲಿನ ರಹಸ್ಯವಿಷಯಗಳಿಂದ ಕೂಡಿದ್ದ ಸೂತ್ರಗಳೇ 
ಮುಂತಾದ ಸಂಗ್ರಹೆಗ್ರಂಥಗಳಿಂದೊಡಗೂಡಿದ, ಎಲ್ಲ ವೇದಗಳೂ ಆ ಶುಕನ ತಂಜಿ 
ಯಾದ ವ್ಯಾಸನನ್ನು ಪಡೆದಹಾಗೆಯೇ, ಈ ಶುಕನು ಹುಟ್ಟುತ್ತಿದ್ದಹಾಗೆಯೇ ಇವ 
ನನ್ನೂ ಪಡೆದುವು. ಎಂದರೆ, ಇವನ ಮನಸ್ಸಿನಲ್ಲಿ ಅವೆಲ್ಲವೂ ಸ್ಟುರಿಸಿದವು. ಇತರ 
ರಂತೆ ಕ್ರಮವಾಗಿ ವ್ಯಾಸಂಗಮಾಡಿ ಜ್ಞಾನವನ್ನು ಸಂಪಾದಿಸಬೇಕಾಗಲಿಲ್ಲವು. ಪೂರ್ವ 
ಜನ್ಮದಲ್ಲಿನ ಸಂಸ್ಕಾರಬಲದಿಂದಲೇ ಜ್ಞಾನಿಯಾದನು ಎಂದು ತಾತ್ಪರ್ಯವು. 


ಯತೋ ದೃಷ್ಟಂ ಶುಕೀರೊಪಂ ಫೃತಾಚ್ಯಾಸ್ಸಂಭನೇ ತದಾ । 
ಶುಕೇತಿ ನಾಮ ಪುತ್ರಸ್ಯ ಚಕಾರ ನುಂನಿಸತ್ತಮಾಃ ॥೨೦॥ 


ಸ್ಕಂ. ೧, ಅ. ೧೪. ಶುಕ ಎಂಬ ಹೆಸರಿಗೆ ಕಾರಣವು ೧೯೯ 


ಓ ಖುಸಿಶ್ರೇಷ್ಠರಿರಾ ಈ ಶುಕಮುನಿಯು ಪ್ರಾದುರ್ಭವಿಸಿದ ಸಮಯದಲ್ಲಿ 
ಈ ಶುಕನ ತಂದೆಯಾದ ವ್ಯಾಸನ ಮನಸ್ಸು ಮತ್ತು ವೀರ್ಯ ಇವುಗಳ ಚಲನೆಗೆ ಕಾರಣ 
ಳಾದುದರಿಂದ ಇವನ ತಾಯಿಯಾದ ಫೈತಾಚೀ ಎಂಬ ಅಪ್ಸರಸ್ತ್ರೀಯು ಹೆಣ್ಣುಗಿಣಿಯ 
ರೂಪದಲ್ಲಿದ್ದುದು ಕಂಡು ಬಂದುದರಿಂದ, ವ್ಯಾಸನು ಈ ಮಗುವಿಗೆ ಶುಕ ಎಂದು 
ನಾಮಕರಣ ಮಾಡಿದನು. 


ಬೃಹಸ್ಪತಿಮುಷಾಧ್ಯಾಯಂ ಕೃತ್ವಾ ನ್ಯಾಸಸುತಸ್ತದಾ । 
ವ್ರತಾನಿ ಬ್ರಹ್ಮಚರ್ಯಸ್ಯ ಚಕಾರ ವಿಧಿಪೂರ್ವಕಂ noon 


ಆಗ ವ್ಯಾಸನ ಮಗನಾದ ಶುಕನು, ದೇವತೆಗಳಿಗೆಲ್ಲ ಗುರುವಾದ ಬೃಹಸ್ಪತಿ 
ಯನ್ನೇ ತನಗೆ ಆಚಾರ್ಯನನ್ನಾಗಿ ಪಡೆದು ಶಾಸ್ತ್ರದಲ್ಲಿ ಹೇಳಿರುವ ರೀತಿಯನ್ನ್ನನುಸರಿಸಿ 
ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಥಿಯಮಗಳನ್ನೆಲ್ಲವನ್ನೂ ಲೋಕಸಂಗ್ರ ಹಾರ್ಥವಾಗಿ 
ಆಚರಿಸಿ ಪಾಲಿಸಿದನು. 


ಸೊಆಧೀತ್ಯ ನಿಖಲಾನ್ವೇದಾನ್‌ ಸರಹಸ್ಕಾನ್‌ ಸಸಂಗ್ರಹಾನ್‌ । 
ಧರ್ಮಶಾಸ್ತ್ರಾಣಿ ಸರ್ವಾಣಿ ಕೃತ್ವಾ ಗುರುಕುಲೇ ಶುಕಃ ॥೨೨॥ 


ಆ ಶುಕನು ರಹಸ್ಯಗಳು ಎಂದರೆ ವೇದಗಳ ತಾತ್ಸರ್ಯದ ಗುಟ್ಟನ್ನು ತಿಳಿಸುವ 
"ಉಪನಿಷತ್ತುಗಳು, ಮತ್ತು ಸಂಗ್ರಹಗಳು ಎಂದರೆ, ಕ್ರಮನಾಗಿ ಶಾಸ್ತ್ರೀಯವಾಗಿ 
ವೇದತತ್ತ್ವಗಳನ್ನು ತಿಳಿಸುವ ಸೂತ್ರಗಳು ಇವುಗಳಿಂದ ಕೂಡಿದ ಮೇದಗಳೆಲ್ಲವನ್ನೂ 
ಸಮಗ್ರವಾಗಿ ಅಧ್ಯಯನಮಾಡಿ ಕಲಿತು ಗುರುವಿನ ಆಶ್ರಯದಲ್ಲಿರುತ್ತಾ ಎಲ್ಲ 
ಧರ್ಮಶಾಸ್ತ್ರಗಳನ್ನೂ ಆಭ್ಯಾಸಮಾಡಿ, 


ಗುರವೇ ದಕ್ಷಿಣಾಂ ದತ್ತಾ ಸಮಾವೃತ್ತೋ ಮುನಿಸ್ತದಾ । 
ಆಜಗಾಮ ಪಿತುಃ ಪಾರ್ಶ್ವೇ ಕೃಷ್ಣದ್ವೈ ಸಾಯನಸ್ಯ ಚ ॥೨೩॥ 


ಆ ಗುರುವಿಗೆ ಯಥಾಶಕ್ತಿಯಾಗಿ ದಕ್ಷಿಣೆಯನ್ನು ಸಲ್ಲಿಸಿ ಶುಕನು ಆಗ 
ಗುರುಕುಲದಿಂದ ಹಿಂತಿರುಗಿದವನಾಗಿ, ಸಮಾವರ್ತನಸಂಸ್ಥಾರವನ್ನೂ ನೆರವೇರಿಸಿ 
ಕೊಂಡ್ಕು ಕೃಷ್ಣದ್ವೈೈಸಾಯನನೆಂದು ಪ್ರಸಿದ್ಧನಾದ ತನ್ನ ತಂದೆಯ ಸಮಾಪಕ್ಕೆ 
ಬಂದನು. 


೨೦೦ ಸ್ವಂ. ೧ ಅ. ೧೪. ದೇನೀಭಾಗವತಮಹಾಪುರಾಣಂ 


ದೃಷ್ಟ್ವಾ ವ್ಯಾಸಶ್ಕುಕೆಂ ಪ್ರಾಪ್ತಂ ಪ್ರೇಮನ್ನೋತ್ಥಾಯ ಸಸಂಭ್ರಮಃ | 
ಆಲಿಲಿಂಗೆ ಮುಹುಷ್ರ್ರಾಣಂ ಮೂರ್ವ್ನ್ಮಿ ತಸ್ಯ ಚಕಾರ ಹ ॥೨೪॥ 


ಹೀಗೆ ಬಂದ ಶುಕನನ್ನು ನೋಡಿ ವ್ಯಾಸನು ಪ್ರೀತಿಯಿಂದ ಎದ್ದುಬಂದು 
ಸಡಗರದೊಡನೆ ಅವನನ್ನು ಬಾರಿಬಾರಿಗೂ ಅನ್ಬಿಕೊಂಡನು ಮತ್ತು ತನ್ನ ಮೂಗನ್ನು 
ಅವನ ತಲೆಯಲ್ಲಿಟ್ಟು ಆಘ್ರಾಣಿಸಿದನು. 


ಪಪ್ರಚ್ಛ ಕುಶಲಂ ವ್ಯಾಸಃ ತೆಥಾ ಚಾಧ್ಯಯನಂ ಶುಚಿಃ । 
ಆಶ್ವಾಸ್ಯ ಸ್ಥಾಪೆಯಾಮಾಸ ಶುಕಂ ತತ್ರಾಶ್ರಮೇ ಶುಭೇ ೨೫1 


ಪರಿಶುದ್ಧವಾದ ನಡತೆಯುಳ್ಳ ವ್ಯಾಸನು ಶುಕನನ್ನು ಕುರಿತು ಅವನ ಯೋಗ 
ಕ್ಷೇಮಸಮಾಚಾರಗಳನ್ನು ಕೇಳಿ ತಿಳಿದುಕೊಂಡು, ಅವನ ಅಧ್ಯಯನವು ಸಾಂಗವಾ 
ಗಿಯೂ, ಥಿರ್ವಿಫ್ನವಾಗಿಯೂ ನೆರವೇರಿತೇ ಎಂದು ವಿಚಾರಿಸಿದನು. ವ್ಯಾಸಂಗ 
ಕಾಲದಲ್ಲಿ ಅವನು ಪಟ್ಟಿ ಶ್ರಮದಿಂದ ಅವನನ್ನು ಸಮಾಧಾನಗೊಳಿಸಿ ಮಂಗಳಕರ 
ವಾದ ತನ್ನ ಆಶ್ರಮದಲ್ಲಿಯೇ ಅವನನ್ನು ಇರುವಂತೆ ಗೊತ್ತುಮಾಡಿದನು. 


ದಾರಕರ್ಮ ತತೋ ವ್ಯಾಸಃ ಶುಕಸ್ಯ ಪರ್ಯಚಿಂತಯತ್‌ | 
ಕನ್ಯಾಂ ಮುನಿಸುತಾಂ ಕಾಂತಾಮಪೃಚ್ಛದತಿನೇಗವಾನ್‌ ॥೨೬॥ 


ಆಮೇಲೆ ವ್ಯಾಸನು ಶುಕನಿಗೆ ವಿವಾಹವನ್ನು ಮಾಡಬೇಕೆಂದು ಆಲೋಚಿ 
ಸಿದನು. ಖಷಿಪುತ್ರಿಯೂ ಮನೋಹರಳೂ ಆಗಿರುವ ಕಕ್ಯೆಯನ್ನು ಜಾಗ್ರತೆಯಾಗಿ 
ವಿಚಾರಿಸಿ ಕೇಳಿದನು. 


ಶುಕೆಂ ಪ್ರಾಹ ಸುತಂ ವ್ಯಾಸೋ ನೇಬೋ8ಧೀತಸ್ತ್ವಯಾನಘ । 
ಧರ್ಮಶಾಸ್ತ್ರಾಣಿ ಸರ್ವಾಣಿ ಕುರು ಭಾರ್ಯಾಂ ಮಹಾಮತೇ ॥೨೭॥ 


ವ್ಯಾಸನು ಮಗನಾದ ಶುಕನನ್ನು ಕುರಿತು ಹೀಗೆ ಹೇಳಿದನು. ಎಲ್ಫೆ ಕುಶಲ 
ಮತಿಯೇ, ನೀನು ಸಾಂಗವಾಗಿ ವೇದಗಳನ್ನು ಅಧ್ಯಯನಮಾಡಿದೆ. ಎಲ್ಲ ಧರ್ಮ 
ಶಾಸ್ತ್ರಗಳನ್ನೂ ಕಲಿತೆ. ಈಗ ಹೆಂಡತಿಯೊಬ್ಬಳನ್ನು ಮದುವೆಮಾಡಿಕೊ. 


ಗಾರ್ಹಸ್ಥ 4 ಚ ಸಮಾಸಾದ್ಯ ಯಜ ದೇವಾನ್‌ ಪಿತ್ಮನಥ । 
ಜುಣಾನ್ಮೋಚಯ ಮಾಂ ಪುತ್ರ ಪ್ರಾಪ್ಯ ದಾರಾನ್ಮನೋರಮಾಂ ॥೨೮॥ 


ಸ್ಕಂ. ೧. ಅ, ೧೪. ಶುಕನಿಗೆ ವ್ಯಾಸನ ಉಪದೇಶ ೨೦೧ 


ಎಲ್ಫೈ ಪುತ್ರನೇ, ಗೃಹಸ್ಥ ಶ್ರಮವನ್ನು ಅವಲಂಬಿಸಿ ದೇವತೆಗಳನ್ನೂ ಪಿಶೃಗ 
ಳನ್ನೂ ಆರಾಧನೆಮಾಡಿ ಸಂತೋಷಪಡಿಸು. ಆಮೇಲೆ ಮನಸ್ಸನ್ನು ಸಂತೋಷಪಡಿ 
ಸುವ ಹೆಂಡತಿಯನ್ನು ಮದುವೆಮಾಡಿಕೊಂಡು ವಂಶವನ್ನು ಮಕ್ಕಳಿಂದ ಮುಂದು 
ವರೆಯಿಸಿ ನನ್ನನ್ನು ಪಿತೃ ಯಣದಿಂದ ಬಿಡುಗಡೆಯನ್ನು ಪಡೆಯಿಸು. 


ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವ ಚ ನೈನ ಚ! 
ತಸ್ಮಾತ್ಪುತ್ರ ಮಹಾಭಾಗ ಕುರುಷ್ಟಾದ್ಯ ಗೃಹಾಶ್ರಮಂ ॥೨೯॥ 


ಮಕ್ಕಳಿಲ್ಲದವನಿಗೆ ಸದ್ಗತಿಯು ದೊರೆಯುವುದಿಲ್ಲವು. ಸ್ವರ್ಗವನ್ನು ಪಡೆಯು 
ವುದಂತೂ ಇಲ್ಲವೇ ಇಲ್ಲವು. ಆದುದರಿಂದ ಪುಣ್ಯಶಾಲಿಯಾದ ಮಗನೇ, ಈಗ 
ಗೃಹಸ್ಥಾಶ್ರಮವನ್ನು ಸ್ವೀಕರಿಸು. 


ಕೃತ್ವಾ ಗೃಹಾಶ್ರಮಂ ಪುತ್ರ ಸುಖನಂ ಕುರು ಮಾಂ ಶುಕ | 
ಆಶಾ ಮೇ ಮಹತೀ ಪುತ್ರ ಪೂರಯಸ್ವ ಮಹಾಮತೇ ॥೩೦॥ 


ಮಗನಾದ ಓ ಶುಕನ್ಣೊ ಗೃಹಸ್ಥಾಶ್ರಮವನ್ನು ಅಂಗೀಕರಿಸಿ ನನ್ನನ್ನು 
ಸಂತೋಷವುಳ್ಳವನನ್ನಾಗಿ ಮಾಡು. ಹೆಚ್ಚಾದ ತಿಳಿವಳಿಕೆಯುಳ್ಳ ಮಗನೇ, ಹೀಗೆ 
ನನಗೆ ಹಿರಿಯಾಸೆಯೂ ಇದೆ. ಅದನ್ನು ನೀನು ತೃಪ್ತಿಗೊಳಿಸು. 


ತಪೆಸ್ತಪ್ತ್ಯಾ ಮಹಾಘೋರಂ ಪ್ರಾಪ್ತ್ರೋಸಿ ತ್ವಮಯೋನಿಜಃ । 
ದೇವರೂಪೀ ಮಹಾಪ್ರಾಜ್ಞಃ ಪಾಹಿ ಮಾಂ ಪಿತರಂ ಶುಕ ॥೩೧॥ 


ತುಂಬ ಕಠಿನವಾದ ತಪಸ್ಸನ್ಮು ಆಚರಿಸ್ಕಿ ಇತರ ಸಾಮಾನ್ಯ ಜನರಂತೆ 
ಹೆಂಗಸರ ಗರ್ಭದಿಂದ ಹುಟ್ಟದೇ ಪವಿತ್ರವಾದ ಅರಣಿಯಲ್ಲಿ ಉದ್ಭವಿಸಿದ ನಿನ್ನಂತಹ 
ಮಗನನ್ನು ನಾನು ಸಡೆಜಿನು. ಆದುದರಿಂದ ಓ ಶುಕನೇ, ನೀನು ಪರಮೇಶ್ವರನ 
ಅನುಗ್ರಹದಿಂದ ಉಂಟಾದವನೂ ಮತ್ತು ದೇವಾಂಶವುಳ್ಳವನೂ, ತುಂಬ ಮೇಲಾದ 
ತಿಳಿವಳಿಕೆಯುಳ್ಳವನೂ ಆಗಿದ್ದೀಯೆ. ತಂದೆಯಾದ ನನ್ನನ್ನು ನೀನು ಕಾಪಾಡು. 


| ಸೂತ ಉವಾಚ ॥ 


ಇತಿ ನಾದಿನಮಭ್ಯಾಶೇ ಪ್ರಾಪ್ತಃ ಪ್ರಾಹ ಶುಕಸ್ತದಾ । 
ವಿರಕ್ತಸ್ಸೋಃತಿರಕ್ತಂ ತಂ ಸಾಕ್ಸಾತ್ಸಿತರಮಾತ್ಮನಃ ॥೩೨॥ 


೨೦೨ ಸ್ಕಂ, ೧. ಅ. ೧೪. ದೇನೀಭಾಗನತಮಹಾಪುರಾಣಂ 


ಸೂತನು ಹೇಳಿದನು--ವೈರಾಗ್ಯವನ್ನು ಪಡೆದ ಆ ಶುಕಮುನಿಯು ಹೀಗೆ 
ಯುಕ್ತಿಯುಕ್ತವಾಗಿ ವಾದಿಸುತ್ತಿರುವ ವ್ಯಾಸನ ಸಮಾಪವನ್ನು ಪಡೆದವನಾಗಿ ಹೆಚ್ಚಾದ 
ಪ್ರೇಮದ ಬಲೆಯಲ್ಲಿ ಸಿಕ್ಕಿಕೊಂಡಿರುವ ತನ್ನ ಸ್ವಂತ ತಂದೆಯಾದ ವ್ಯಾಸಮಾನಿ 
ಯನ್ನು ಕುರಿತು ಹೀಗೆ ಹೇಳಿದನು. 


|| ಶುಕ ಉವಾಚ ॥ 


ಕಿಂ ತ್ವಂ ವದಸಿ ಧರ್ಮಜ್ಞ ವೇದವ್ಯಾಸ ಮಹಾಮತೇ । 
ತತ್ತ್ವೇನ ಶಾಧಿ ಶಿಸ್ಕಂ ಮಾಂ ತ್ವದಾಜ್ಞಾಂ ಕೆರವಾಣ್ಯಲಂ  ॥೩೩॥ 


ಶುಕನು ಪ್ರತ್ಯುತ್ತರವನ್ನು ಹೇಳಿದನು ಮೇಲಾದ ತಿಳಿವಳಿಕೆಯುಳ್ಳ, 
ವೇದಗಳನ್ನು ವಿಂಗಡಿಸಿದ ಧರ್ಮಗಳನ್ನು ತಿಳಿದಿರುವ ಓ ವ್ಯಾಸಮಹರ್ಷಿಯೇ, 
ನೀನು ಹೇಳುತ್ತಿರುವುದು ಏನು? ವಾಸ್ತವವಾದ ಶ್ರೇಯಸ್ವರವಾದ ರೀತಿಯಿಂದ ನನಗೆ 
ಬುದ್ಧಿವಾದವನ್ನು ಅನುಗ್ರಹಿಸು. ನಿನ್ನ ಅಪ್ಪಣೆಯನ್ನು ಚನ್ನಾಗಿ ನೆರವೇರಿಸುವೆನು. 


|| ವ್ಯಾಸ ಉವಾಚ ॥ 


ತ್ವೈದರ್ಥೇ ಯತ್ತಪಸ್ತಪ್ತಂ ಮಯಾ ಪುತ್ರ ಶತಂ ಸಮಾಃ । 
ಪ್ರಾಪ್ತಸ್ತ್ರಂ ಚಾತಿದುಃಖೇನ ಶಿವಸ್ಯಾರಾಧನೇನ ಚ ॥೩೪! 


ಟ್‌ ಗಿ) 


ವ್ಯಾಸಮಹರ್ಷಿಯು ಶುಕನಿಗೆ ಹೇಳಿದನು---ಓ ಮಗನೇ, ಅನೇಕವರ್ಷ 
ಗಳ ಕಾಲದಲ್ಲಿ ನಾನು ತಪಸ್ಸನ್ನು ಮಾಡಿದುದು ನಿನ್ನನ್ನು ಪಡೆಯುವುದಕ್ಕಾಗಿಯೇ. 
ತುಂಬ ಕಷ್ಟಗಳನ್ನು ಸಹಿಸೋಣದರಿಂದಲ್ಲೂ ಪರಮೇಶ್ವರನನ್ನು ಸಂತೋಷಪಡಿ 
ಸೋಣದರಿಂದಲೂ ನಿನ್ನನ್ನು ನಾನು ಪಡೆದನು. 


ದದಾಮಿ ತನ ವಿತ್ತಂ ತು ಪ್ರಾರ್ಥಯಿತ್ವಾಥ ಭೂಪತಿಂ । 
ಸುಖಂ ಭುಂಕ್ಷ್ವ ಮಹಾಪ್ರಾಜ್ಞ ಪ್ರಾಪ್ಯ ಯೌವನಮುತ್ತಮಂ ॥೩೫॥ 


ಅಲ್ಲದೆ ದೊರೆಯನ್ನು ಕೇಳಿ ತುಂಬ ದ್ರವ್ಯ ಮುಂತಾದ ಆಸ್ತಿಯನ್ನೂ ತಂದು 
ನಿನಗೆ ಕೊಡುತ್ತೇನೆ. ಮೇಲಾದ ತಿಳಿವಳಿಕೆಯುಳ್ಳವನೇ, ಶ್ರೇಷ್ಠನಾದ ಯೌವನ 
ನನ್ನು ಪಡೆದು ಇರುವ ನೀನು ಸೌಖ್ಯಗಳನ್ನು ಅನುಭವಿಸು, 


ಸ್ವಂ. ೧. ಆ. ೧೪. ವ್ಯಾಸಶುಕರಿಗೆ ಧರ್ಮದಲ್ಲಿ ಚರ್ಚೆ ೨೦೩ 


| ಶುಕ ಉವಾಚ ॥ 


ಕಂ ಸುಖಂ ಮಾನುಷೇ ಲೋಕೇ ಬ್ರೂಹಿ ತಾತ ನಿರಾಮಯಂ | 
ದುಃಖವಿದ್ದಂ ಸುಖಂ ಸ್ರಾಜ್ಞಾ ನ ವದಂತಿ ಸುಖಂ ಕಲ ॥೩೬॥ 


ಶುಕನು ಹೇಳಿದನು---ಓ ತಂದೆಯೇ, ಈ ಮಾನವ ಲೋಕದಲ್ಲಿ ಆತಂಕ 
ವಿಲ್ಲದ ಶಾಶ್ವತವಾದ ಸುಖವು ಯಾವುದು ಇದೆ? ಹೇಳು. ಎಲ್ಲ ಬಗೆಯ ಸುಖ 
ಗಳೂ ಇಲ್ಲಿ ದುಃಖಗಳಿಂದ ಕೂಡಿಯೇ ಇವೆ. ಹೀಗೆ ದುಃಖಮಿಶ್ರವಾದ ಸುಖವನ್ನು 
ತಿಳಿವಳಿಕೆಯುಳ್ಳವರು ನಿಜವಾದ ಸುಖವೆಂದು ಹೇಳುವುದಿಲ್ಲವಲ್ಲವೇ? 


ಸ್ತ್ರಿಯಂ ಕೃತ್ವಾ ಮಹಾಭಾಗ ಭವಾನಿ ತದ್ವಶಾನುಗೆಃ । 
ಸುಖಂ ಕಿಂ ಪರತಂತ್ರಸ್ಯ ಸ್ತ್ರೀಜಿತಸ್ಯ ವಿಶೇಷತಃ ॥೩೭॥ 


ಪುಣ್ಯಶಾಲಿಯಾದ ವ್ಯಾಸನೇ, ಹೆಂಡತಿಯನ್ನು ಮಾಡಿಕೊಂಡರೆ ಅವಳನ್ನು 
ಅನುಸರಿಸಿ ಇನುವವನು ಆಗುತ್ತೇನೆ. ಹೀಗೆ ಪರಾಧೀನನಾಗಿರುವ, ಅದರಲ್ಲೂ 
ಹೆಂಗಸಿಗೆ ಸೋತು ಇರಬೇಕಾಗುವ, ನನಗೆ ಸುಖವು ಎಂತಹದು? 


ಕೆದಾಚಿದಹಿ ಮುಚ್ಯೇತ ಲೋಹಕಾಷ್ಠಾದಿಯಂತ್ರಿತಃ । 
ಪುತ್ರದಾರೈರ್ನಿಬದ್ಧಸ್ತು ನ ನಿಮುಚ್ಛೇತ ಕರ್ಹಿಚಿತ್‌ ॥೩೮॥ 


ಕಬ್ಬಿಣ ಮುಂತಾದ ಲೋಹದ ಮತ್ತು ಮರದ ಯಂತ್ರದಲ್ಲಿ ಸಿಕ್ಕಿಕೊಂಡಿರು 
ವವನು ಒಂದಾನೊಂದು ಸಮಯದಲ್ಲಿ ಬಿಡುಗಡೆಯನ್ನು ಪಡೆಯಬಹುದು. ಆದರೆ 
ಹೆಂಡತಿ ಮಕ್ಕಳು ಮುಂತಾದವರಲ್ಲಿ ಮೋಹದಿಂದ ಸಿಕ್ಕಿಕೊಂಡಿರುವವನು 
ಎಂದಿಗೂ, ಎಲ್ಲಿಯೂ ಬಿಡುಗಡೆಯನ್ನು ಪಡೆಯುವುದಿಲ್ಲ. 


ವಿಜ್ಮೂತ್ರಸಂಭವೋ ದೇಹೋ ನಾರೀಣಾಂ ತನ್ಮಯಸ್ತಥಾ । 
ಕಃ ಪ್ರೀತಿಂ ತತ್ರ ನಿಪ್ರೇಂದ್ರ ನಿಬುಧಃ ಕರ್ರುಮಿಚ್ಛತಿ ॥೩೯॥ 


ಮಾನವರ ಶರೀರವು ಮಲಜಲಗಳುಳ್ಳ ದೇಹಗಳಿಂದ ಉಂಟಾಗುತ್ತದೆ. 
ಮತ್ತು ಮಲಜಲಗಳಿಗೆ ಕಾರಣವಾಗಿರುತ್ತದೆ. ಹೆಂಗಸರ ದೇಹವೂ ಅಂತಹುದೇ 
ಆಗಿದೆ. ಓ ಬ್ರಾಹ್ಮಣಶ್ರೇಷ್ಠನಾದ ವ್ಯಾಸನ ಅಂತಹ ದೇಹದಲ್ಲಿ ತಿಳಿವಳಿಕೆಯುಳ್ಳ, 
ಯಾವನು ತಾನೇ ಪ್ರೇಮವನ್ನು ಇಡಲು ಅಸೇಕ್ಷಿಸಿಯಾನು? 

ಅಯೋನಿಜೊಆಹಂ ವಿಪ್ರರ್ಷೇ ಯೋನೌ ಮೇ ಕೀದೃಶೀ ಮತಿಃ । 

ನ ವಾಂಛಾಮ್ಯಹಮಗ್ರೇಃಪಿ ಯೋನಾನೇವ ಸಮುದ್ಭನಂ ॥೪೦॥ 


೨೦೪ ಸ್ಕಂ. ೧. ಆ. ೧೪. ದೇನೀಭಾಗವತಮಹಾಪುರಾಣಂ 


ಶಿ ಬ್ರಾಹ್ಮಣೋತ್ತಮನಾದ ವ್ಯಾಸನ ನಾನು ಹೆಂಗಸರ ದೇಹದಿಂದ ಹುಟ್ಟಿ 
ದವನು ಅಲ್ಲವು. ನನ್ನಂತಹವನಿಗೆ ಸ್ತ್ರೀದೇಹದ ವಿಷಯದಲ್ಲಿ ಎಂತಹ ಅಭಿಪ್ರಾಯ 
ವಿರುತ್ತದೆ ಎಂಬುದು ಗೊತ್ತಾದ ವಿಷಯವಾಗಿದೆ. ಮುಂದೆಯೂ ನಾನು ಅಂತಹ 
ದೇಹದಲ್ಲಿಯೇ ಹುಟ್ಟನ್ನು ಪಡೆಯುತ್ತಿರಲು ಅಪೇಕ್ಷಿಸುವುದಿಲ್ಲವು. 


ನಿಟ್ಸುಖಂ ಕಿಮು ವಾಂಛಾಮಿ ತ್ಯಕ್ತ್ವಾತ್ಮ ಸುಖಮದ್ಭುತಂ । 
ಆತ್ಮಾರಾಮಶ್ಚ ಭೂಯೋಪಿ ನ ಭವತ್ಯತಿಲೋಲುಪಃ ॥೪೧॥ 


ದುಃಖದೋಷಸಂಬಂಧವಿಲ್ಲದೆ, ಆಶ್ಚರ್ಯಕರವಾದ ಆತ್ಮಾನಂದವನ್ನು ಬಿಟ್ಟು 
ಮಲಮುಂತಾದ ದುಃಖದೋಷಗಳ ಸಂಬಂಧದಿಂದ ಸುಖಾಭಾಸದಂತಿರುವ ಸಾಂಸಾ 
ರಿಕವಾದ ಸುಖವನ್ನು ನಾನು ಏಕೆ ಅಪೇಕ್ರಿಸಲಿ? ಆತ್ಮಾನಂದವನ್ನು ಅನುಭವಿಸು 
ವವನು ಪುನಃ ಸಾಂಸಾರಿಕಸುಖದಲ್ಲಿ ಹೆಚ್ಚು ಆಸಕ್ತಿಯುಳ್ಳವನಾಗನು. 


ಪ್ರಥಮಂ ಪಠಿತಾ ವೇದಾ ಮಯಾ ವಿಸ್ತಾರಿತಾಶ್ನ ತೇ । 
ಹಿಂಸಾಮಯಾಸ್ತ್ರೇ ಪಠಿತಾ ಕರ್ಮಮಾರ್ಗಪ್ರವರ್ತಕಾಃ ॥೪೨1! 


ನಾನು ಮೊದಲು ವೇದಗಳನ್ನು ವ್ಯಾಸಂಗಮಾಡಿದೆನು. ಆಮೇಲೆ ಅವುಗಳ 
ತಾತ್ಸರ್ಯವನ್ನೂ ವಿಸ್ತಾರವಾಗಿ ವಿಚಾರಿಸಿ, ವಿಮರ್ಶಿಸಿ ತಿಳಿದೆನು. ಅವು ಕರ್ಮ 
ಮಾರ್ಗವನ್ನು ಅನುಸರಿಸುವಂತೆ ಪ್ರೇರಿಸುತ್ತವೆ. ಕರ್ಮಮಾರ್ಗವು ಹಿಂಸೆಯಿಂದ 
ಕೂಡಿದುದಾಗಿದೆ. ಇದನ್ನು ನಾನು ಆ ವೇದವನ್ನು ಓದಿ ತಿಳಿದಿದ್ದೇನೆ. 


ಬೃಹಸ್ಸತಿರ್ಗುರುಃಪ್ರಾಸ್ತಃ ಸೋಪಿ ಮಗ್ನ್ನೋ ಗೃಹಾರ್ಣವೇ । 
ಅನಿದ್ಯಾಗ್ರಸ್ತಹೃದಯಃ ಕಥಂ ತಾರಯಿತುಂ ಕ್ಲಮಃ HVA 


ಬೃಹಸ್ಪತ್ಯಾಚಾರ್ಯನನ್ನು ಗುರುವೆಂದು ಭಾವಿಸಿ ಪಡೆದೆನು. ಆತನೂ ಸಂಸಾರ 
ಸಾಗರದಲ್ಲಿ ಮುಳುಗಿದವನಾಗಿದ್ದಾನೆ. ಮತ್ತು ಅವನ ಮನಸ್ಸು. ಮೂಲಾಜ್ಞಾನ 
ದಿಂದ ಗ್ರಹಣಹಿಡಿದಂತಾಗಿದೆ. ಅಂಥಾ ಗುರುವು ಹೇಗೆ ತಾನೇ ಶಿಷ್ಯನನ್ನು ಸಂಸಾರ 
ಸಾಗರವನ್ನು ದಾಟಿಸಲು ಸಮರ್ಥನಾದಾನು ? 


ರೋಗೆಗ್ರಸ್ತೋ ಯಥಾ ವೈದ್ಯಃ ಪೆರರೋಗಚಿಕಿತ್ಸಕಃ । 
ತಥಾ ಗುರುರ್ಮುಮುಶ್ಷೋರ್ಮೆ ಗೃಹಸ್ಕೊಆರ್ಥನಿಡಂಬನಾ ॥೪೪॥ 


ಸ್ವಂ. ೧. ಆ. ೧೪. ಸಂಸಾರವು ದುಃಖಪೂರ್ಣವಾದುದು ೨೦೫೪ 


ರೋಗದಿಂದ ನರಳುತ್ತಿರುವ ವೈದ್ಯನು ಇತರರ ಖಾಯಿಲೆಯನ್ನು ವಾಸಿ 
ಮಾಡುತ್ತಾನೆನ್ನುವುದು ಹೇಗೋ ಹಾಗೆಯೇ, ಸಂಸಾರವೆಂಬ ಅಜ್ಞಾನದಲ್ಲಿ ಸಿಕ್ಕಿ 
ಕೊಂಡಿರುವ ಗುರುವೂ ಮೋಕ್ಷವನ್ನು ಪಡೆಯಲು ಬಯಸುತ್ತಿರುವ ನನಗೆ ಬಿಡುಗಡೆ 
ಯನ್ನು ಉಂಟುಮಾಡುತ್ತಾನೆಂಬುದು ನಟನೆಯೇ ಹೊರತು ವಾಸ್ತವವಾಗಲಾರದು. 


ಕೈತ್ವಾ ಪ್ರಣಾಮಂ ಗುರವೇ ತ್ವತ್ಸಮಾಪಮುಪಾಗತಃ । 

ತ್ರಾಹಿ ಮಾಂ ತತ್ತ್ವಬೋಧೇನ ಭೀತಂ ಸಂಸಾರಸರ್ಪತಃ 19೫॥ 

ಆದುದರಿಂದ ಬೃಹಸ್ಪತ್ಯಾಚಾರ್ಯನಿಗೆ ನಮಸ್ಕಾರವನ್ನು ಮಾಡಿ ನಿನ್ನ ಹತ್ತಿರಕ್ಕೆ 
ಬಂದಿರುವೆನು. ಸಂಸಾರದಲ್ಲಿನ ಮೋಹಪಾಶದಿಂದ ಹೆದರಿರುವ ನನ್ನನ್ನು ಪರತತ್ತ್ವದ 
ಸ್ವರೂಪವನ್ನು ತಿಳಿಯಹೇಳುವುದರಿಂದ ಕಾಪಾಡು. 


ಸಂಸಾರೇಸ್ಮಿನ್‌ ಮಹಾಘೋರೇ ಭ್ರಮಣಂ ನ ಭಚಕ್ರವತ್‌ । 
ನ ಚ ವಿಶ್ರಮಣಂ ಕ್ವಾಪಿ ಸೂರ್ಯಸ್ಕೇವ ದಿವಾನಿಶಿ YL 


ಹುಟ್ಟು, ಮುಪ್ಪು ಸಾವುಗಳಿಂದ ತುಂಬಿ ಭಯಂಕರವಾದ ಈ ಸಂಸಾರಚಕ್ರ 
ದಲ್ಲಿ ಸಿಕ್ಕಿಕೊಂಡು ಸುತ್ತುತ್ತಿರುವುದು, ನಕ್ಷತ್ರಗಳಿಂದ ಕೂಡಿದ ಅಂತರಿಕ್ಷದಲ್ಲಿ 
ಹಗಲೂ ಇರುಳ್ಕೂ ಸುತ್ತುತ್ತಿರುವ ಸೂರ್ಯನಿಗೆ ಹೇಗೆ ಯಾವಾಗಲೂ ವಿಶ್ರಾಂತಿ 
ಇಲ್ಲದೆ ಇದೆಯೋ, ನನಗೂ ಹಾಗೆ ಕೊನೆಗಾಣದೆ ಇದೆ. 


ಕಿಂ ಸುಖಂ ತಾತ ಸಂಸಾರೇ ನಿಜತತ್ತ್ವನಿಚಾರಣಾತ್‌ । 
ಮೂಢಾನಾಂ ಸುಖಬುದ್ಧಿಸ್ತು ವಿಟ್ಸು ಕೀಟಿಸುಖಂ ಯಥಾ ॥೪೭॥ 


ಓ ತಂದೆಯಾದ ವ್ಯಾಸಮುನಿಯ್ಯೈ ಇಂತಹ ಸಂಸಾರದಲ್ಲಿ ಸುಖವಿದೆಯೇ? 
ಇಲ್ಲವೆಂಬುದು ಪರತತ್ವದ ನಿಜಸ್ವರೂಪವನ್ನು ವಿಚಾರಣೆಮಾಡಿ ತಿಳಿಯುವುದರಿಂದ 
ಗೊತ್ತಾಗುತ್ತದೆ. ಆದರೆ ಅಜ್ಞಾನಿಗಳಾದ ಮೂಢರು ಈ ಸಂಸಾರದಲ್ಲಿ ಸುಖವಿದೆ 
ಎಂದು ವ್ಯವಹರಿಸುತ್ತಿರುವುದಾದರೋ, ಕ್ರಿಮಿಗಳು ಮಲದಲ್ಲಿ ಸುಖಭ್ರಾಂತಿಯಿಂದ 
ಜೀವಿಸುತ್ತಿರುವಂತೆಯೇ ಇದೆ. 


ಅಧೀತ್ಯ ನೇದಶಾಸ್ತ್ರಾಣಿ ಸಂಸಾರೇ ರಾಗಿಣಶ್ಚ ಯೇ । 
ತೇಭ್ಯಃ ಪರೋ ನ ಮೂರೋಸ್ತಿ ಸಧರ್ಮಾ ಶ್ವಾಶ್ವಸೂಕರೈಃ ॥೪೮॥ 


ವೇದಗಳನ್ನೂ ಶಾಸ್ತ್ರಗಳನ್ನೂ ವ್ಯಾಸಂಗಮಾಡಿದ ಮೇಲೂ ಯಾರು ಈ 
ಸಂಸಾರದಲ್ಲಿನ ಸುಖದ ಆಭಾಸದಲ್ಲಿಯೇ ಆಶೆಯುಳ್ಳವರಾಗಿರುತ್ತಾರೋ ಅಂಥವರು 


೨೦೬ ಸ್ವಂ. ೧. ಅ. ೧೪. ದಡೇವೀಭಾಗವತಮಹಾಪುರಾಣಂ 


ನಾಯಿ, ಕುದುರೆ ಹಂದಿ ಇವುಗಳಂತೆ ಇರುತ್ತಾರೆಯೇ ಹೊರತು ಅಂಥವರಿಗಿಂತ 
ಹೆಚ್ಚಿನ ಮೂರ್ಬನಾದವನು ಈ ಲೋಕದಲ್ಲಿಲ್ಲವು. ಸತ್ಯವೂ ನಿತ್ಯವೂ ಆದ ಸುಖವು 
ಸಂಸಾರದಲ್ಲಿ ದೊರೆಯುವುದಿಲ್ಲವೆಂದು ವೇದಶಾಸ್ತ್ರಗಳಲ್ಲಿ ಅಡಿಗಡಿಗೆ ಹೇಳಿದ್ದರ್ಕೂ 
ಅನುಭವದಲ್ಲಿ ಗೊತ್ತಾಗಿದ್ದರೂ, ಈ ಸಂಸಾರದಲ್ಲಿಯೇ ಸುಖವನ್ನು ಪಡೆಯಲು 
ಅರಸುತ್ತಿರುವುದು ಅಂಥವರ ಮೂರ್ಯತನವಲ್ಲದ ಬೇರೆ ಅಲ್ಲವೆಂದು ತಾತ್ಸರ್ಯವು. 


ಮಾನುಷ್ಯಂ ದುರ್ಲಭಂ ಪ್ರಾಪ್ಯ ವೇದಶಾಸ್ಟ್ರಾಣ್ಯಧೀತ್ಯ ಚ। 


ಬಧ್ಯತೇ ಯದಿ ಸಂಸಾರೇ ಕೋ ನಿಮುಚ್ಕೇತ ಮಾನವಃ ॥೪೯॥ 


ಬಹು ಕಷ್ಟಪಟ್ಟು ಪಡೆಯಲು ಸಾಧ್ಯವಾದ ಮನುಷ್ಯಜನ್ಮವವನ್ನು ಪಡೆದ 
ಮೇಲೂ, ವೇದಗಳನ್ನೂ ವೇದಾಂತ ಮುಂತಾದ ಶಾಸ್ತ್ರಗಳನ್ನೂ ವ್ಯಾಸಂಗಮಾಡಿದ 
ಮೇಲೂ ಮಾನವನು ಸಂಸಾರದಲ್ಲಿಯೇ ಅಭಿಮಾನದಿಂದ ಸಿಕ್ಕಿಕೊಂಡಿರುವುದಾದರೆ 
ಯಾವ ಮನುಷ್ಯನು ತಾನೇ ಬಿಡುಗಡೆಯನ್ನು ಪಡೆದಾನು ? 


ನಾತಃ ಪರತರಂ ಲೋಕೇ ಕ್ವಚಿದಾಶ್ಚರ್ಯಮದ್ದುತಂ | 
ಪುತ್ರದಾರಗೃಹಾಸಕ್ತಃ ಪಂಡಿತಃ ಪರಿಗೀಯತೇ ॥೫೦॥ 


ಮಕ್ಕಳು ಹೆಂಡತಿ, ಮನೆಗಳಲ್ಲಿ ನಾನು ನನ್ನದೆಂಬ ಅಭಿಮಾನದಿಂದ ಆಸಕ್ತಿ 
ಯುಳ್ಳ ಮೇಲೆ ಹೇಳಿದಂಥವನನ್ನೂ ಪಂಡಿತನೆಂದು ಹೇಳುವುದಕ್ಕಿಂತಲೂ ಹೆಚ್ಚಿನ 
ಆಶ್ಚರ್ಯಕರವಾದ ವಿಷಯವು ಈ ಲೋಕದಲ್ಲಿ ಮತ್ತೊಂದಿಲ್ಲವು. 


ನ ಬಾಧ್ಯತೇ ಯಸ್ಸಂಸಾರೇ ನರೋ ಮಾಯಾಗುಸೈ ಸ್ತ್ರಿ ಭಿಃ | 

ಸ ವಿದ್ವಾನ್‌ ಸ ಚ ಮೇಧಾವೀ ಶಾಸ್ತ್ರಪಾರಂಗೆತೋ ಹಿ ಸಃ ॥೫೧॥ 

ಯಾವ ತಿಳಿವಳಿಕೆಯುಳ್ಳ ಮನುಷ್ಯನು, ಈ ಶರ್ತ್ಯತ್ವ, ಭೋಕ್ತೃತ್ವ, 
ಜನನಮರಣರೂಪವಾದ ಎಂದರೆ, ಫಲವನ್ನು ಪಡೆಯಜೇಕೆಂಬ ಉದ್ದೇಶದಿಂದ 
ಕರ್ಮವನ್ನು ಮಾಡುವುದು, ಅಂತಹ ಫಲಗಳನ್ನು ಅನುಭವಿಸುವುದು, ಇವುಗಳಿಗಾಗಿ 
ಹುಟ್ಟು ಸಾವುಗಳನ್ನು ಪಡೆಯುತ್ತಿರುವುದು, ಈ ಚಕ್ರಗತಿಯಲ್ಲಿ ಈ ಸುಳಿಯಲ್ಲಿ 
ಸುತ್ತುತ್ತಿರುವುದೆಂಬ ಸಂಸಾರದಲ್ಲಿ ವ್ಯವಹರಿಸುತ್ತಿದ್ದರೂ ಮಾಯೆಯ ಸತ್ತ್ವರಜ 
ಸ್ತಮವೆಂಬ ಮೂರು ಗುಣಗಳಿಂದಲೂ, ಅದರ ಪರಿಣಾಮಗಳಾದ ಸಾಂಸಾರಿಕವಾದ 
ವಿಷಯಗಳು ಸಂಗತಿಗಳು ಇವುಗಳಿಂದ ಬಾಧಿಸಲ್ಪಡುವುದಿಲ್ಲವೋ, ಅಂಥವನೇ 


ಸ್ಯಂ. ೧. ಅ. ೧೪. ಗೃಹಸ್ಥನಾದರೆ ಮೋಕ್ಷವು ದೊರೆಯದು ೨೮೬ 


ಪಂಡಿತನು, ಮತ್ತು ಬುದ್ಧಿ ವಂತನು. ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ತಿಳಿದ 
ವಿವೇಕಿಯು ಎನ್ನಬಹುದು. ಹಾಗೆಯೇ ಸರಿ. 


ಕಿಂ ವೃಥಾಧ್ಯಯನೇನಾತ್ರ ದೃಢಬಂಧಕರೇಣ ಚ । 
ಪೆಠಿತವ್ಯಂ ತದೇವಾಶು ಮೋಚಯೇಡ್ಸವಬಂಧನಾತ್‌ ॥೫೨॥ 


ಅಂತಹ ತಿಳಿವಳಿಕೆಯನ್ನುಂಟುಮಾಡದ ಇರುವುದರಿಂದ ವ್ಯರ್ಥವಾಗಿರುವ 
ಆ ವೇದಶಾಸ್ತ್ರಗಳ ವ್ಯಾಸಂಗದಿಂದ ಈ ಲೋಕದಲ್ಲಿ ಏನೂ ಫಲವಿಲ್ಲವು. ಅಲ್ಲದೆ 
ಸಂಸಾರದಲ್ಲಿ ಮೋಹದ ಕಟ್ಟನ್ನು ಬಲಪಡಿಸುವ ಆ ಪುಸ್ತಕಪಾಂಡಿತ್ಯವು ಅನಿಷ್ಟಫಲ 
ವುಳ್ಳುದೂ ಆಗುತ್ತದೆ. ಆದರೆ ಎಂತಹ ತಿಳಿವಳಿಕೆಯು ಈ ಸಂಸಾರದಲ್ಲಿ ನಮಗಿರುವ 
ಮೋಹದ ಕಟ್ಟನ್ನು ಸಡಲಿಸಿ ಬಿಡುಗಡೆಯನ್ನು ಉಂಟುಮಾಡುತ್ತದೆಯೋ ಅಂತಹ 
ವೈರಾಗ್ಯಜ್ಞಾನಗಳಲ್ಲಿ ಪರಿಣಮಿಸುವ ಶಾಸ್ತ್ರವ್ಯಾಸಂಗವನ್ನೇ ಮಾಡಬೇಕು. ಅದೇ 
ಸಾರ್ಥಕವಾದುದು. 


ಗೃಹ್ನಾತಿ ಪುರುಷಂ ಯಸ್ಮಾದ್ಗೃಹಂ ತೇನ ಪ್ರಕೀರ್ತಿತಂ । 
ಕ್ರೌ ಸುಖಂ ಬಂಧನಾಗಾರೇ ತೇನ ಭೀತೋಸ್ಕ್ಯಹಂ ಪಿತಃ ॥೫೩॥ 


ಮಾನವನನ್ನು ಸಂಸಾರದಲ್ಲಿ ಹಿಡಿದು ಕಟ್ಟ ಹಾಕುತ್ತದೆ ಎಂಬ ಕಾರಣದಿಂದ 
ಮನೆಯನ್ನೂ ಹೆಂಡತಿಯನ್ನೂ ಪಡೆಯಿಸುವ ಗೃಹಸ್ಥಾಶ್ರಮವನ್ನು ಗೃಹಪೆನ್ನು ತ್ತಾರೆ. 
ಇಂತಹ ಸೆರೆಮನೆಯಲ್ಲಿ ಸುಖವು ಎಲ್ಲಿಜಿ? ಆದುದರಿಂದ ಓ ತಂಜಿಯೇ, ಇಂತಹ 
ಸೆಕೆಮನೆಯಂತಿರುವ ಗೃಹದಿಂದ ನಾನು ಹೆದರಿಶ್ದೇನೆ. 


ಯೇಬುಧಾ ಮಂದಮತಯಃ ವಿಧಿನಾ ಮುಷಿತಾಶ್ಚ ಯೇ | 
ತೇ ಪ್ರಾಪ್ಯ ಮಾನುಷಂ ಜನ್ಮ ಪುನರ್ಬಂಧಂ ನಿಶಂತ್ಯುತ ॥೫೪॥ 
ಯಾರು ಇಂತಹ ಸೂಕ್ಷ್ಮಬುದ್ಧಿ ಯುಳ್ಳವರಲ್ಲವೋ ಅವರು ಪಂಡಿತರಲ್ಲವು. 
ಅಂತಹವರು ದೈವದಿಂದ ವಂಚಿಸಲ್ಪಟ್ಟವರಾಗಿರುತ್ತಾರೆ. ಅಂಥವರು ಮನುಷ್ಯಜನ್ಮ 
ವನ್ನು ಪಡೆದಿದ್ದರೂ ಮತ್ತೆ ಮೋಹದಿಂದ ಈ ಸಂಸಾರದ ಕಟ್ಟಿ ನನ್ಲಿರುತ್ತಾರೆ. 
|| ವ್ಯಾಸ ಉವಾಚ ॥ 


ನ ಗೃಹಂ ಬಂಧನಾಗಾರಂ ಬಂಧನೇ ನ ಚ ಕಾರಣಂ । 
ಮನಸಾ ಯೋ ವಿನಿರ್ಮುಕ್ತೋ ಗೃಹಸ್ಕೊ ಆಪಿ ವಿಮುಚ್ಛತೇ ॥೫೫॥ 


೨೦೮ ಸ್ವಂ, ೧. ಆ. ೧೪. ದೇವೀಭಾಗವತಮಹಾಪುರಾಜ6 


ಶುಕನ ಮಾತುಗಳನ್ನು ಕೇಳಿ ವ್ಯಾಸನು ಪುನಃ ಅವನನ್ನು ಕುರಿತು ಇಂತೆಂ 
ದನು-ಓ ಮಗನೇ, ಗೃಹಸ್ವಾಶ್ರಮವು ಸೆರೆಮನೆಯಲ್ಲವು. ಮೋಹದ ಕಟ್ಟನಲ್ಲೂ 
ಅದು ಕಾರಣವಲ್ಲವು. ಯಾವ ಮನುಷ್ಯನು ಮನಸ್ಸಿನಿಂದ ಬಿಡುಗಡೆಯನ್ನು 
ಹೊಂದಿರುತ್ತಾನೋ, ಎಂದರೆ, ಸಾಂಸಾರಿಕವಿಷಯಗಳಲ್ಲಿ ವಿವೇಚನೆಯಿಂದುಂಟಾದ 
ವೈರಾಗ್ಯದಿಂದಲ್ಕೂ ಪರತತ್ತ್ವ ಜ್ಞಾನದ ಅಪರೋಕ್ಸಾ ನುಭವದಿಂದಲೂ' ಶುದ್ಧವಾದ 
ಮನಸ್ಸಿನಿಂದ ಕೂಡಿದವನಾಗಿ, ಅಜ್ಞಾನದಿಂದ ಉಂಟಾಗಿದ್ದ ಮೋಹದ ಕಟ್ಟಿನಿಂದ 
ಬಿಡುಗಡೆಯನ್ನು ಪಣೆದಿರುತ್ತಾನೋ, ಅಂಥವನು ಗೃಹಸ್ಥಾಶ್ರಮದಲ್ಲಿದ್ದು ವ್ಯವಹರಿ 
ಸುತ್ತಿದ್ದರೂ, ಕಡೆಗೆ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ತಾತ್ಪರ್ಯವು. 


ನ್ಯಾಯಾಗತಧನಃ ಕುರ್ಪನ್‌ ವೇದೋಕ್ತೆಂ ನಿಧಿವತ್ವ ಮಾತ್‌ | 
ಗೃಹಸ್ಗೊ ಆಪಿ ನಿಮುಚ್ಯೇತ ಶ್ರಾದ್ಗಕೃತ್ಸತ್ಯವಾಕ್‌ ಶುಚಿಃ ॥೫೬॥। 


ನ್ಯಾಯವಾದ ರೀತಿಯಿಂದ ಹಣವನ್ನು ಸಂಪಾದಿಸಿವ, ವೇದಗಳಲ್ಲಿ ವಿಧಿಸಿ 
ರುವ ಕರ್ಮಗಳನ್ನು ಶಾಸ್ತ್ರವನ್ನ ನುಸರಿಸಿ ಸರಿಯಾದ ಕ್ರಮದಲ್ಲಿ ಆಚರಿಸುವ, ಭಕ್ತಿ 
ಆದರಗಳೊಡನೆ ಕರ್ಮಗಳನ್ನು ಮಾಡುವ, ಯಾವಾಗಲೂ ಸತ್ಯವನ್ನೇ ಹೇಳುವ, 
ನಿರ್ಮಲವಾದ ನಡತೆಯುಳ್ಳ ಮನುಷ್ಯನು ಗೃಹಸ್ಥಾಶ್ರಮದಲ್ಲಿದ್ದರೂ ಕಡೆಗೆ ಮೋಕ್ಷ 
ವನ್ನು ಪಡೆಯುತ್ತಾನೆ. 

ಬ್ರಹ್ಮಚಾರೀ ಯತಿಶ್ಚೈನ ನಾನಪ್ರಸ್ಥೋ ಪ್ರತಸ್ಥಿತಃ । 

ಗೃಹಸ್ಥಂ ಸಮುಪಾಸಂತೇ ಮಧ್ಯಾಹ್ನಾತಿಕ್ರಮೇ ಸದಾ ॥೫೭॥ 


ವಿದ್ಯಾಭ್ಯಾಸಮಾಡುತ್ತಿರುವ ಬ್ರಹ್ಮಚಾರಿಯಾದ ವಿದ್ಯಾರ್ಥಿಯ್ಯ್ಯೂ ಗೃಹಸ್ಥ 
ಧರ್ಮವನ್ನು ಆಚರಿಸಿದ ಮೇಲೆ ಸಂಸಾರಸಂಬಂಧವನ್ನು ಬಿಟ್ಟು ಜ್ಞಾನ ವೈರಾಗ್ಯ 
ಗಳನ್ನು ಸಾಧಿಸಲು ತಕ್ಕ ನಿಯಮಗಳನ್ನು ಆಚರಿಸುತ್ತಾ ವನವಾಸದಲ್ಲಿರುವ ವಾನ 
ಪ್ರಸ್ಥನೂ, ವೈರಾಗ್ಯದಿಂದಲೂ ಜ್ಞಾನದಿಂದಲೂ ಸನ್ಯಾಸಾಶ್ರಮದಲ್ಲಿರುವ ಯತಿಯೂ, 
ದಿನದ ಮಧ್ಯಾಹ್ನವು ಕಳೆದಮೇಲೆ ಎಂದರೆ, ಅವರವರಿಗೆ ಉಕ್ತವಾಗಿರುವ ಆಹ್ನಿಕಕರ್ಮ 
ಗಳನ್ನು ಆಚರಿಸಿದಮೇಲೆ ಆಹಾರಭಿಕ್ಷೆಯನ್ನು ಪಡೆಯಲು ಗೃಹಸ್ಥ ನನ್ನು ಆಶ್ರಯಿಸು 
ತ್ತಾರೆ. ಹೀಗೆ ಎಲ್ಲ ಆಶ್ರಮಗಳಲ್ಲಿರುವವರಿಗೂ ಗೃಹಸ್ವನೇ ಅವಲಂಬನೆಯಾಗಿರು 
ತ್ತಾನೆ. ಆದುದರಿಂದ ಗೃಹಸ್ಥಾಶ್ರಮವು ಶ್ರೇಷ್ಠವೂ ಪುಣ್ಯಕರವೂ ಆಗಿರುತ್ತದೆ. 


ಶ್ರದ್ಧಯಾ ಚಾನ್ನದಾನೇನ ವಾಚಾ ಸೂನೃತಯಾ ತಯಾ । 
ಉಪಕುರ್ವಂತಿ ಧರ್ಮಸ್ಥಾಃ ಗೃಹಾಶ್ರಮನಿವಾಸಿನಃ ॥೫೮॥ 


ಸ್ವಂ. ೧. ಆ, ೧೪. ಶುಕನಿಗೆ ವ್ಯಾಸನ ಉಪದೇಶ 36೯ 


ಗೃಹೆಸ್ಟಾಶ್ರಮದಲ್ಲಿರುವ, ಧರ್ಮಾಚರಣೆಯಲ್ಲಿ ಆಸಕ್ಷರಾದವರು ಇತರ 
ಆಶ್ರಮದಲ್ಲಿರುವವರಿಗೆ ಆದರದಿಂದ ಆಹಾರಗಳನ್ನು ಕೊಡುವುದರಿಂದಲೂ, ಸತ್ಯವೂ 
ಹಿತವೂ ಆದ ಮಾತಿನಿಂದಲೂ ಉಪಕಾರಮಾಡುತ್ತಿರುತ್ತಾರೆ. ಇದೊಂದು ಭಾಗ್ಯವು. 


ಗೃಹಾಶ್ರಮಾತ್ಚರೋ ಧರ್ಮೋ ನ ದೃಷ್ಟೋನ ಚ ವೈ ಶ್ರುತಃ । 
ವಸಿಷ್ಠಾದಿಭಿರಾಚಾಕ್ಕೈಃ ಜ್ಞಾನಿಭಿಸ್ಸಮುಸಾಶ್ರಿತಃ ॥೫೯॥ 


ಗೃಹಸ್ಥಾಶ್ರಮದಲ್ಲಿರುತ್ತಾ, ಆ ಧರ್ಮವನ್ನಾಚರಿಸುವುದಕ್ಕಿಂತಲೂ ಮಿಗಿ 
ಲಾದ ಮತ್ತೊಂದು ಧರ್ಮವನ್ನು ನೋಡಿಯೂ ಇಲ್ಲವು, ಕೇಳಿಯೂ ಇಲ್ಲವು. 
ಆದುದರಿಂದಲೇ ವಸಿಷ್ಕಮಹರ್ಷಿಯೇ ಮುಂತಾದವರು ಜ್ಞಾನಿಗಳಾಗಿದ್ದರೂ ಈ 
ಗೃಹಸ್ಥಾಶ್ರಮದಲ್ಲಿರುತ್ತಾ ಆ ಧರ್ಮಗಳನ್ನೂ ಆಚರಿಸುತ್ತಿರುತ್ತಾರೆ. 


ಕಿಮಸಾಧ್ಯಂ ಮಹಾಭಾಗ ವೇದೋಕ್ತಾನಿ ಚ ಕುರ್ವತಃ । 
ಸ್ವರ್ಗಂ ಮೋಕ್ಷಂ ಚ ಸಜ್ಜನ್ಮ ಯದ್ಯದ್ವಾಂಛತಿ ತದ್ಭುವೇತ್‌  ॥೬೦॥ 


ಶ್ಚ ಪುಣ್ಯಶಾಲಿಯಾದ ಶುಕನ್ಯೇ ವೇದಗಳಲ್ಲಿ ಹೇಳಿರುವ ಕರ್ಮಗಳನ್ನೂ, 
ಧರ್ಮಗಳನ್ನೂ ಆಚರಿಸುತ್ತಿರುವ ಮಾನವನಿಗೆ ಅಸಾಧ್ಯವಾದುದು ಯಾವುದು? 
ಯಾವುದೂ ಇಲ್ಲವು. ಸ್ವರ್ಗಸುಖವನ್ನಾ ಗಲೀ, ಸಂಸಾರ ನಿರ್ಬಂಧದಿಂದ ಬಿಡುಗಡೆ 
ಯನ್ನಾಗಲಿ, ಮುಂದೆ ಉತ್ತಮವಾದ ಜನ್ಮವನ್ನಾಗಲಿ, ಗೃಹಸ್ಥಾಶ್ರಮದಲ್ಲಿರುವವನು 
ಯಾವುದನ್ನು ಅಪೇಕ್ಷಿಸುತ್ತಾನೋ ಅದೆಲ್ಲವೂ ಆ ಧರ್ಮಾಚರಣೆಯಿಂದಲೇ ಸಿದ್ಧಿಸುತ್ತದೆ. 


ಆಶ್ರಮಾದಾಶ್ರಮಂ ಗಚ್ಛೇದಿತಿ ಧರ್ಮವಿದೋ ವಿದುಃ । 
ತಸ್ಮಾದಗ್ನಿಂ ಸಮಾಧಾಯ ಕುರು ಕರ್ಮಾಣ್ಯತಂದ್ರಿತಃ ॥೬೧॥ 


ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮವನ್ನೂ, ಅಲ್ಲಿಂದ ವಾನಪ್ರಸ್ಥಾ 
ಶ್ರಮವನ್ನೂ ಅಲ್ಲಿಂದ ಸನ್ಯಾಸಾಶ್ರಮವನ್ನೂ ಕ್ರಮವಾಗಿ ಪಡೆಯಬೇಕೆಂದು ಧರ್ಮ 
ವನ್ನು ತಿಳದವರು ಅಭಿಪ್ರಾಯಪಡುತ್ತಾರೆ. ಆದುದರಿಂದ ಓ ಶುಕನೇ, ನೀನೂ ಗೃಹಸ್ಥ 
ನಾಗಿ ಗೃಹ್ಯಾಗ್ಸಿಯನ್ನು ಕಾಪಾಡಿ, ಆಢಾನಸಂಸ್ಕಾರದಿಂದ ಶ್ರೌತಾಗ್ನಿಯನ್ನು ಸೇವಿ 
ಸುತ್ತಾ ಯಜ್ಞ ಯಾಗಾದಿಕರ್ಮಗಳನ್ನೂ ಧರ್ಮಗಳನ್ನೂ ಆಚರಿಸಿ ಕೃ ತಾರ್ಥನಾಗು. 


ದೇವಾನ್‌ ಪಿತ್ಮನ್‌ ಮನುಷ್ಯಾಂಶ್ಚ ಸಂತಪಣ್ಯ ನಿಧಿವತ್ಪುತ । 
ಪುತ್ರಮುತ್ಸಾದ್ಯ ಧರ್ಮಜ್ಞಂ ಸಂಯೋಜ್ಯ ಚ ಗೃಹಾಶ್ರನೇ ॥೬೨॥ 
14 


೨೨೦ ಸ್ಕಂ. ಗಿ. ಆ. ೧೪. ದೇವೀಭಾಗವತಮಹಾಪುರಾಣಿರಿ 


ಓ ಮಗನೇ, ದೇವತೆಗಳನ್ನೂ ಪಿತೃಗಳನ್ನೂ ಮಾನವರನ್ನೂ ಪ್ರತಿನಿತ್ಯವೂ 
ಪಂಚಮಹಾಯಭ್ಜ ಗಳಿಂದ ಸಂತೋಷಪಡಿಸುತ್ತಾ, ಧರ್ಮವನ್ನು ತಿಳಿದು ಆಚರಿಸು 
ವಂತಹ ಮಗನನ್ನು ಪಡೆದು, ಅವನನ್ನು ಗೃಹಸ್ಥಾಶ್ರಮದಲ್ಲಿರುವಂತೆ ಏರ್ಪಡಿಸಿ 


ತ್ಯಕ್ತ್ವಾ ಗೃಹಂ ವನಂ ಗತ್ವಾ ಕರ್ತಾಸಿ ಪ್ರತಮುತ್ತಮಂ | 
ವಾನಪ್ರಸ್ಥಾಶ್ರಮಂ ಕೃತ್ವಾ ಸನ್ಯಾಸಂ ಚ ತತಃ ಪರಂ Wal 


ಆಮೇಲೆ ನೀನು ಗೃಹಸ್ಥಾಶ್ರಮವನ್ನು ಬಿಟ್ಟು ಅರಣ್ಯವನ್ನು ಸೇರಿ ಶ್ರೇಷ್ಠ 
ವಾದ ವಾನಪ್ರಸ್ಥಾಶ್ರಮದ ನಿಯಮಗಳನ್ನು ಪಾಲಿಸುತ್ತಾ, ಆಮೇಲೆ ಕಡೆಗೆ ಉತ್ತಮ 
ವಾದ ಸನ್ಯಾಸಾಶ್ರಮವನ್ನೂ ಪಡೆಯುವೆ. 


ಇಂದ್ರಿಯಾಣಿ ಮಹಾಭಾಗ ಮಾದಕಾನಿ ಸುನಿಶ್ಲಿತೆಂ । 
ಅದಾರಸ್ಕ ದುರೆಂತಾನಿ ಪಂಚೈನ ಮನಸಾ ಸಹ 1೬೪॥( 


ಓ ಪುಣ್ಯಶಾಲಿಯಾದ ಶುಕನೇ, ಕಣ್ಣು, ಮೂಗ್ಕು ಕಿವಿ ನಾಲಿಗೆ ತ್ವಕ್‌ 
(ಚರ್ಮ) ಎಂಬ ಐದು ಇಂದ್ರಿಯಗಳೂ ಮನಸ್ಸಿನೊಡನೆ ಸೇರಿ ಹೆಂಡತಿಯನ್ನು 
ಮದುವೆಯಾಗದಿರುವ ಮನುಷ್ಯನಿಗೆ ಮದವನ್ನುಂಟುಮಾಡುತ್ತವೆ. ಮತ್ತು ಕೆಟ್ಟ 
ಪರಿಣಾಮದಲ್ಲಿ ಕೊನೆಗಾಣಿಸುತ್ತವೆ. ಇದು ಖಂಡಿತವಾದುದು. 


ತಸ್ಮಾದ್ದಾರಾನ್ಬ್ರಕುರ್ನೀತ ತೆಜ್ಜಯಾಯ ಮಹಾಮತೇ । 
ವಾರ್ಧಕೇ ತಪ ಆತಿಷ್ಲೇದಿತಿ ಶಾಸ್ತ್ರೋದಿತಂ ವಚಃ ॥೬೫॥ 


ಮೇಲಾದ ಬುದ್ಧಿಯುಳ್ಳ ಓ ಶುಕನೇ, ಈ ಕಾರಣದಿಂದ ಇಂದ್ರಿಯಗಳನ್ನು 
ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕಾಗಿ ಹೆಂಡತಿಯನ್ನು ಮದುವೆಮಾಡಿಕೊಳ್ಳ ಬೇಕು. 
ಮುಪ್ಪುಬಂದಾಗ ತಪಸ್ಸನ್ನು ಆಚರಿಸಬೇಕು. ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವ ವಿಧಿ 
ವಾಕ್ಯವು ಹೀಗಿದೆ. 


ವಿಶ್ವಾಮಿತ್ರೋ ಮಹಾಭಾಗ ತಪಃ ಕೃತ್ವಾತಿದುಶ್ಚರಂ । 
ಶ್ರೀಣಿ ವರ್ಷಸಹಸ್ರಾಣಿ ನಿರಾಹಾರೋ ಜಿತೇಂದ್ರಿಯಃ ॥೬ ೬! 


ಅಲ್ಲದೆ ಹಿಂದಿನ ಕಾಲದಲ್ಲಿದ್ದ ಮಹಾನುಭಾವರ ಉದಾಹರಣೆಗಳೂ ಈ 
ಅಂಶವನ್ನು ತಿಳಿಸುತ್ತವೆ ಎಂದು ವ್ಯಾಸಮುನಿಯು ವಿವರಿಸುತ್ತಾನೆ. ತುಂಬ ತೇಜಸ್ವಿ 


ಸ್ವಂ. ೧. ಅ. ೧೪ ಶುಕನಿಗೆ ವ್ಯಾಸನ ಉಪಡೇಶ 3೬ 


ಯಾದ ಓ ಶುಕನೇ, ಪೂರ್ವಕಾಲದಲ್ಲಿ ವಿಶ್ವಾಮಿತ್ರ ಮುನಿಯು ಮೂರುಸಾವಿರ 
ವರ್ಷಗಳವರಿಗೂ ಆಹಾರವಿಲ್ಲದೆ, ಇಂದ್ರಿಯಗಳನ್ನು ಜಯಿಸಿದವನಾಗಿ, ಆಚರಿಸು 
ವುದಕ್ಕೆ ತುಂಬ ಕಷ್ಟವಾದ ತಪಸ್ಸನ್ನು ನೆರವೇರಿಸಿದನು. 


ಮೋಹಿತಶ್ಚ ಮಹಾತೇಜಾ ವನೇ ಮೇನಕಯಾ ಸ್ಥಿತಃ । 
ಶಕುಂತಲಾ ಸಮುತ್ಬನ್ನಾ ಪುತ್ರೀ ತದ್ವೀರ್ಯಜಾ ಶುಭಾ ॥೬೭। 


ಆದರೂ, ತಪಸ್ಸಿನಿಂದ ಉಂಟಾದ, ಹೆಚ್ಚಾದ ತೇಜಸ್ಸುಳ್ಳವನಾಗಿದ್ದ ಆ 
ವಿಶ್ವಾಮಿತ್ರನು ಆ ತಪೋವನಕ್ಕೆ ಬಂದ ಮೇನಕೆ ಎಂಬ ಅಪ್ಸರಸ್ತ್ರೀಯಿಂದ 
ಮೋಹಗೊಂಡವನಾಗಿ ಅವಳೊಡನೆ ವಿಹರಿಸಿದನು. ಅವನ ವೀರ್ಯದಿಂದ ಜನ್ಮವನ್ನು 
ಪಡೆದ ಮಂಗಳಕರಳಾದ ಶಕುಂತಲೆ ಎಂಬ ಮಗಳು ಹುಟ್ಟಿದಳು. 


ದೃಷ್ಟ್ವಾ ದಾಸಸುತಾಂ ಕಾಳೀಂ ಪಿತಾ ಮನು ಪರಾಶರಃ | 
ಕಾಮಬಾಣಹತಃ ಕನ್ಯಾಂ ತಾಂ ಜಗ್ರಾಹೋಡುಸೇ ಸ್ಥಿತಃ ॥೬೮॥ 


ಹಾಗೆಯೇ, ನನ್ನ ತಂದೆಯಾದ ಪರಾಶರಮಹರ್ಷಿಯೂ ಒಂದು ದಿನ ನದಿ 
ಯನ್ನು ದಾಟಲು ತೆಪ್ಪದಲ್ಲಿರುತ್ತಾ ಅಲ್ಲಿದ್ದ ಅಂಬಿಗರವನ ಮಗಳಾದ ಕಾಳೀ ಎಂಬ 
ಕನ್ಯೆಯನ್ನು ನೋಡಿ ಮನ್ಮಥಬಾಣಗಳ ಏಟಿಗೆ ಗುರಿಯಾದವನಾಗಿ ಅವಳನ್ನು 
ಸ್ವೀಕರಿಸಿದನು. 


ಬ್ರಹ್ಮಾಸಿ ಸ್ವಸುತಾಂ ದೃಷ್ಟ್ವಾ ಪಂಚಬಾಣಪ್ರಪೀಡಿತಃ । 
ಧಾವಮಾನಶ್ಚ ರುದ್ರೇಣ ಮೂರ್ಥಿತಶ್ಚ ನಿನಾರಿತಃ ॥೬೯॥ 


ಇದರಂತೆಯೇ ಬ್ರಹ್ಮನೂ ತನ್ನ ಮಗಳನ್ನು ನೋಡಿ ಮನ್ಮಥನ ಬಾಣಗಳ 
ಏಟನ ಬಾಥೆಗೆ ಗುರಿಯಾದವನಾಗಿ ಅವಳನ್ನು ಬೆನ್ನಟ್ಟಿ ಓಡಿಹೋಗುತ್ತಿರಲು, 
ರುದ್ರನು ಇದನ್ನು ಕಂಡು ಅವನನ್ನು ಮೂರ್ಛಿತನನ್ನಾಗಿ ಮಾಡಿ ಆ ಅವಿವೇಕ 
ಕಾರ್ಯದಿಂದ ತಬ್ಬಸಿದನು. 

ತಸ್ಮಾತ್ರ್ವಮಸಿ ಕಲ್ಯಾಣ ಕುರು ಮೇ ವಚನಂ ಹಿತಂ | 


(A 


ಕುಲಜಾಂ ಕನ್ಯಕಾಂ ವೃತ್ವಾ ನೇದಮಾರ್ಗಂ ಸಮಾಶ್ರಯ ne oll 


೨೧೨ ಸ್ಯಂ. ೧ಆ. ೧೪. ದೇನೀಭಾಗವತಮಹಾಪುರಾಣಿಲಿ 


ಆದುದರಿಂದ ಮಂಗಳಕರನಾದ ಓ ಶುಕನೇ, ನಾನು ಹೇಳುವ ಶ್ರೇಯಸ್ಫರ 
ವಾದ ಮಾತನ್ನು ಕೇಳು. ಒಳ್ಳೆಯ ವಂಶದಲ್ಲಿ ಹುಟ್ಟಿರುವ ಕನ್ಯೆಯೊಬ್ಬಳನ್ನು ವರಿಸಿ 
ಮದುವೆಯಾಗಿ, ವೇದಗಳಲ್ಲಿ ಹೇಳಿರುವ ಕರ್ಮಾಚರಣೆಯ ದಾರಿಯಲ್ಲಿಯೇ ನೀನೂ 
ಮುಂದುವರಿಯುವವನಾಗು. 


ಇತಿ ಶ್ರೀದೇನೀಭಾಗವತೇ ಮಹಾಪುರಾಣೇ ಪ್ರಥಮಸ್ಯಂಥಧೇ 
ಚತುರ್ದಶೋಧ್ಯಾಯಃ. 


ಇಲ್ಲಿಗೆ ಶ್ರೀದೇವೀಭಾಗವತವೆಂಬ ಮಹಾಪುರಾಣದ ಪ್ರಥಮಸ್ವಂಧದಲ್ಲಿ 
'` ಹದಿನಾಲ್ಕನೆಯ ಅಧ್ಯಾಯವು ಮುಗಿದುದು. 


~ Bede 


| ತ್ರೀಃ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 


ಪ್ರಥಮಸ್ಕಂಧೇ 


|| ಪಂಚದಶೋಧ್ಯಾಯಃ || 


ಹದಿನೈದನೆಯ ಅಧ್ಯಾಯವು 
॥ ಓಂ ॥ 


[| ಶ್ರೀಶುಕ ಉವಾಚ ॥ 


ನಾಹಂ ಗೃಹಂ ಕರಿಷ್ಯಾಮಿ ದುಃಖದಂ ಸರ್ವದಾ ನೃಣಾಂ | 
ವಾಗುರಾಸದೃಶಂ ನಿತ್ಯಂ ಬಂಧನಂ ಸರ್ವದೇಹಿನಾಂ ॥೧॥ 


ಹಿಂದಿನ ಅಢ್ಯಾಯದಲ್ಲಿ ವ್ಯಾಸಮಹರ್ಷಿಯು ತನ್ನ ಪುತ್ರನಾದ ಶುಕನನ್ನು 
ಕುರಿತು ಯೋಗ್ಯಳಾದ ಕನ್ಯೈಯನ್ನು ಮದುವೆಯಾಗಿ, ಗೃಹಸ್ಥಾಶ್ರಮವನ್ನು ಕ್ಳೈ 
ಕೊಂಡು ವೇದಮಾರ್ಗಪ್ರವರ್ತಕನಾಗಿ ಸುಖದಿಂದಿರುವುದೆಂದು ಚೋಧಿಸಲಾಗಿ, 
ಅದಕ್ಕೆ ಪ್ರತ್ಯುತ್ತರವಾಗಿ ಶುಕಯಷಿಯು ಈ ರೀತಿ ಹೇಳಿದನು--ಎಲೈ ತಂದೆಯೇ, 
ನಾನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಇಷ್ಟಪಡುವುದಿಲ್ಲ. ಏಕೆಂದರೆ, ಕುದುರೆ 
ಮುಂತಾದ ಪಶುವನ್ನು ಕಟ್ಟುವ ಲಗಾಮುಕಡಿವಾಣದ ಹಗ್ಗದಂತೆ ಇದು ಸರ್ವ 
ಕಾಲದಲ್ಲಿಯೂ ಮನುಷ್ಯರಿಗೆ ದುಃಖವನ್ನೇ ಉಂಟಮಾಡುತ್ತದೆ. 


ಧನಚಿಂತಾತುರಾಣಾಂ ಹಿ ಕ್ವ ಸುಖಂ ತಾತ ದೃಶ್ಯತೇ । 
ಸ್ವಜನೈಃ ಖಲು ಪೀಡ್ಯಂತೇ ನಿರ್ಧನಾ ಲೋಲುಪಾ ಜನಾಃ ॥೨॥ 


ಎಲ್ಫೆ ತಂದೆಯೇ, ಧನಾರ್ಜನೆಯಲ್ಲಿಯೇ ಚಿಂತೆಯುಳ್ಳವರಿಗೆ ಸುಖವೆಲ್ಲಿ 
ಯದು? ಧನಹೀನರಾದ ಮತ್ತು ವಿಸಯಸುಖಗಳಲ್ಲಿ ಆಶೆಯುಳ್ಳ ದರಿದ್ರರನ್ನು 
ಸ್ವಜನರೂ ಹಿಂಸಿಸುತ್ತಾರೆ. 


೨೧೪ ಸ್ವಂ, ೧. ಅ. ೧೫. ದೇನೀಭಾಗವತಮಹಾಪುರಾಣಂ 


ಇಂದ್ರೋಪಿ ನ ಸುಖೀ ತಾದೃಗ್ಯಾದೃಶೋ ಭಿಕ್ಷುನಿಸ್ಪೃಹಃ । 
ಕೋಃನ್ಯಃ ಸ್ಯಾದಿಹ ಸಂಸಾರೇ ತ್ರಿಲೋಕೀವಿಭವೇ ಸತಿ ॥೩॥ 


ತ್ರಿಲೋಕಾಧಿಪತ್ಯದಿಂದ ಕೂಡಿ ಮಹಾವೈ ಭವಸಂಪನ್ಮನಾದಾಗ್ಯೂ, ಇಂದ್ರನು 
ನಿಸ್ಸೃಹನಾಗಿಯೂ ವೈರಾಗ್ಯಯುಕ್ತನಾಗಿಯೂ ಇರುವ ಸನ್ಯಾಸಿಯಂತೆ ಸುಖಯಾ 
ಗಿಲ್ಲವೆಂದಮೇಲೆ ಈ ಸಂಸಾರದಲ್ಲಿ ಯಾರುತಾನೇ ಸುಖಿಗಳಾಗಿರಬಲ್ಲರು ? 


ತಪಂತಂ ತಾಪಸಂ ದೃಷ್ಟ್ವಾ ಮಘವಾ ದುಃಖತೋಭವತ್‌ | 
ನಿಘ್ನಾನ್ಪಹುನಿಧಾನಸ್ಯ ಕರೋತಿ ಚ ದಿನಸ್ಸತಿಃ ॥೪॥ 


ತಪಸ್ಸನ್ನು ಮಾಡುವ ಯೋಗಿಯನ್ನು ನೋಡಿ ಸೈರಿಸಲಾರದೆ, ತಪಸ್ಸಿನ 
ಮೇಲ್ಮೆಯಿಂದ ತನ್ನ ಪದವಿಯನ್ನೂ ಆಕ್ರಮಿಸಿಯಾನು ಎಂಬ ಅಸೂಯೆಯಿಂದ 
ಇಂದ್ರನು ದುಃಖವುಳ್ಳವನಾಗಿ ಅವನ ತಪಸ್ಸಿಗೆ ಅನೇಕವಿಧವಾದ ತೊಂದರೆಗಳನ್ನೂ 
ಅಡ್ಡಿಗಳನ್ನೂ ಉಂಟುಮಾಡುವನು. 


ಬ್ರಹ್ಮಾಪಿ ನ ಸುಖೀ ನಿಷ್ಣುರ್ಲಕ್ಷ್ಮೀಂ ಪ್ರಾಪ್ಯ ಮನೋರಮಾಂ । 
ಖೇದಂ ಪ್ರಾಪ್ನೋತಿ ಸತತಂ ಸಂಗ್ರಾಮೈರಸುರೈಃ ಸಹ 1೫ 


ಬ್ರಹ್ಮನಿಗೂ ಸುಖವಿಲ್ಲವು. ಮನೋಹರಳಾದ ಪ್ರಿಯಪತ್ನಿಯಾದ ಶ್ರೀಲಕ್ಷ್ಮಿ 
ಯನ್ನು ಪಡೆದಿದ್ದರೂ ವಿಷ್ಣುವೂ ಸಹ ಪದೇಪದೇ ದೈತ್ಯರೊಡನೆ ಯುದ್ಧಮಾಡುವ 
ತೊಂದರೆಯನ್ನು ಹೊಂದುತ್ತಲೇ ಇರುತ್ತಾನೆ. 


ಕೆರೋತಿ ನಿಪುಲಾನ್ಯತ್ನಾಂಸ್ತಸಶ್ಚರತಿ ದುಶ್ಚರಂ । 
ರಮಾಪತಿರಪಿ ಶ್ರೀಮಾನ್‌ ಕಸ್ಯಾಸ್ತಿ ವಿಪುಲಂ ಸುಖಂ ॥೬॥ 


ಲಕ್ಷ್ಮೀಪತಿಯಾದಾಗ್ಯೂ, ಬಹು ಪ್ರಯತ್ನಸಟ್ಟು ದುಸ್ಸಾಧ್ಯವಾದ 
ತಪಸ್ಸನ್ನು ಮಾಡುತ್ತಾನೆ. ಆದ್ದರಿಂದ ಅಪರಿಮಿತವಾದ ವಿಶೇಷ ಸುಖವು ಯಾರಿಗೆ 
ತಾನೇ ದೊರೆತು ಇದೆ? 


ಶಂಕರೋಪಃಪಿ ಸದಾ ದುಃಖೀ ಭನತ್ಯೇವ ಚೆ ನೇದ್ಮ್ಯಹಂ । 
ತಪಶ್ಚರ್ಯಾಂ ಪ್ರಕುರ್ನಾಣೋ ದೈತ್ಯಯುದ್ಧಕರಃ ಸದಾ TEN 


ಸ್ಕಂ. ೧. ಆ. ೧೫. ಸಂಸಾರವು ದುಃಖಪೂರ್ಣವಾದುದು ೨೧೫ 


ಈಶ್ವರನೂ ಸಹ ಯಾವಾಗಲೂ ಕಠಿನವಾದ ತಪಸ್ಸನ್ನು ಮಾಡುತ್ತಲೂ 
ಮತ್ತು ದೈತ್ಯರೊಡನೆ ಯುದ್ಧಮಾಡುತ್ತಲೂ ಇರುವುದರಿಂದ ಅವನೂ ಸಹ ಯಾವಾ 
ಗಲೂ ದುಃಖಿಯಾಗಿರುತ್ತಾನೆಂದೇ ನಾನು ತಿಳಿಯುತ್ತೇನೆ. 


ಕದಾಚಿನ್ನ ಸುಖೀ ಶೇತೇ ಧನವಾನಪಿ ಲೋಲುಪಃ । 
ನಿರ್ಧನಸ್ತು ಕಥಂ ತಾತ ಸುಖಂ ಪ್ರಾಪ್ನೋತಿ ಮಾನವಃ neu 


ಓ ತಂದೆಯೇ, ಐಶ್ವರ್ಯದಲ್ಲಿ ಮಿತಿಮೀರಿದ ಆಶೆಯಿಂದ ಕೂಡಿರುವವ 
ನಾದ ಮನುಷ್ಯನು ಒಂದು ಕಾಲದಲ್ಲೂ ಸಹ ಸುಖವಾಗಿ ನಿದ್ರಿ ಸುವುದಿಲ್ಲವು. ಹಾಗೆಯೇ 
ಧನಹೀನನಾದ ದರಿದ್ರನು ಸುಖವನ್ನು ಹೇಗೆ ಹೊಂದುವನು? 


ಜಾನನ್ನಪಿ ಮಹಾಭಾಗ ಪುತ್ರಂ ನಾ ವೀರ್ಯಸಂಭವಂ | 
ನಿಯೋಕ್ಸ್ಯಸಿ ಮುಹಾಘೋರೇ ಸಂಸಾರೇ।ದುಃಖದೇ ಸದಾ 1೯॥ 


ಎಲೈ ಮಹಾನುಭಾವನಾದ ತಂದೆಯೇ, ಈ ವಿಚಾರಗಳನ್ನೆಲ್ಲಾ ನೀನು 
ತಿಳಿದವನಾದಾಗ್ಯೂ ನಿನ್ನ್ನ ಸ್ವಂತ ಮಗನಾದ ನನ್ನನ್ನು, ಯಾವಾಗಲೂ ದುಃಖವನ್ನೇ 
ಉಂಟುಮಾಡುವ ಘೋರವಾದ ಸಂಸಾರದಲ್ಲಿ ಎಂದರೆ ಗೃಹಸ್ಥಾಶ್ರಮದಲ್ಲಿರುವಂತೆ 
ಕಟ್ಟುಮಾಡುತ್ತಿರುವೆಯಲ್ಲಾ ! 


ಜನ್ಮದುಃಖಂ ಜರಾದುಃಖಂ ದುಃಖಂ ಚ ಮರಣೇ ತಥಾ । 
ಗರ್ಭವಾಸೇ ಪುನರ್ದುಃಖಂ ವಿಷ್ಠಾಮೂತ್ರಮಯೇ ತಥಾ ॥೧೦॥ 


ಮನುಷ್ಯನಿಗೆ ಹುಟ್ಟುವಾಗಲೂ ದುಃಖವೇ; ವಯಸ್ಸಾಗಿ ವೃದ್ಧಾಸ್ಯಬಂದಾ 
ಗಲೂ ದುಃಖವೇ ; ಸಾಯುವಾಗಲಂತೂ ದುಃಖವೇ ಅನುಭವವಾಗುತ್ತದೆ. ಮರಣಾ 
ನಂತರದಲ್ಲಿ ಪುನರ್ಜನ್ಮಕಾಲದಲ್ಲಿ ಮೂತ್ರ ಪುರೀಷ ಮುಂತಾದ ಅಶುಚಿವಸ್ತುವಿನಿಂದ 
ಕೂಡಿದ ಸ್ತ್ರೀಗರ್ಭದಲ್ಲಿ ವಾಸಮಾಡುವಾಗಲೂ ಅತ್ಯಂತ ದುಃಖವುಂಟಬಾಗುತ್ತದೆ. 


ತಸ್ಮಾದತಿಶಯಂ ದುಃಖಂ ತೃಷ್ಣಾಲೋಭಸಮುದ್ಭನಂ I 
ಯಾಚ್ಞಾಯಾಂ ಪರಮಂ ದುಃಖಂ ಮರಣಾದಹಿ ಮಾನದ ॥೧೧॥ 


ಆದುದರಿಂದ ಇವೆಲ್ಲಕ್ಕಿಂತಲೂ, ಆಕೆ ಲೋಭ ಇವುಗಳಿಂದ ಉಂಟಾಗುವ 
ದುಃಖವು ಅತ್ಯಧಿಕವಾದುದು, ಮನ್ನಣೆಯನ್ನು ಉಂಟುಮಾಡುವ ತಂದೆಯೇ 


೨೧೬ ಸ್ಕಂ, ೧. ಅ. ೧೫. ದೇನೀಭಾಗವತಮಹಾಪುರಾಣ ೦ 


ಮಾನವುಳ್ಳವನಿಗೆ ಪರರನ್ನು ಬೇಡುವುದರಲ್ಲಿ ಆಗುವ ದುಃಖವು ಮರಣಕ್ಕಿಂತಲೂ 
"ಹೆಚ್ಚಿನದು. 


ಪ್ರತಿಗ್ರಹಧನಾ ವಿಪ್ರಾ ನ ಬುದ್ಧಿಬಲಜೀವನಾಃ । 
ಪರಾಶಾ ಪರಮಂ ದುಃಖಂ ಮರಣಂ ಚ ದಿನೇದಿನೇ ॥೧೨॥ 


ತಮ್ಮ ಬುದ್ಧಿಬಲದಿಂದ ಜೀವಿಸಲಾರದ ವಿಪ್ರರು ದಾನಪ್ರತಿಗ್ರಹಾದಿಗಳನ್ನು 
ಸ್ವೀಕರಿಸುತ್ತಾರೆ. ಪರಸ್ವಾಫೇಕ್ಲೆಯಿಂದ ಪ್ರತಿದಿನದಲ್ಲೂ ಮರಣಸದೃಶವಾವ ಅಸ 
ಮಾನ ದುಃಖಕ್ಕೆ ಈಡಾಗುತ್ತಿರುತ್ತಾರೆ. 


ಪಠಿತ್ವಾ ಸಕೆಲಾನ್‌ ವೇದಾನ್‌ ಶಾಸ್ಟ್ರಾಣಿ ಚ ಸಮಂತತಃ । 
ಗತ್ವಾ ಚ ಧನಿನಾಂ ಕಾರ್ಯಾ ಸ್ತುತಿಃ ಸರ್ವಾತ್ಮನಾ ಬುಧೈಃ ॥೧೩॥ 


ಸಕಲ ವೇದಗಳನ್ನೂ ಅಧ್ಯಯನಮಾಡಿ, ಶಾಸ್ತ್ರಗಳನ್ನು ಸಮಗ್ರವಾಗಿ 
ಕಲಿತಿರುವ ವಿದ್ವಾಂಸರು ಸಹ ಧನವುಳ್ಳ ಮನುಷ್ಯನನ್ನು ಧನಾರ್ಜನೆಗೋಸ್ಕರ 
ನಾನಾಪ್ರಕಾರವಾಗಿ ಹೊಗಳುವರು. 


ನಿಕೋದರಸ್ಯ ಕಾ ಚಿಂತಾ ಪತ್ರಮೂಲಫಲಾದಿಭಿಃ । ತ 
ಯೇನ ಕೇನಾಪ್ರುಷಾಯೇನ ಸಂತುಷ್ಟ್ವಾ ಚ ಪ್ರಪೂರ್ಯತೇ ॥೧೪॥ 


ಸಂಸಾರತಾಪತ್ರಯವಿಲ್ಲದೆ ತನ್ನ ಸ್ವಂತ ಉದರವನ್ನು ಮಾತ್ರ ಪೋಷಣೆಮಾ 
ಡಜೇಕಾದವನಿಗೆ ಯಾವ ಚಿಂತೆಯೂ ಇರುವುದಿಲ್ಲ. ಕಂದಮೂಲಫಲಾದಿಗಳಿಂದಲೂ, 
ಎಲೆಗಳಿಂದಲೂ ಅಥವಾ ಇನ್ನಾವ ವಿಧವಾದ ಉಪಾಯಗಳಿಂದಲಾದರೂ ಈ ಉದರ 
ವನ್ನು ತೃಪ್ತಿಪಡಿಸಬಹುದು. 


ಭಾರ್ಯಾ ಪುತ್ರಾಸ್ತಫಾ ಸೌತ್ರಾಃ ಕುಟುಂಜೀ ವಿಪುಲೇ ಸತಿ । 
ಪೂರಣಾರ್ಥಂ ಮಹದ್ದೂಃಖಂ ಕ್ಟ ಸುಖಂ ಪಿತರದ್ಭುತಂ (೧೫! 


ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಮುಂತಾದವರಿಂದ ಕೂಡಿದ ಸಂಸಾರವು 
ದೊಡ್ಡದಾಗಿದ್ದಲ್ಲಿ ಇವರ ಉದರಪೋಷಣೆಗಾಗಿ ಬಹುಕಷ್ಟವನ್ನೂ ದುಃಖವನ್ನೂ 
ಅನುಭನಿಸಬೇಕಾಗುವುದು. ಆದ್ದರಿಂದ ಎಲೈ ತಂದೆಯೇ, ಈ ಸಂಸಾರದಲ್ಲಿ ಸುಖವೆಲ್ಲಿ 
ಯದು? ಸುಖವು ದೊರೆತೀತೆಂದು ನಂಬುವುದು ಆಶ್ಚರ್ಯಕರವಾದುದು | 


ಸ್ಕಂ. ೧. ಅ. ೧೫. ಸಂಸಾರವು ದುಃಖಪೂರ್ಣವಾದುದು ೨೧೭ 


ಯೋಗಶಾಸ್ತ್ರಂ ವದ ಮಮ ಜ್ಞಾನಶಾಸ್ತ್ರಂ ಸುಖಾಳೆರಂ । 
ಕರ್ಮಕಾಂಡೇ*ಖಿಲೇ ತಾತ ನ ರನೇಹಂ ಕದಾಚನ ॥೧೬॥ 


ಆದುದರಿಂದೆ ಎಲ್ಫೆ ತಂದೆಯೇ, ನನಗೆ ರಾಜಯೋಗಶಾಸ್ತ್ರವನ್ನೂ ಸುಖ 
ದಾಯಕವಾದ ಜ್ಞಾನಶಾಸ್ತ್ರವನ್ನೂ ಉಪದೇಶಿಸು. ಎಲ್ಲ ಬಗೆಯ ಕರ್ಮಾನುಷ್ಕಾನದಲ್ಲಿ 
ನನ್ನ್ನ ಮನಸ್ಸು ಸುಖವನ್ನು ಯಾವಾಗಲೂ ಪಡೆಯುವುದಿಲ್ಲ. 


ವದ ಕರ್ಮಕ್ಷಯೋಪಾಯಂ ಪ್ರಾರಬ್ಧಂ ಸಂಚಿತಂ ತಥಾ । 
ವರ್ತಮಾನಂ ಯಥಾ ನಶ್ಯೇಶ್ರಿನಿಧಂ ಕರ್ಮಮೂಲಜಂ ॥೧೭॥ 


ಕರ್ಮಕ್ಕೆ ಮೂಲಭೂತವಾದ ಅನಿದ್ಯಾಜನ್ಯನಾದ ಪ್ರಾರಬ್ದ, ಸಂಚಿತ, 
ವರ್ತಮಾನ ಎಂಬ ಮೂರು ವಿಧವಾದ ಕರ್ಮಗಳನ್ನು ನಾಶಮಾಡುವ ಉಪಾಯ 
ವನ್ನು ಹೇಳು. ಮ್ಹೂರು ವಿಧವಾದ ಕರ್ಮವೆಂದಕ್ಕೆ ಪ್ರಾರಬ್ಧ ಹಿಂದೆ ಮಾಡಿದ 
ಕರ್ಮದ ಫಲವನ್ನು ಅನುಭವಿಸಲು ಪ್ರಾರಂಭಮಾಡಿ ನಡೆಯುತ್ತಿರುವುದು. ; 
ಸಂಚಿತ--ಅನೇಕ ಜನ್ಮಗಳಲ್ಲಿಯೂ ಈ ಜನ್ಮದಲ್ಲಿಯೂ ಇದುವರಿಗೂ ಕರ್ಮ 
ವನ್ನು ಮಾಡಿ ಅದರ ಫಲವನ್ನು ಅನುಭವಿಸದೇ ಶೇಖರವಾಗಿ ಮುಂದೆ ಫಲಾನು 
ಭೋಗಕ್ಕಾಗಿ ಕೂಡಿಹಾಕಿಕೊಂಡಿರುವುದು. 'ವರ್ತಮಾನನೆಂದರೆ--ಈಗ ಮಾಡು 
ತ್ತಿರುವ ಕರ್ಮವು ಇದರ ಫಲವು ಮುಂದೆ ಅನುಭವಿಸಲ್ಪಡುವುದು ಈ ತ್ರಿವಿಧ 
ಕರ್ಮಕ್ಷಯವಿಲ್ಲಜಿ ಮುಕ್ತಿಯಾಗುವುದಿಲ್ಲವೆಂದರ್ಥವು. 


ಜಲೂಸೇವ ಸದಾ ನಾರೀ ರುಧಿರಂ ಪಿಬತೀತಿ ವೈ। 
ಮೂರ್ವಸ್ತು ನ ವಿಜಾನಾತಿ ಮೋಹಿತೋ ಭಾವಚೇಷ್ಟಿತೈ8 ॥೧೮॥ 


ಸ್ತ್ರೀಯು ಜಿಗಣೆಯ ಹಾಗೆ, ತಗಲಿಕೊಂಡರೆ ಬಿಡದೆ ಇರುತ್ತಾ, ಸರ್ವಕಾಲ 
ದಲ್ಲೂ ಪುರುಷನ ರಕ್ತವನ್ನೇ ಅಂದರೆ ಸಾರವಾದ ಶಕ್ತಿಯನ್ನೇ ಹೀರುತ್ತಿರುತ್ತಾಳೆ. 
ಆದರೆ ಅವಿವೇಕಿಯೂ ದಡ್ಡನೂ ಆದ ಮನುಷ್ಯನು ಅವಳ ಹಾವ, ಭಾವ, ವಿಲಾಸ, 
ಚೇಷ್ಟೆ, ನಟನೆ ಇವುಗಳಿಂದ ಬೆರಗಾಗಿ ಮಂಕುಕನಿದು ತನಗೆ ಉಂಟಾಗುತ್ತಿರುವ 
ಮೋಸವನ್ನು ಅರಿಯದೆ ಇರುತ್ತಾನೆ. 


ಭೋಗೈರ್ವೀರ್ಯಂ ಧನಂ ಪೂರ್ಣಂ ಮನಃ ಕುಟಲಭಾಸಣ್ಯೆಃ । 
ಕಾಂತಾ ಹರತಿ ಸರ್ವಸ್ಯಂ ಕಃ ಸ್ರೇನಸ್ತಾದೃಶೋ$ಪರಃ ॥೧೯॥ 


೨೧೮ ಸ್ಕಂ. ೧. ಅ. ೧೫. ದೇವೀಭಾಗವತಮಹಾಪುರಾಣಂ 


ಸ್ತ್ರೀಯು ಕಾಮಭೋಗಾದಿಗಳಿಂದ ಪುರುಷನ ವೀರ್ಯವನ್ನು ಎಂದರೆ ಸತ್ತ 
ವನ್ನು ಅಪಹರಿಸುತ್ತಾಳೆ. ಕುಟಿಲೋಪಾಯವಾದ ಮಾತುಗಳಿಂದ ಅವನನ್ನು. ಬೆರಗು 
ಮಾಡಿ ಅವನ ಎಲ್ಲ ಧನವನ್ನೂ ಮನಸ್ಸನ್ನೂ ಅಸ್ಟ್ರೇಕೆ, ಸರ್ವಸ್ವವನ್ನೂ ಅಪಹರಿಸು 
ತ್ತಾಳೆ. ಆದುದರಿಂದ ಅಂತಹ ಶ್ರೀಗೆ ಸಡಾ ಮತ್ತೊಬ್ಬ ಕಳ್ಳನುಂಟೀ? 


ನಿದ್ರಾಸುಖವಿನಾಶಾರ್ಥಂ ಮೂರ್ಬಸ್ತು ದಾರಸಂಗ್ರಹಂ । 
ಕರೋತಿ ವಂಚಿತೋ ಧಾತ್ರಾ ದುಃಖಾಯ ನ ಸುಖಾಯ ಚೆ ॥೨೦॥ 


ಈ ಸಂಸಾರವು ಬ್ರಹ್ಮನಿಂದ ಸುಖಕ್ಕಲ್ಲ, ದುಃಖವನ್ನು ಅನುಭವಿಸುವುದಕ್ಕೆ 
ಮಾತ್ರ ಸೃಷ್ಟಿಸಲ್ಪಟ್ಟಿರುವುದಂದು ಅರಿಯದ ಮೂರ್ಬನು ವಂಚಿಸಲ್ಪಟ್ಟವನಾಗಿ 
ನಿದ್ರೆ ಮತ್ತು ಸುಖ ಇವುಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಮಾತ್ರವೇ ಸ್ತ್ರೀಯನ್ನು 
ಅವಾಗ ಗುತ್ತಾನೆ. 


॥ ಸೂತ ಉವಾಚ ॥ 


ಏವಂವಿಧಾನಿ ವಾಕ್ಯಾನಿ ಶ್ರುತ್ವಾ ವ್ಯಾಸಃ ಶುಕಸ್ಯ ಚ । 
ಸಂಪ್ರಾಪ ಮಹತೀಂ ಚಿಂತಾಂ 80 ಕೆರೋಮಾತ್ಯಸಂಶಯಂ ॥೨೧॥ 


ಸೂತಮುನಿಯು ಹೇಳಿದನು--ಈರೀತಿಯಾಗಿ ಹೇಳುತ್ತಿರುವ ತನ್ನ ಮಗ 
ನಾದ ಶುಕನ ಇಂತಹ ಮಾತುಗಳನ್ನು ವ್ಯಾಸಮಹರ್ಷಿಯು ಕೇಳಿ ಏನುಮಾಡಬೇ 
ಕೆಂದು ತೋಚದ ನಿಶ್ಚಯವಾಗಿಯೂ ಮಹತ್ತರವಾದ ಚಿಂತೆಯುಳ್ಳವನಾದನು. 


ತಸ್ಯ ಸುಸ್ರುವುರಶ್ರೂಣಿ ಲೋಚನಾದ್ದುಃಖಜಾನಿ ಚ । 
ವೇಪಥುಶ್ಚ ಶರೀರೇೇಭೂದ್ಗಾ ನಿಂ ಪ್ರಾಪ ಮನಸ್ತಥಾ 1೨೨॥ 


ಹೀಗೆ ಚೆಂತಾಕುಲನಾದ ವ್ಯಾಸಯಸಿಯ ಕಣ್ಣುಗಳಿಂದ ದುಃಖದಿಂದ 
ಉಂಟಾದ ಕಂಬನಿಗಳು ಉದುರಿದವು. ದೇಹದಲ್ಲಿ ಕಂಪನನುಂಬಾಯಿತು. ಹಾಗೆಯೇ 
ಮನಸ್ಸೂ ಬಳಲಿ ಸಂತಾಪಯುಕ್ತವಾಯಿತು. 


`' ಶೋಚಂತಂ ಪಿತರಂ ದೃಷ್ಟ್ವಾ ದೀನಂ ಶೋಕಪರಿಪ್ಪುತಂ । 
ಉವಾಚ ಪಿತರಂ ವ್ಯಾಸಂ ವಿಸ್ಮಯೋತ್ಸುಲ್ಲಲೋಚನಃ ॥೨೩/ 


ಸ್ಕಂ. ೧. ಆ. ೧೫.' ವ್ಯಾಸಶುಕರಿಗೆ ಧರ್ಮದಲ್ಲಿ ಚರ್ಚೆ 3೧೯ 


ಹೀಗೆ ಶೋಕಾಕುಲನಾಗಿ ದುಃಖಿಸುತ್ತಿರುವ ತಂದೆಯಾದ ವ್ಯಾಸನ ದೀನವಾದ 
ಮುಖವನ್ನು ನೋಡಿ, ಆಶ್ಚರ್ಯದಿಂದ ಅರಳಿದ ಕಣ್ಣುಗಳುಳ್ಳವನಾಗಿ ಶುಕನು ಈರೀತಿ 
ಹೇಳಿದನು. ; 


ಅಹೋ ಮಾಯಾಬಲಂ ಚೋಗ್ರಂ ಯನ್ಮೋಹಯತಿ ಪಂಡಿತಂ । 
ವೇದಾಂತಸ್ಕ ಚ ಕರ್ತಾರಂ ಸರ್ವಜ್ಞಂ ನೇದಸಂಮಿತಂ ॥೨೪॥ 


ಆಹಾ ಈ ಭಯಂಕರವಾದ ಮಾಯೆಯ ಬಲವು ಎಷ್ಟು ಆಶ್ಚರ್ಯಕರ 
ವಾದುದು! ವೇದಾಂತ ಎಂದರೆ ತತ್ತ್ವವನ್ನು ತಿಳಿಯಿಸುವ ಮತ್ತು ಬ್ರಹ್ಮಸೂತ್ರಗಳ 
ಕತಣ್ಯವೂ, ಸರ್ವಜ್ಞನೂ, ವೇದದಂತೆ ಸತ್ಯವಾಕ್ಕುಳ್ಳವನೂ, ಮಹಾಸಂಡಿತನೂ ಆದ 
ವ್ಯಾಸಯಸಿಯನ್ನು ಸಹ ಈ ಅಜ್ಞಾನವೆಂಬ ಮಾಯೆಯು ತನ್ನ ಶಕ್ತಿಯಿಂದ ಮೋಹ 
ಗೊಳಿಸುತ್ತದೆ. 


ನಜಾನೇಕಾಚಸಾ ಮಾಯಾ ಕಿಂಸ್ವಿತ್ಸಾತೀನ ದುಷ್ಕರಾ | 
ಯಾ ನೋಹಯತಿ ನಿದ್ವಾಂಸೆಂ ವ್ಯಾಸಂ ಸತ್ಯವತೀಸುತಂ ॥೨೫1 


ವಿದ್ವಾಂಸನ, ಸತ್ಯವತೀಜೀವಿಯ ಮಗನೂ ಆದ ವ್ಯಾಸಯಷಿಯನ್ನು ಸಹ 
ಮೋಹಗೊಳಿಸುವ ಈ ಮಾಯೆಯು ಎಂತಹದು? ಈ ಮಾಯಾಶಕ್ತಿಯ 
ಮಹತ್ತ್ವವನ್ನು ನಾನು ತಿಳಿಯುವುದು ತುಂಬ ಅಸಾಧ್ಯವು ಎಂದು ತೋರುತ್ತದೆ! 


ಪುರಾಣಾನಾಂ ಚ ವಕ್ತಾ ಚ ನಿರ್ಮಾತಾ ಭಾರತಸ್ಯ ಚ । 
ವಿಭಾಗಕೆರ್ತಾ ವೇದಾನಾಂ ಸೋಪಿ ಮೋಹಮುಪಾಗತಃ ॥೨೬॥ 


ಈ ವ್ಯಾಸಯಷಿಯು ಹದಿನೆಂಟು ಮಹಾಪುರಾಣಗಳನ್ನು ರಚಿಸಿದವನು. 
ಭಾರತವೆಂಬ ಇತಿಹಾಸವನ್ನು ರಚಿಸಿದವನು. ವೇದಗಳನ್ನು ಖಯಗ್ಯಜುಸ್ಸಾಮಾ 
ಥರ್ಮಣಗಳೆಂದು ವಿಭಾಗಮಾಡಿದವನು. ಇಂಥ ಮಹಾತ್ಮನು ಸಹ ಈ ಮಾಯಾ 
ಪ್ರಭಾವದಿಂದ ಮೋಹಗೊಂಡಿದ್ದಾನೆ! 


ತಾಂ ಯಾಮಿ ಶರಣಂ ದೇನೀಂ ಯಾ ಮೋಹಯತಿ ವೈ ಜಗತ್‌ । 
ಬ್ರಹ್ಮನಿಷ್ಣು ಹರಾದೀಂಶ್ಚೆ ಕೆಥಾನ್ಯೇಷಾಂ ಚೆ ಕೀದೃಶೀ ॥೨೭॥ 


೨೨೦ ಸ್ಯಂ.೧. ಆಅ. ೧೫. ದೇವೀಭಾಗನತಮಹಾಪುರಾಣರಿ 
ಇತರ ಕ್ಷುಲ್ಲಕಜನರ ಮಾತಂತಿರಲಿ, ಬ್ರಹ್ಮನಿಷ್ಣುಮಹೇಶ್ನ ಕ್ವರಾದಿಗಳನ್ನೂ ಈ 


ಸಮಸ್ತ ಪ್ರಪಂಚವನ್ನೂ ಸಹ ಮೋಹಗೊಳಿಸುವ ಆ ಜೀವಿಯನ್ನೇ ನಾನು ಮರೆ 
(ನೆ. ಅವಳು ಈ ವ್ಯಾಸನಿಗೆ ಮನಶ್ಯಾಂತಿಯನ್ನು ಕರುಣಿಸಲಿ. 


ಸುಲ 
ಂಚ 


? 
ಗ 
LG 


ಕೋಪಪ್ಯಸ್ತಿ ತ್ರಿಷು ಲೋಕೇಷು ಯೋ ನ ಮುಹ್ಯತಿ ಮಾಯಯಾ । | 
ಯನ್ಮೋಹಂ ಗಮಿತಾಃ ಪೂರ್ನೇ ಬ್ರ ್ರಹ್ಮನಿಷು ಹರಾಷಯಃ ॥೨೮॥ 


ಮೊದಲಿನವರಾದ ಬ ಬ್ರಹ್ಮ. ವಿಷ್ಣು ಈಶ್ವರಮುಂತಾದವರೂ ಸಹ ಯಾರಿಂದೆ 
ಮೋಹವಶರಾದರೋ ಆ ಮಾಯೆಯ ಮೋಹಕ್ಕೆ. ವಶನಾಗದ ಮನುಷ ಹೈನು ಈ 
ಮೂರು ಲೋಕಗಳಲ್ಲಿ ಯಾವನಾದರೂ ಇರುವನೇ ? 


ಅಹೋ ಬಲಮುಹೋ ನೀರ್ಯಂ ದೇವ್ಯಾ ಖಲು ವಿನಿರ್ಮಿತಂ | 
ಮಾಯಯ್ಯೈವ ವಶಂ ನೀತಃ ಸರ್ವಜ್ಞ ಈಶ್ವರಃ ಪ್ರಭುಃ ॥೨೯॥ 


ಈ ದೇವಿಯು ನಿರ್ಮಿಸುವ ಮಾಯೆಯ ಬಲ ಮತ್ತು ಸಾಮಥಣ್ಯಗಳು 
ಆಶ್ಚರ್ಯಕರಗಳಾಗಿವೆಯಲ್ಲನೇ? ಈ ದೇವಿಯ ಮಾಯೆಯ ಪ್ರಭಾವದಿಂದ 
ಸರ್ವಜ್ಞನೂ ಸ್ವಾಮಿಯೂ ಸಮರ್ಥನೂ ಆದ -ವಿಷ್ಣುವೂ ಮೋಹವಶನಾದನು. 


ನಿಷ್ಣ್ವಂಶಸಂಭವೋ ವ್ಯಾಸ ಇತಿ ಪೌರಾಣಿಕಾ ಜಗುಃ । 
ಸೋಪಿ ಮೋಹಾರ್ಣವೇ ಮಗ್ನೋ ಭಗ್ಗೆಪೋತೋ ವಣಿಗೃಥಾ ॥೩೦॥ 


ಈ ವ್ಯಾಸಯಸಿಯು ಆ ವಿಷ್ಣುವಿನ ಅಂಶದಿಂದ ಹುಟ್ಟಿದವನೆಂದು ಪುರಾಣ 
ಜ್ಞರು ಹೇಳುತ್ತಾರೆ. ಅಂಥ ವ್ಯಾಸನೂ, ಸಮುದ್ರಮಧ್ಯದಲ್ಲಿ ಯಾನಮಾಡುತ್ತಿರುವ 
ವರ್ತಕನು ನಾವೆಯು ಮುರಿಯಲು ಸಮುದ್ರದಲ್ಲಿ ಮುಳುಗಿಹೋಗುವಂತ್ಕ, ಮೋಹ 
ವೆಂಬ ಸಮುದ್ರದಲ್ಲಿ ಮುಳುಗಿರುತ್ತಾನೆ ಎಂದರೆ, ಮೋಹಪರವಶನಾಗಿರುತ್ತಾನೆ. 


ಅಶ್ರುಸಾತಂ ಕರೋತ್ಯದ್ಯ ವಿವಶಃ ಪ್ರಾಕೃತೋ ಯಥಾ । 
ಅಹೋ ಮಾಯಾಬಲಂ ಚೈತದ್ದುಸ್ತ್ಯಜಂ ಪಂಡಿತೈರಪಿ ॥೩೧॥ 


ಅಂಥ ವ್ಯಾಸನು ಈಗ ಮೋಹವಶನಾದ ಸಾಧಾರಣನೂ ಪಾಮರನೂ ಆದ 
ಮನುಷ್ಯನಂತೆ ಕಣ್ಣೀರನ್ನು ಸುರಿಸುತ್ತಿರುವನು! ಆಹಾ, ಇದೆಲ್ಲವೂ ಆ ಮಾಯಾ 
ಶಕ್ತಿಯ ಪ್ರಾಬಲ್ಯದ ಫಲವು. ಇದನ್ನು ಪಂಡಿತರು ಸಹ ಬಿಡಲಾರರು | 


ಸ್ಕಂ. ೧. ಆ. ೧೫. ಮಾಯೆಯ ಪ್ರಭಾವ ೨೨6 


ಕೊಟಂಯಂ ಕೋಹಂ ಕಥಂ ಚೇಹ ಕೀದೃಶೋಯಂ ಭ್ರಮಃಕಿಲ | 
ಪಂಚಭೂತಾತ್ಮಕೇ ದೇಹೇ ಪಿತಾಪುತ್ರೇತಿ ವಾಸನಾ ॥೩೨॥ 


ಈ ವ್ಯಾಸನು ಯಾರು, ನಾನು ಯಾರು, ಈ ವಿಧವಾದ ಸಂಬಂಧದ ಭ್ರಮೆಯು 
ಹೇಗೆ ಉಂಟಾಯಿತು? ಎಂದಕ್ಕೆ ಪಂಚಭೂತಾತ್ಮಕವಾದ ದೇಹದಲ್ಲಿ, ಇವನು ನನ್ನ 
ತಂದೆಯು ನಾನು ಇವನ ಮಗನು ಎಂಬ ಮುಂತಾದ ಭ್ರಮೆಯು ಅನಾದಿಕಾಲ 
ದಿಂದಲೂ ಬಂದಿರುವ ವಾಸನಾವಿಶೇಷದಿಂದ ಉಂಟಾಗುವುದು, ಆಶ್ಚರ್ಯಕರವಾಗಿದೆ. 


ಬಲಿಷ್ಮಾ ಖಲು ಮಾಯೇಯಂ ಮಾಯಿನಾಮಪಿ ಮೋಹಿನೀ । 
ಯಯ್ಯಾಭಿಭೂತಃ ಕೃಷ್ಣೋಸಿ ಕರೋತಿ ರೋದನಂ ದ್ವಿಜಃ ॥೩೩॥ 


ಈ ಮಾಯೆಯು ಮಹಾಪ್ರಭಾವಶಾಲಿಯಾದುದು. ಆದುದರಿಂದಲೇ ಇದು 
ಯಾರು ಮಾಯೆಯನ್ನು ಉಪಯೋಗಿಸುತ್ತಾರೋ, ಯಾರು ಮಾಯೆಯಮೇಲೆ 
ಅಧಿಕಾರವುಳ್ಳ ವರಾಗಿ ಕೆಲವು ಸಂದರ್ಭಗಳಲ್ಲಿ ವ್ಯವಹರಿಸುತ್ತಿರುತ್ತಾರೋ, ಅಂಥವ 
ರನ್ನೂ ಆವರಿಸಿ ಮಂಕುತನ ಕನಿದಿರುವಂತೆ ಮಾಡಬಲ್ಲುದು. ಈ ಕಾರಣದಿಂದ 
ಕೃಷ್ಣನೆಂದು ಹೆಸರುಳ್ಳ, ವೇದಗಳನ್ನು ವಿಂಗಡಿಸಿದ ಮಹಾಪುರಾಣಗಳನ್ನೂ ರಚಿಸಿ 
ಬೋಧಿಸಿದ, ಕೃಷ್ಣಡ್ವೈ ಸಾಯನ, ವ್ಯಾಸ ಎಂದು ಮುಂತಾದ ಹೆಸರುಗಳಿಂದ ಪ್ರಸಿದ್ಧ 
ನಾದ ವ್ಯಾಸಮುನಿಯೂ ಈ ಮಾಯಾಪ್ರಾಬಲ್ಯದಿಂದ ಮೋಹಕ್ಕೆ ಒಳಗಾಗಿ ಅನೇಕ 
ಸಂದರ್ಭಗಳಲ್ಲಿ ದುಃಖಿಸುತ್ತಾನೆ! 


॥ ಸೂತ ಉವಾಚ ॥ 


ತಾಂ ನತ್ವಾ ಮನಸಾ ಜೀನೀಂ ಸರ್ವಕಾರಣಕಾರಣಂ | 
ಜನನೀಂ ಸರ್ವದೇವಾನಾಂ ಬ್ರಹ್ಮಾದೀನಾಂ ತಥೇಶ್ವರೀಂ ॥೩೪॥ 


ಸೂತನು ಹೇಳಿದನು--ಎಲ್ಲ ಬಗೆಯ ಕಾರ್ಯಕಾರಣಗಳಿಗೂ ಮೂಲ 
ಕಾರಣಳಾಗಿರುವ ಮತ್ತು ಬ್ರಹ್ಮಾದಿಸಮಸ್ತದೇವತೆಗಳಿಗೂ ತಾಯಿಯೂ ಬ್ರಹ್ಮ 
ವಿಷ್ಣು ಈಶ್ವರ ಮುಂತಾದವರಿಗೂ ಒಡೆಯಳೂ ಆದ ಆ ದೇವಿಯನ್ನು ಮನಸ್ಸಿನಲ್ಲೇ 
ನಮಸ್ಕಾರಮಾಡಿ 


ಪಿತರಂ ಪ್ರಾಹ ದೀನಂ ತಂ ಶೋಕಾರ್ಣವಪರಿಪ್ಲುತೆಂ । 
ಅರಣೀಸಂಭವೋ ವ್ಯಾಸಂ ಹೇತುಮದ್ವಚನಂ ಶುಭಂ ೩೫1 


333 ಸ್ಯಂ. ೧. ಅ. ೧೫. ದೇವೀಭಾಗವತಮಹಾಪುರಾಣಿರಿ 


ಅರಣಿಯಲ್ಲಿ ಹುಟ್ಟಿದ ಶುಕನು ದುಃಖಸಮುದ್ರದಲ್ಲಿ ಮುಳುಗಿ ದೀನಮನಸ್ತು 
ನಾದ ತನ್ನ ತಂದೆಯಾದ ವ್ಯಾಸನನ್ನು ಕುರಿತು ಯುಕ್ತಿ ವಿವರಣೆಗಳಿಂದ ಕೂಡಿ 
ಮಂಗಳಕರವಾಗಿಯೂ, ಇರುವ ಈ ಮಾತುಗಳನ್ನು ಹೇಳಿದನು. 


ಪಾರಾಶರ್ಯ ಮಹಾಭಾಗೆ ಸರ್ವೇಷಾಂ ಬೋಧದಃ ಸ್ವಯಂ । 
ಕಿಂ ಶೋಕೆಂ ಕುರುಷೇ ಸ್ವಾಮಿನ್‌ ಯಥಾಃ ಜ್ಞಃ ಪ್ರಾಕೃತೋ ನರಃ ॥೩೬॥ 


ಓ ತಂದೆಯೇ, ನೀನು ಪರಾಶರಮಹರ್ಷಿಯ ಪುತ್ರನಾಗಿರುವೆ. ಉತ್ತಮ 
ವಾದ ಯೋಗ್ಯತೆಯುಳ್ಳವನಾಗಿರುವೆ. ಸ್ವತಃ ಸಮಸ್ತರಿಗೂ ಒಳ್ಳೆಯ ತಿಳಿವಳಿಕೆ 
ಯನ್ನು ಉಪದೇಶಮಾಡಬಲ್ಲವನಾಗಿರುವೆ. ಹೀಗಿರುವ ಗಟ್ಟಿಗನಾದ ನೀನೂ ಸಹ 
ಅಜ್ಞಾನಿಯಾದ ಸಾಢಾರಣಮನುಷ್ಯನಂತೆ ಏಕೆ ದುಃಖಿಸುವೆ ? 


ಅದ್ಯಾಹಂ ತವ ಪುತ್ರೋಸ್ಮಿ ನ ಜಾನೇ ಪೂರ್ವಜನ್ಮನಿ । 
ಕೋಹಂ ಕಸ್ತ್ವಂ ಮಹಾಭಾಗ ನಿಭ್ರಮನೋಆಯಂ ಮಹಾತ್ಮನಿ PEN 


ಈಗ ಎಂದರೆ ಈ ಜನ್ಮದಲ್ಲಿ ನಾನು ನಿನ್ನ ಮಗನಾಗಿದ್ದೇನೆ. ಹಿಂದಿನ ಜನ್ಮ 
ದಲ್ಲಿ ನಾನು ಯಾರಾಗಿದ್ದೆ ? ಎಂಬುದನ್ನು ನಾನು ತಿಳಿಯೆನು. ಹೆಚ್ಚಾದ ತಿಳಿವಳಿಕೆ 
ಯಿಂದ ಮಹಾಮಹಿಮನೇ ಆಗಿರುವೆ. ಆದುದರಿಂದ ತಂದೆ ಮಗ ಎಂದು ಮುಂತಾದ 
: ಸಂಬಂಧದ ಈ ಭ್ರಾಂತಿಯು ಮಹಾತ್ಮನಾದ ನಿನ್ನಲ್ಲಿ ಹೇಗೆ ಸಂಭವಿಸುವುದು ? 


ಕುರು ಧೈರ್ಯಂ ಪ್ರಬುಧ್ಯಸ್ವ ಮಾ ನಿಷಾದೇ ಮನಃಕೃಥಾಃ । 
ಮೋಹಜಾಲಮಿಮಂ ಮತ್ತಾ ಮುಂಚ ಕೋಕೆಂ ಮಹಾಮತೇ ೩೮॥ 


ಆದುದರಿಂದ ವಿವೇಕದ ಥೈರ್ಯವನ್ನ ವಲಂಬಿಸು. ತಿಳಿವಳಿಕೆಯನ್ನು ತಂದು 
ಕೊಂಡು ಇರು. ದುಃಖದಲ್ಲಿ ಮನಸ್ಸನ್ನು ಇರಗೊಡಬೇಡ. ನೀನು ಮಹಾಬುದ್ಧಿ 
ಶಾಲಿಯಾದುದರಿಂದ, ಈ ಪಿತಾಪುತ್ರಭ್ರಾಂತಿಯ್ಯು ಮೋಹಮಾತ್ರವೆಂದೂ, ವಾಸ್ತವ 
ವವಲ್ಲವೆಂದೂ, ಅಜ್ಞಾನದಿಂದ ಉಂಟಾದುಜೆಂದೂ ತಿಳಿದು ದುಃಖವನ್ನು ಬಿಡು. 


ಶುಧಾನಿವೃತ್ತಿರ್ಭಕ್ಷ್ಯೇಣ ನ ಪುತ್ರದರ್ಶನೇನ ಚ । 
ಹಿಪಾಸಾ ಜಲಪಾನೇನ ಯಾತಿ ನೈವಾತ್ಮಜೇಕ್ಷಣಾತ್‌ nat 


ಭಕ್ಷ್ಯಾದಿಗಳನ್ನು ತಿನ್ನುವುದರಿಂದ ಹಸಿವೆಯು ನಿವಾರಣೆಯಾಗುವುದೇ 
ಹೊರತು ಮಗನನ್ನು ನೋಡುವುದರಿಂದ ಅಲ್ಲವು. ಹಾಗೆಯೇ ಬಾಯಾರಿಕೆಯಾದರೆ 


ಸ್ಕಂ. ೧. ಅ. ೧೫. ವ್ಯಾಸನಿಗೆ ಶುಕನ ಉಪದೇಶ 334 


ಜಲವನ್ನು ಪಾನಮಾಡುವುದರಿಂದ ದಾಹವು ಶಮನವಾಗುವುದು. ತನ್ನ ಪುತ್ರನ 
ಮುಖದರ್ಶನಮಾತ್ರದಿಂದ ಬಾಯಾರಿಕೆಯು ಎಂದಿಗೂ ಶಮನವಾಗಲಾರದು. 


ಘ್ರಾಣಂ ಸುಖಂ ಸುಗಂಥೇನ ಕರ್ಣಜಂ ಶ್ರವಣೇನ ಚ । 
ಸ್ತ್ರೀಸುಖಂ ತು ಸ್ತ್ರಿಯಾ ನೂನಂ ಪುತ್ರೋಃಹಂ ಕಿಂ ಕರೋಮಿ ತೇ ॥೪೦॥ 


ಹಾಗೆಯೇ ಘ್ರಾಣೇಂದ್ರಿಯದ ಸುಖವು (ಮೂಗು) ಸುಗಂಧವನ್ನು ಆಘ್ರಾಣಿ 
ಸುವುದರಿಂದಲ್ಕೂ ಕರ್ಣೇಂದ್ರಿಯದ ಸುಖವು (ಕಿವಿಯು) ಶ್ರಾವ್ಯವಾದ ಶಬ್ದವನ್ನು 
ಕೇಳುವುದರಿಂದಲ್ಕೂ ಸ್ತ್ರೀಯಿಂದ ಉಂಟಾಗುವ ಸುಖವು ಸ್ತ್ರೀಯನ್ನು ಹೊಂದುವುದ 
ರಿಂದಲೂ ಉಂಟಾಗುವುದಲ್ಲದೆ ಅನ್ಯಥಾ ಅಲ್ಲವು. ನಾನು ನಿನ್ನ ಪುತ್ರನು. ಆದರೂ 
ನಾನು ನಿನಗೇನನ್ನು ಮಾಡಬಲ್ಲೆನು ? 


ಅಜೀಗರ್ತೇನ ಪುತ್ರೋಆಪಿ ಹರಿಶ್ಚಂದ್ರಾಯ ಭೂಭುಜೇ । 
ಪಶುಕಾಮಾಯ ಯಜ್ಞಾರ್ಥಂ ದತ್ತೋ ಮೌಲ್ಯೇನ ಸರ್ವಥಾ ॥೪೧॥ 


ಹಿಂದೆ ಅಜೀಗರ್ತನೆಂಬ ಬ್ರಾಹ್ಮಣನು ಹಣವನ್ನು ತೆಗೆದುಕೊಂಡು ಹರಿಶ್ಚಂದ್ರ 
ನೆಂಬ ರಾಜನಿಗೆ ಯಜ್ಞದಲ್ಲಿ ತನ್ನ ಮಗನನ್ನು ಪಶುವನ್ನಾಗಿ ಉಪಯೋಗಿಸಲು 
ವಿಕ್ರಯಿಸಿದನು. 


ಸುಖಾನಾಂ ಸಾಧನಂ ದ್ರನ್ಯಂ ಧನಾತ್ಸುಖಸಮುಚ್ಚಯಃ । 
ಧನಮರ್ಜಯ ಲೋಭಶ್ಲೇತ್ಪುತ್ರೋಃಹಂ ಕಿಂಕರೋಮ್ಯಹಂ ॥೪೨॥ 


ಸುಖಗಳಿಗೆ ಧನವೇ ಸಾಧನವಾಗಿರುವುದು. ಹಣದಿಂದಲೇ ಅಶಿಶಯವಾದ 
ಸುಖವನ್ನೂ ಪಡೆಯಬಹುದು. ಆದುದರಿಂದ ಈ ರೀತಿಯಾಗಿ ಸುಖದಲ್ಲಿ ನಿನಗೆ ಆಶೆ 
ಯಿದ್ದಲ್ಲಿ ಹಣವನ್ನು ಸಂಪಾದಿಸು. ಪುತ್ರನಾದ ನಾನು ನಿನಗೆ ಏನು ಉಪಕಾರವನ್ನು 
ತಾನೇ ಮಾಡಬಲ್ಲೆನು? 


ಮಾಂ ಪ್ರಜೋಧಯ ಬುದ್ಧ್ಯಾ ತ್ವಂ ದೈನಜ್ನೋಃಸಿ ಮಹಾಮತೇ । 
ಯಥಾ ಮುಚ್ಛೇಯಮತ್ಯಂತಂ ಗರ್ಭವಾಸಭಯಾನ್ಮುನೇ 19೩॥ 


ಆದುದರಿಂದ ಮಹಾಸೂಕ್ಷ್ಮಬುದ್ಧಿಯುಳ್ಳ ನೀನು ನಿನ್ನ ಬುದ್ಧಿಶಕ್ತಿಯಿಂದ 
ನನಗೆ ಜ್ಞಾನೋದಯವನ್ನುಂಟುಮಾಡು ಮತ್ತು ಪುನರ್ಜನ್ಮಸಂಬಂಧದಲ್ಲಿ ಒದಗುವ 


೨೨೪ ಸ್ಯಂ. ೧. ಅ. ೧೫. ದೇವೀಭಾಗವತಮಹಾಪುರಾಣಂ 


ತಾಯಿಯ ಗರ್ಭವಾಸದಿಂದ ಉಂಟಾಗುವ ದುಃಖದ ಭಯವನ್ನು ತಪ್ಪಿಸಿಕೊಳ್ಳಲು 
ಜ್ಞಾನೋಪದೇಶದಿಂದ ಅವಕಾಶವನ್ನುಂಟುಮಾಡು. ಎಂದರೆ, ಪುನಃ ನನಗೆ ಜನ್ಮವು 
ಬಾರದಂತೆ ಈ ಜನ್ಮದಲ್ಲಿಯೇ. ಮೋಕ್ಷವು ದೊರೆಯುವಂತೆ ತಿಳಿವಳಿಕೆಯನ್ನು 
ಅನುಗ್ರಹಿಸು. 


ದುರ್ಲಭಂ ಮಾನುಷಂ ಜನ್ಮ ಕೆರ್ಮಭೂಮಾವನಿಹಾನಘ | 
ತತ್ರಾಪಿ ಜ್ರಾಹ್ಮಣತ್ವಂ ವೈ ದುರ್ಲಭಂ ಚೋತ್ತಮೇ ಕುಲೇ ॥೪೪॥ 


ಎಲ್ಫೆ ಮಹಾನುಭಾವನೇ, ಈ ಕರ್ಮಭೂಮಿಯಲ್ಲಿ ಮನುಷ್ಯಜನ್ಮ ದೊರೆ 
ಯುವುದೇ ದುರ್ಲಭವು. ಅದರಲ್ಲೂ ಉತ್ತಮ ಕುಲದಲ್ಲಿ ಬ್ರಾಹ್ಮಣನಾಗಿ ಜನಿಸು 
ವುದು ಅತ್ಯಂತ ದುರ್ಲಭವು. 


ಬದ್ದೋ*ಹಮಿತಿ ಮೇ ಬುದ್ಧಿರ್ನಾಪಸರ್ಪತಿ ಚಿತ್ತತಃ । 
ಸಂಸಾರವಾಸನಾಜಾಲೇ ನಿವಿಷ್ಟಾ ನೃದ್ಧಗಾಮಿನೀ . val 


ನಾನು ಈ ಸಂಸಾರದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂಬ ಬುದ್ಧಿಯು 
ಬೆಳೆಯುತ್ತಾ ದೃಢವಾಗುತ್ತಿದೆ. ಅಲ್ಲದೆ ಹಿಂದಿನ ಅನಾದಿಕಾಲದಿಂದಲೂ ಬಂದಿರುವ 
ವಾಸನೆಗಳ ಬಲೆಯಲ್ಲಿ ಹೊಕ್ಕಿರುವ ನನ್ನ ಮನಸ್ಸಿನಿಂದ ಹೋಗದೆ ಇದೆ. 


ಇತ್ಯುಕ್ತಸ್ತು ತದಾ ವ್ಯಾಸಃ ಪುತ್ರೇಣಾಮಿತಬುದ್ಧಿನಾ । 


ಕಿ ಎಂ 


' ಪ್ರತ್ಯುವಾಚ ಶುಳೆಂ ಶಾಂತಂ ಚತುರ್ಥಾಶ್ರಮಮಾನಸಂ ॥೪೬॥ 


ಸೂತನು ಹೇಳಿದನು--ಈ ರೀತಿ ಮಹಾಬುದ್ಧಿಶಾಲಿಯಾದ ತನ್ನ ಮಗನು 
ಹೇಳಿದ ಮಾತನ್ನು ಕೇಳಿ ವ್ಯಾಸಯಷಿಯು ಶಾಂತೆಸ್ವಭಾವವುಳ್ಳವನಾಗಿಯೂ ನಾಲ್ಕ 
ನೆಯ ಆಶ್ರಮ ಅಂದರೆ ಸನ್ಯಾಸಾಶ್ರಮದ ಸ್ವೀಕಾರದಲ್ಲಿ ಮನಸ್ಸುಳ್ಳ ವನಾಗಿಯೂ 
ಇರುವ ಶುಕನನ್ನು ಕುರಿತು ಈ ರೀತಿ ಪ್ರತ್ಯುತ್ತರವನ್ನು ಹೇಳಿದನು. 


Il ವ್ಯಾಸ ಉವಾಚ ॥ 


ಪಠ ಪುತ್ರ ಮಹಾಭಾಗ ಮಯಾ ಭಾಗವತಂ ಕೃತಂ | 
ಶುಭಂ ನ ಚಾತಿನಿಸ್ತೀರ್ಣಂ ಪುರಾಣಂ ಬ್ರಹ್ಮಸಂಮಿತಂ nal 


ಸ್ವಂ. ೧. ಆ. ೧೫. ಶುಕನಿಗೆ ವ್ಯಾಸನ ಉಪದೇಶ ೨೨೫ 


ವ್ಯಾಸಯಷಿಯು ಹೇಳಿದನು--ಎಲ್ಫೈ ಮಹಿಮಾಶಾಲಿಯಾದ ಪುತ್ರನೇ, 
ನನ್ನಿಂದಲೇ ರಚಿತವಾಗಿಯೂ, ಮಂಗಳಕರವಾಗಿಯೂ, ಅತಿಡೊಡ್ಡದಾಗಿಲ್ಲದೆಯೂ 
ವೇದದಂತೆ ಪ್ರಾಮಾಣಿಕವಾದುದಾಗಿಯೂ ಆದುದರಿಂದ ವಿಶ್ವಾಸಕ್ಕೆ ಅರ್ಹವಾದು 
ದಾಗಿಯೂ ಇರುವ ಈ ಭಾಗವತವೆಂಬ ಮಹಾಪುರಾಣವನ್ನು ಓದಿನೋಡು. 


ಸ್ಮಂಧಾ ದ್ವಾದಶ ತತ್ರೈವ ಪಂಚಲಕ್ಷಣಸಂಯುತಂ । 
ಸರ್ವೇಷಾಂ ಚ ಪುರಾಣಾನಾಂ ಭೂಷಣಂ ಮಮ ಸಂಮತಂ ॥೪೮॥ 


ಅದರಲ್ಲಿ ಹನ್ನೆರಡು ಸ್ಫಂಧಗಳೆಂಬ ವಿಭಾಗಗಳಿವೆ. ಮತ್ತು ಪುರಾಣಗಳಿಗೆ 
ಇರಬೇಕಾದ ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತಗಳೆಂಬ ಐದು 
ಲಕ್ಷಣಗಳಿಂದ ಕೂಡಿದೆ. ಇದರಲ್ಲಿರುವ ಗುಣಗಳಿಂದ ಇದು ಇತರ ಎಲ್ಲ ಪುರಾಣ 
ಗಳಿಗೂ ಭೂಷಣಪ್ರಾಯವಾಗಿಜಿ ಮತ್ತು ನನಗೆ ಈ ಪುರಾಣವು ಅತ್ಯಂತಪ್ರಿಯ 
ವಾಗಿದೆ. 


ಸದಸದ್ದಾ ನನಿಜ್ಞಾನಂ ಶ್ರುತಮಾತ್ರೇಣ ಜಾಯತೇ । 
ಯೇನ ಭಾಗವಶೇನೇಹ ತತ್ಸಠ ತ್ವಂ ಮಹಾಮತೇ ॥೪೯॥ 


ಈ ಭಾಗವತವನ್ನು ಶ್ರವಣಮಾಡುವುದರಿಂದಲೇ, ಬ್ರಹ್ಮ, ಜಗತ್ತು 
ಇವುಗಳ ಜ್ಞಾನವೂ ಎಂದರೆ ಪರೋಕ್ಷವಾದ ಶಾಬ್ದ ಜ್ಞಾನವೂ, ಅಪರೋಕ್ಷವಾದ 
ಸಾಕ್ಷಾತ್ಮಾರದ ಅನುಭವಜ್ಞಾ,ನವೂ ಉಂಟಾಗುತ್ತದೆ. ಆದುದರಿಂದ ಮಹಾಬುದ್ಧಿ 
ಶಾಲಿಯಾದ ನೀನು ಇದನ್ನು ಪಠನಮಾಡು. 


ವಟಪತ್ರಶಯಾನಾಯ ವಿಷ್ಣನೇ ಬಾಲರೂಪಿಣೇ । 
ಕೇನಾಸ್ಮಿ ಬಾಲಭಾವೇನ ನಿರ್ಮಿತೋಹಂ ಚಿದಾತ್ಮನಾ ॥೫೦॥ 


ಕಿಮರ್ಥಂ ಕೇನ ದ್ರವ್ಯೇಣ ಥಂ ಜಾನಾಮಿ ಚಾಖಿಲಂ । 
ಇತ್ಯೇವಂ ಚಿಂತ್ಯಮಾನಾಯ ಮುಕುಂದಾಯ ಮಹಾತ್ಮನೇ ॥೫೧॥ 


ಈ ಬಾಲಭಾವವು ನನಗೆ ಯಾರಿಂದ ಉಂಟಾಯಿತು? ಯಾರು ನನ್ನನ್ನು 
ಸ್ಟಿಸಿದರು ? ನಿತಕ್ಟೋಸ್ಟರ ಯಾವ ದ್ರವ್ಯಗಳಿಂದ ನಾನು ನಿರ್ಮಿತನಾದೆನು? 
ಎಲ್ಲವನ್ನೂ ನಾನು ತಿಳಿಯುವ ಬಗೆ ಹೇಗೆ? ಎಂದು ಯೋಚಿಸುತ್ತಿರುವ ಸಣ್ಣ 

1b 


ಸೃ 
ಈ 


೨೨೬ ಸ್ವಂ. ೧ ಅ. ೧೫. ದೇನೀಭಾಗವತಮಹಾಪುರಾಣಿರಿ 


ಶಿಶುವಿನ ರೂಪದಲ್ಲಿ ಆಲದ ಎಲೆಯಲ್ಲಿ ಮಲಗಿರುವ ಮಹಾತ್ಮನಾದ ಹಾ ಸಚೈತಸ್ಯ 
ರೂಪನಾದ ವಿಷ್ಣು ನವನ್ನು ಕುರಿತು, 


ಶ್ಲೋಕಾರ್ಥೇನ ತಯಾ ಪ್ರೋಕ್ತೆಂ ಭಗವತ್ಕಾಖಲಾರ್ಥದಂ । 
«« ಸರ್ವಂ ಖಲ್ವಿದಮೇವಾಹಂ ನಾನ್ಯದಸ್ತಿ ಸನಾತನಂ ?? ॥೫೨॥ 


« ಈ ಸಮಸ್ತ ವಿಶ್ವವೂ ನಾನೇ. ನನ್ನ ಹೊರತು ಸನಾತನವೂ ನಾಶರಹಿತವೂ 
ಆದ ಬೇರೊಂದು ವಸ್ತುವು ಯಾವುದೊಂದೂ ಇಲ್ಲವು.'' ಎಂಬ ಸಮಸ್ತ ಅರ್ಥವನ್ನೂ 
ಒಳಗೊಂಡಿರುವ ಅರ್ಥಶ್ಲೋಕವು ವಿಷ್ಣುವಿನ ಸಂಶಯಗಳಿಗೆ ಪ್ರತ್ಯುತ್ತರವಾಗಿ 
ಭಗವತಿಯಾದ ಮಹಾದೇವಿಯಿಂದ ಹೇಳಲ್ಪಟ್ಟಿತು. 


ತದ್ವಚೋ ವಿಷ್ಣುನಾ ಪೂರ್ವಂ ಸಂನಿಜ್ಞಾತಂ ಮನಸ್ಯಪಿ । 
ಕೇನೋಕ್ತಾ ವಾಗಿಯಂ ಸತ್ಯಾ ಚಿಂತಯಾಮಾಸ ಚೇತಸಾ ॥೫೩॥ 


ಪೂರ್ವದಲ್ಲಿ ವಿಷ್ಣುವು ಈ ವಾಕ್ಯವನ್ನು ಮನಸ್ಸಿನಲ್ಲಿ ಧಾರಣೆಮಾಡಿ, ಅದರ 
ಅರ್ಥವನ್ನು ಚನ್ನಾಗಿ ತಿಳಿದು ಈ ಸ ಸತ್ಯಿವಾದ ವಾಕ್ಯವನ್ನು ಯಾರು ಆಡಿದರೆಂದು 
ಮನಸ್ಸಿನಲ್ಲಿಯೇ ಆಲೋಚನೆಮಾಡಿದನು. 


ಕಥಂ ವೇದ್ಮಿ ಪ್ರನಕ್ತಾರಂ ಸಿ ಸ್ತ್ರೀಪುಂಸೌ ವಾ ನಪುಂಸಳೆಂ । 
ಇತಿ ಚಿಂತಾಪ್ರಪನ್ನೇನ ಧೃತಂ ಭಾಗವತಂ ಹೃದಿ ॥೫೪॥ 


ಈ ಸತ್ಯವಾಕ್ಯ ವನ್ನು ಹೇಳಿದವರು ಸ್ತ್ರೀಯೇ, ಪುರುಷನೇ ಅಥವಾ ನಪುಂಸ 
ಕನೇ ಎಂದು ತಿಳಿಯುವ ಬಗೆ ಹೇಗೆಂದು ಯೋಚಿಸುತ್ತಾ ಭಗವತೀವಾಕ್ಯವನ್ನು 
ತನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲಿಸಿದನು, ಎಂದರೆ ಅದನ್ನೇ ಯಾವಾಗಲೂ 
ಮನನಮಾಡುತ್ತಿದ್ದನು. 


ಪುನಃಪುನಃ ಕೃತೋಚ್ಚಾರಸ್ತ ಸ್ಮಿನ್ನೇನಾಸ್ತ ಚೇತಸಾ । ' 
ವಟಪತ್ರೇ ಶಯಾನಸ್ಸನ್‌ ಅಭೂಜ್ಹಿಂತಾಸಮಸ್ವಿತಃ ೫೫! 


ಆಲದ ಎಲೆಯಲ್ಲಿ ಮಲಗಿ ಹಿಂದೆ ಹೇಳಿದ ಭಗವತೀವಾಕೃದ ಧ್ಯಾನದಲ್ಲಿಯೇ 
ನೆಲಸಿದ ಮನಸ್ಸುಳ್ಳವನಾಗಿ, ಅದನ್ನೇ ಪುನಃಪುನಃ ಉಚ್ಚಾರಣೆಮಾಡುತ್ತಾ ಚಿಂತಾ 
ಸರವಶನಾಗಿದ್ದನು. 


ಸ್ವಂ. ೧. ಆ. ೧೫. ಪಿಸ್ಸುವಿಗೆ ದೇವಿಯ ದರ್ಶನ 338 


ತದಾ ಶಾಂತಾ ಭಗವತೀ ಪ್ರಾದುರಾಸ ಚತುರ್ಭುಜಾ । 
ಶಂಖಚಕ್ರಗದಾಪದ್ಮನರಾಯುಧಧರಾ ಶಿವಾ 1೫೬॥ 


ಆ ಕಾಲದಲ್ಲಿ ಸೌಮ್ಯಸ್ವಭಾವವುಳ್ಳವಳಾಗಿಯ್ಕೂ ನಾಲ್ಕು ಭುಜಗಳಿಂದ 
ಕೂಡಿದವಳಾಗಿಯೂ, ಶಂಖ, ಚಕ್ರ, ಗದಾ, ಪದ್ಮ ಮುಂತಾದ ಉತ್ತಮವಾದ 
ಆಯುಧಗಳನ್ನು ಧರಿಸಿಕೊಂಡು ಮಂಗಳಕರವಾದ ರೂಪವುಳ್ಳವಳಾಗಿ, ಮಹಾ 
ಮಹಿವಶಾಲಿನಿಯಾದ ದೇವಿಯು ವಿಷ್ಣುವಿನ ಮುಂದೆ ಕಾಣಿಸಿಕೊಂಡಳು. 


ದಿನ್ಯಾಂಬರಥರಾ ದೇವೀ ದಿನ್ಯಭೂಷಣಭೂಷಿತಾ | 
ಸಂಯುತಾ ಸದೃಶೀಭಿಶ್ಚ ಸಖೀಭಿಃ ಸ್ವವಿಭೂತಿಭಿಃ ॥೫೭॥ 


ಆ ದೇವಿಯು ಉತ್ತಮವಾದ ವಸ್ತ್ರಗಳನ್ನು ಧರಿಸಿ ಶ್ರೇಷ್ಠವಾದ ಒಡವೆಗ 
ಳಿಂದ ಅಲಂಕರಿಸಿಕೊಂಡಿರುವವಳಾಗಿ ತನ್ನಂತೆಯೇ ಇರುವ ತನ್ನ ಮಹಿಮೆಯ 
ಅಂಶಗಳಾದ ಸಖೀಜನರಿಂದ ಕೂಡಿದವಳಾಗಿ ವಿಷ್ಣುವಿನ ಮುಂದೆ ಮೈಡೋರಿದಳು. 


ಪ್ರಾದುರ್ಬಭೂವ ತಸ್ಕಾಗ್ರೇ ನಿಸ್ಸೋರಮಿತತೇಜಸಃ । 
ಮಂದಹಾಸ್ಯಂ ಪ್ರಯುಂಜಾನಾ ಮಹಾಲಕ್ಷ್ಮ್ಮೀಃ ಶುಭಾನನಾ ॥೫೮॥ 


ಮಂಗಳಕರವಾದ ಮುಖದಿಂದ ಶೋಭಿಸುವ ಈ ಮಹಾಕ್ಸ್ಮಿಯು ಮುಗುಳು 
ನಗೆಯನ್ನು ಬೀರುತ್ತಾ, ಮಹಾತೇಜಸ್ಸುಳ್ಳ ಆ ವಿಷ್ಣುವಿನ ಮುಂಭಾಗದಲ್ಲಿ ಆವಿರ್ಭ 
ವಿಸಿದಳು. 
॥ ಸೂತ ಉವಾಚ ॥ 


ತಾಂ ತಥಾ ಸಂಸ್ಥಿತಾಂ ದೃಷ್ಟ್ವಾ ಹೃದಯೇ ಕಮಲೇಕ್ಷಣಃ । 
ವಿಸ್ಮಿತಃ ಸಲಿಲೇ ತಸ್ಮಿನ್ನಿರಾಧಾರಾಂ ಮನೋರಮಾಂ ॥೫೯॥ 


ಸೂತನು ಹೇಳಿದನು--ಆ ನೀರಿನಲ್ಲಿ ಯಾವ ಆಧಾರವೂ ಇಲ್ಲದೆ ನಿಂತು ಮನೋ 
ಹರವಾದ ರೂಪಿಠಿಂದ ಒಪ್ಪುತ್ತಿರುವ ಆ ದೇವಿಯನ್ನು ಕಮಲದಂತಿರುವ ಕಣ್ಣುಳ್ಳ 
ವಿಷ್ಣುವು ನೋಡಿ ಮನಸ್ಸಿನಲ್ಲಿ ಅತ್ಯಂತ ಆಶ್ಚರ್ಯವನ್ನು ಹೊಂದಿದನು. 


ರತಿರ್ಭೂತಿಸ್ತಥಾ ಬುದ್ಧಿರ್ಮತಿಃ ಕೀರ್ತಿಃ ಸ್ಮೃತಿಧ್ಭೃತಿಃ । 
ಶ್ರದ್ಧಾ ಮೇಧಾ ಸ್ವಧಾ ಸ್ವಾಹಾ ಕ್ಷುಧಾ ನಿದ್ರಾ ದಯಾ ಗತಿಃ ॥೬೦॥ 


೨೨೮ ಸ್ಕಂ. ೧. ಆ. ೧೫. ದೇವೀಭಾಗವತಮಹಾಪುರಾಣಂ 


ತುಷ್ಪಿಃ ಪುಷ್ಟಿಃ ಕ್ಷಮಾ ಲಜ್ಜಾ ಜೃಂಭಾ ತಂದ್ರಾ ಚ ಶಕ್ತೆಯಃ । 
ಸಂಸ್ಥಿತಾಃ ಸರ್ವತಃ ಸಾರ್ಶ್ವೇ ಮಹಾದೇವ್ಯಾಃ ಪೃಥಕ್ಪೃಥಕ್‌ ॥೬೧॥ 


ಸಖೀರೂಪದಲ್ಲಿರುವ ಶಕ್ತಿಗಳು ಯಾರೆಂದರೆ -- ಪ್ರೀತಿಭಾವ, ಮಹಿಮೆ, 
ನಿಶ್ಚಯಿಸುವ ಶಕ್ತಿ, ಧ್ಯಾನಿಸುವ ಶಕ್ತಿ, ಒಳ್ಳೆಯ ಹೆಸರಿನ ಪ್ರಸಿದ್ಧಿ, ಜ್ಞಾಪಿಸುವ 
ಶಕ್ತಿ, ಧರಿಸುವ ಶಕ್ತಿ ಕೆಲಸದಲ್ಲಿ ಆದರ, ಪ್ರತಿಭಾಶಕ್ತಿ, ಪಿತೃಗಳಿಗೆ ಹವಿಸ್ಸನ್ನು 
ತಲಪಿಸಬಲ್ಲ ಶಕ್ತಿ, ಹಸಿವು ನಿದ್ರೆ ಇತರರ ದುಃಖವನ್ನು ನಿವಾರಿಸುವ ಮನೋ 
ವೃತ್ತಿ, ಇವಕ್ಕೆ ತಕ್ಕ ಚಲನೆ, ಸಂತೋಷ, ಚೆಳವಳಿಗೆ ಸಹನೆ, ನಾಚಿಕೆ, ಆಕಳಿಕೆ, 
ಆಲಸ್ಯ ಈ ಶಕ್ತಿಗಳು ಮಹಾದೇವಿಯ ಸುತ್ತಲೂ ಪಾರ್ಶ್ವಗಳಲ್ಲಿ ಪ್ರತ್ಯೇಕಪ್ರತ್ಯೇಕ 
ವಾಗಿ ರೂಪವೆತ್ತು ನಿಂತು ಓಲೈಸುತ್ತಿದ್ದರು. 


ವರಾಯುಧಧರಾಃ ಸರ್ವಾ ನಾನಾಭೂಷಣಭೂಷಿತಾಃ । 
ಮಂದಾರಮಾಲಾಕಲಿತಾ ಮುಕ್ತಾಹಾರವಿರಾಜಿತಾಃ ॥೬೨॥ 


ಈ ಜೀವಿಯ ಪರಿವಾರದವರೆಲ್ಲರೂ ತಮ್ಮ ಹಸ್ತಗಳಲ್ಲಿ ದಿವ್ಯಾಯುಧಗಳನ್ನು 
ಧರಿಸಿದವರಾಗಿ, ಸರ್ವಾಲಂಕಾರಭೂಸಿತೆಯರಾಗಿ, ಮಂದಾರಪುಷ್ಪಮಾಲೆಗಳಿಂದಲೂ 
ಮುತ್ತಿನ ಸರಗಳಿಂದಲೂ ಅಲಂಕೃತರಾಗಿ ವಿರಾಜಿಸುತ್ತಿದ್ದ ರು. 


ತಾಂ ದೃಷ್ಟ್ವಾ ತಾಶ್ಚ ಸಂನೀಕ್ಷ್ಯ ತೆಸ್ಮಿನ್ನೇಕಾರ್ಣವೇ ಜಲೇ । 
ವಿಸ್ಮಯಾನವಿಷ್ಟಹೃದಯಃ ಸಂಬಭೂವ ಜನಾರ್ದನಃ ॥೬೩॥ 


ಆ ಒಂದೇ ಜಲಮಯವಾದ ಸಮುದ್ರಜಲದ ಮಧ್ಯದಲ್ಲಿ ಆ ಆದಿಲಕ್ಷಿ ಸ್ರೀ 
ದೇವಿಯನ್ನೂ, ಆ ದೇವಿಯ ಪರಿನಾರದೇವತೆಗಳನ್ನೂ ನೋಡಿ ದುಷ್ಟರನ್ನು ನಿಗ್ರಹಿ 
ಸುವ ಆ ವಿಷ್ಣುವು ಮನಸ್ಸಿನಲ್ಲಿ ಬಹಳವಾಗಿ ಆಶ್ಚರ್ಯಪಟ್ಟನು. 


ಚಿಂತಯಾಮಾಸ ಸರ್ವಾತ್ಮಾ ದೃಷ್ಟಾ ಮಾಯೇತಿ ವಿಸ್ಮಿತಃ । 
ಕುತೋ ಭೂತಾಃ ಸ್ತ್ರಿಯಃ ಸರ್ವಾಃ ಕುತೋಹಂ ವಟಿತಲ್ಪಗಃ ॥೬೪॥ 


ಎಲ್ಲರಿಗೂ ಆತ್ಮರೂಪನಾಗಿ ಅಂತರ್ಯಾಮಿಯಾಗಿರುವ ವಿಷ್ಣುವು ಆ ದೇವಿ 
ಯನ್ನು ನೋಡಿ, “ ಮಾಯೆಯನ್ನು ನೋಡಿದೆನು.'' ಎಂದು ಆಶ್ಚರ್ಯಪಟ್ಟು ಈ 
ಸ್ತ್ರೀಯರೆಲ್ಲರೂ ಯಾರು ? ಎಲ್ಲಿಂದ ಬಂದರು ? ಈ ಆಲದ ಎಲೆಯ ಹಾಸಿಗೆ 
ಯನ್ನು ನಾನು ಹೇಗೆ ಪಡೆದಿದ್ದೇನೆ ? ಎಂದು ಯೋಚಿಸಿದನು. 


ಸ್ಯಂ. ೧. ಅ, ೧೫. ದೇವಿಯೇ ಮಾಯೆಯು ಎಂಬ ಸಾಕ್ಸಾತ್ಕಾರ ೨೨೯ 


ಅಸ್ಮಿನ್ಸೇಕಾರ್ಣನೇ ಘೋರೇ ನ್ಯಗ್ರೋಧಃ ಕೆಥಮುತ್ತಿತಃ | 
ಕೇನಾಹಂ ಸ್ಥಾಹಿತೋಸಸ್ಮ್ಮ್ಯತ್ರ ಶಿಶುಂ ಕೃತ್ವಾ ಶುಭಾಕೃೈತಿಃ 1೬೫॥ 


ಈ ಮಹಾಭಯಂಕರವಾದ ಸಮುದ್ರದಲ್ಲಿ ಆಲದ ಮರವು ಹೇಗೆ ಹುಟ್ಟಿತು? 


ಈ ಮನೋಹರವಾದ ಶಿಶುವಿನ ಆಕೃತಿಯನ್ನು ಉಂಟುಮಾಡಿ ಇಲ್ಲಿ ನನ್ನನ್ನು 
ಯಾರು ಇಟ್ಟರು? 


ಮನೇಯಂ ಜನನೀ ನೋವಾ ಮಾಯಾ ನಾ ಕಾಪಿ ದುರ್ಥಬಾ । 
ದರ್ಶನಂ ಕೇನ ಚಿತ್ತದ್ಯ ದತ್ತಂ ನಾ ಕೇನ ಹೇತುನಾ ॥೬೬। 


ಈ ದೇವಿಯೇ ನನಗೆ ತಾಯಿಯಾಗಿರಬಹುದೇ? ಅಥವಾ ಯಾವುದಾದರೂ 
ಮಹಾಶಕ್ತಿಯುಳ್ಳ ಮಾಯೆಯೇ ? ಈ ದೇವಿಯ ದರ್ಶನವನ್ನು ಯಾರು ನನಗೆ 
. ಅನುಗ್ರಹಿಸಿದರು ? ಅಥವಾ ಯಾವ ಕಾರಣಕ್ಕೋಸ್ಕರ ಇದು ಸಂಭವಿಸಿತು ? 

ಕಿಂ ಮಯಾ ಚಾತ್ರ ವಕ್ತವ್ಯಂ ಗಂತವ್ಯಂ ನಾನವಾ ಕ್ವಚಿತ್‌। 

ಮೌನಮಾಸ್ಥಾಯ ತಿಷ್ಟೇಯಂ ಬಾಲಭಾವಾದತಂದ್ರಿತಃ ॥೬೭॥ 

ನಾನು ಈಗ ಏನನ್ನು ಹೇಳಬೇಕು ? ಎಲ್ಲಿಗೆ ಹೋಗಬೇಕು ? ಅಥವಾ 
ಎಲ್ಲಿಗೂ ಹೋಗದೆ ಇರಬೇಕೇ? ಎನ್ನುವುದು ನನಗೆ ತಿಳಿಯದೇ ಇರುವುದರಿಂದ 
ಶಿಶುವಿನಂತೆ ಏನೊಂದನ್ನೂ ಹೇಳದೆ ಮೌನವನ್ನೇ ಅವಲಂಬಿಸಿ ಇರುವೆನು. 


. ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಥಮಸ್ಕಂಧೇ 
ಪಂಚದಕೊಆಧ್ಯಾಯಃ 


ಇಲ್ಲಿಗೆ ಶ್ರೀದೇನೀಭಾಗವತನೆಂಬ ಮಹಾಪುರಾಣದ ಪ್ರಥಮಸ್ವಂಧದಲ್ಲಿ 
ಹದಿನೈದನೆಯ ಅಢ್ಯಾಯವು ಮುಗಿದುದು. 


॥ ಶ್ರೀರಸ್ತು ॥ 


ದಾ ಅಧಾಧಾರಿರರಾ ರಾನಾ ರಾದ 


॥ ತ್ರೀಃ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 
ಪ್ರಥಮುಸ್ಕಂಧೇ 
॥ ಸೋಡಶೋಧ್ಯಾಯಃ ॥ 
ಹದಿನಾರನೆಯ ಅಧ್ಯಾಯವು 


I ವ್ಯಾಸ ಉವಾಚ ॥ 


ದೃಷ್ಟ್ವಾ ತಂ ನಿಸ್ಮಿತಂ ದೇವಂ ಶಯಾನಂ ವಟಪತ್ರಕೇ | 
ಉವಾಚ ಸಸ್ಮಿತಂ ನಾಕ್ಯಂ ವಿಷ್ಣೋ 8೦ ವಿಸ್ಮಿತೋ ಹ್ಯಸಿ non 


ವ್ಯಾಸನು ಹೇಳಿದನು ಹೀಗೆ ಆಲದೆಲೆಯಲ್ಲಿ ಮಲಗಿ ಆಶ್ಚರ್ಯಪಡುತ್ತಿ 
ರುವ ವಿಷ್ಣುವನ್ನು ನೋಡಿ, ದೇವಿಯು ಮಂದಹಾಸಪೂರ್ವಕವಾಗಿ ವಿಷ್ಣುವನ್ನು 
ಕುರಿತು ಎಲ್ಫೈ ವಿಷ್ಣುವೇ, ಏಕೆ ಆಶ್ಚರ್ಯಯುಕ್ತನಾಗಿದ್ದೀಯೆ ? ಎಂದು ಕೇಳಿದಳು. 


ಮಹಾಶಕ್ತ್ಯಾಃ ಪ್ರಭಾನೇನ ತ್ವಂ ಮಾಂ ವಿಸ್ಮೃತವಾನ್‌ ಪುರಾ । 
ಪ್ರಭನೇ ಪ್ರಲಯೇ ಜಾತೇ ಭೂತ್ವಾ ಭೂತ್ವಾ ಪುನಃಪುನಃ ॥೨॥ 


ಪುನಃಪುನಃ ನಡೆಯುತ್ತಿರುವ ಪ್ರಳಯದಲ್ಲಿಯೂ, ಸೃಷ್ಟಿಯಲ್ಲಿಯೂ, ನೀನು 
ಹುಟ್ಟುತ್ತಿದ್ದರೂ ಮಹಾಶಕ್ತಿಯ ಮಾಯಾಪ್ರಭಾವದಿಂದ ನೀನು ಈ ನನ್ನನ್ನು 
ಮರೆತಿರುತ್ತೀಯೆ. 


ನಿರ್ಗುಣಾ ಸಾ ಪರಾ ಶಕ್ತಿಃ ಸಗುಣಸ್ತ್ವಂ ತಥಾಪ್ಯಹಂ । 
ಸಾತ್ರಿಕೀ ಕಿಲ ಯಾ ಶಕ್ತಿಸ್ತಾಂ ಶಕ್ತಿಂ ವಿದ್ಧಿ ಮಾಮಿಕಾಂ nan 


ಆ ಪರಾಶಕ್ಷಿಯು ಗುಣರಹಿತವಾದದ್ದು ಎಂದರೆ ಗುಣಗಳು ಸಾಮ್ಯಾವಸ್ಥೆ 
ಯಲ್ಲಿರಲು ಪರಿಣಾಮಗಳಿಲ್ಲದ ಸ್ಥಿತಿಯಲ್ಲಿರುವಂಥಾದ್ದು. ನೀನು ಸಗುಣನು ಎಂದರೆ 
ಸತ್ತ್ವ್ವರಜಸ್ತಮೋಗುಣಗಳು ಹೆಚ್ಚು ಕಡಿಮೆಯಾಗಿರಲು ಉಂಟಾಗುವ ಪರಿಣಾಮ 


ಸ್ಕಂ. ೧. ಅ. ೧೬. ಸೃಷ್ಟಿಸ್ಥಿ ತಿಲಯಗಳ ವಿವರಣೆ ೨೩೧ 


ರೂಪದಿಂದ ಯುಕ್ತನು. ಈ ನಾನೂ ಅದರಂತೆಯೇ ಗುಣವುಳ್ಳವಳು. ಸತ್ತ್ವಗುಣದಿಂದ 
ಕೂಡಿರುವ ಸಾತ್ತ್ವಿಕೀ ಎಂಬ ಯಾವ ಶಕ್ತಿಯುಂಟೋ ಅದು ನನ್ನ ಶಕ್ತಿಯೆಂದೇ ತಿಳಿ. 


ತ್ವನ್ನಾ ಭಿಕಮಲಾದ್ಪ ಎಹ್ಮಾ ಭವಿಷ್ಯತಿ ಪ್ರಜಾಪತಿಃ । : 
ಸ ಕರ್ತಾ ಸರ್ವಲೋಕಸ್ಯ ರಜೋಗುಣಸಮನ್ವಿತಃ nen 


ನಿನ್ನ ನಾಭಿಕಮಲದಿಂದ ಪ್ರಜೆಗಳನ್ನು ಸೃಷ್ಟಿಸುವನನು ಎಂಬ ಹೆಸರಿನಿಂದ 
ಪ್ರಸಿದ್ಧನಾದ ಚತುರ್ಮುಖಬ್ರಹ್ಮನು ಹುಟ್ಟುವನು. ' ಅವನು ಮುಂದಾಗಿರುವ 
ರಜೋಗುಣದಿಂದ ಕೂಡಿದವನಾಗಿ ಸಮಸ್ತ ಲೋಕಗಳನ್ನೂ ಸೃಷ್ಟಿಮಾಡುವನು. 


ಸತದಾತಪ ಆಸ್ಥಾಯ ಪ್ರಾಪ್ಯ ಶಕ್ತಿಮನುತ್ತಮಾಂ । 
ರಜಸಾ ರಕ್ತೆನರ್ಣಂ ಚ ಕರಿಷ್ಯತಿ ಜಗತ್ತ್ರಯಂ ೫ 


ಆ ಬ್ರಹ್ಮನು ಆಗ ತಪಸ್ಸನ್ನು ಮಾಡಿ ಉತ್ತಮವಾದ ಶಕ್ತಿಯನ್ನು ಪಡೆದು, 
ಎಂದರೆ ಸೃಷ್ಟಿಮಾಡಲು ತಕ್ಕ ಸಾಮರ್ಥವನ್ನು ಪಡೆದು ರಜೋಗುಣವು ಪ್ರಧಾನ 
ವಾಗಿರುವ ಉಪಾಧಿಯಿಂದ ಕೆಂಪುಬಣ್ಣವನ್ನೂ, ಮೂರುಲೋಕಗಳನ್ನೂ ಸೃಷ್ಟಿ 
ಸುವನು. | 


ಸಗುಣಾನ್ಪಂಚಭೂತಾಂಶ್ಚ ಸಮುತ್ಪಾದ್ಯ ಮಹಾಮತಿಃ । 
ಇಂದ್ರಿಯಾಣೀಂದ್ರಿಯೇಶಾಂಶ್ಚ ಮನಃಪೂರ್ನಾನ್ಸಮಂತತಃ ॥೬॥ 


ಸತ್ತ್ವರಜಸ್ತಮೋಗುಣಗಳಿಂದ ಕೂಡಿರುವ ಪೃಥಿವ್ಯಾದಿಸಂಚಭೂತಗಳನ್ನೂ, 
ಪಂಚೇಂದ್ರಿಯಗಳನ್ನೂ, ಅವುಗಳ ಅಭಿಮಾನಿದೇವತೆಗಳನ್ನೂ, ಮನಸ್ಸು ಮೊದ 
ಲಾದುವನ್ನೂ ಸಹ ಆ ಮಹಾಬುದ್ಧಿ ಶಾಲಿಯಾದ ಬ್ರಹ್ಮನು ಸೃಷ್ಟಿಮಾಡುವನು. 


ಕರಿಷ್ಕತಿ ತತಃ ಸರ್ಗೆಂ ತೇನ ಕರ್ತಾ ಸ ಉಚ್ಯತೇ । 
ವಿಶ್ವಸ್ಯಾಸ್ಯ ಮಹಾಭಾಗ ತ್ವಂ ನೈ ಪಾಲಯಿತಾ ತಥಾ ॥೭॥ 


ಅನಂತರದಲ್ಲಿ ಬ್ರಹ್ಮನು ಜೀವಾದಿಜಗತ್ಸೃಷ್ಟಿಯನ್ನು ಮಾಡುವನು. ಆದು 
ದರಿಂದ ಅವನನ್ನು ಸೃಷ್ಟಿಕರ್ತನೆಂದು ಹೇಳುತ್ತಾರೆ. ಎಲೈ, ಮಹಾನುಭಾವನೇ 
ನೀನು ಆ ಸಮಸ್ತ್ರಜಗತ್ತಿಗೂ ರಕ್ಷಣಕರ್ತನಾಗಿರುತ್ತೀಯೆ, 


೨೩೨ ಸ್ಕಂ. ೧. ಅ. ೧೬ ದೇನೀಭಾಗವತಮಹಾಪುರಾಣಂ 


ತದ್ಭು$್ರಫೋರ್ಮುಧ್ಯದೇಶಾಚ್ಚೆ ಫ್ರೋಧಾದ್ರುಜ್ರೋ ಭನಿಷ್ಯತಿ । 
ತಪಃ ಕೃತ್ವಾ ಮಹಾಘೋರಂ ಪ್ರಾಪ್ಯ ಶಕ್ತಿಂ ತು ತಾಮಸೀಂ ॥೮॥ 


ಆ ದೇವಿಯ ಭ್ರೂಮಧ್ಯ ಎಂದರೆ ಹುಬ್ಬುಗಳ ನಡುವೆ ಇರುವ ಪ್ರದೇಶದಿಂದ, 
ಕೋಪಾವಿಷ್ಟಳಾಗಿರುವಾಗ ರುದ್ರನು ಹುಟ್ಟುವನು. ಆ ರುದ್ರನು ಮಹಾಕಠಿನವಾದ 
ತಪಸ್ಸನ್ನು ಮಾಡಿ ತಮೋಗುಣಯುಕ್ತವಾದ ಶಕ್ತಿಯನ್ನು ಪಡೆದು, 


'ಕೆಲ್ಬಾಂತೇ ಸೋಪಿ ಸಂಹರ್ತಾ ಭವಿಷ್ಯತಿ ನುಹಾಮತೇ । 
ತೇನಾಹಂ ತ್ವಾಮುಪಾಯಾಶಾ ಸಾಶ್ರ್ವಿಕೀಂ ತ್ವಮನೇಹಿ ಮಾಂ ॥೯॥ 


ಎಲ್ಫೈ ಮಹಾಬುದ್ಧಿಶಾಲಿಯಾದ ವಿಷ್ಣುವೇ, ಕಲ್ಪದ ಕೊನೆಯಲ್ಲಿ ಆ ರುದ್ರನು 
ಈ ಸಮಸ್ತ ಜಗತ್ತನ್ನೂ ಉಪಸಂಹಾರಮಾಡುವನು. ಹೀಗೆ ಸೃಷ್ಟಾ ಕ್ರಿದಿಕರ್ಮದ 
ನೆರವೇರುವಿಕೆಯ ನಿಮಿತ್ತವಾಗಿ ನಾನು ನಿನ್ನ ಸಮಾಪಕ್ಕೆ ಬಂದಿರುವೆನು. ನೀನು 
`ನನ್ನನ್ನು ಸಾತ್ತ್ವಿಕೀಶಕ್ತಿರೂಪಳೆಂದು ತಿಳಿ. 


ಸ್ಥಾಸ್ಕೇಃಹಂ ತ್ವತ್ಸಮಾಪಸ್ಥಾ ಸದಾಹಂ ಮಧುಸೂದನ । 
ಹೃದಯೇ ತೇ ಕೃತಾವಾಸಾ ಭವಾಮಿ ಸತತಂ ಕಿಲ ॥೧೦॥ 


ಎಲೈ ಮಧುಸೂದನನೇ, ನಾನು ಯಾವಾಗಲೂ ನಿನ್ನ ಸಮಾಪದಲ್ಲಿಯೇ 
ಇರುವೆನು. ಅಷ್ಟೇಕೆ, ನಿನ್ನ ಹೃದಯದಲ್ಲಿಯೇ ಸರ್ವಕಾಲದಲ್ಲಿಯೂ ವಾಸಮಾಡಿ 
ಕೊಂಡಿರುವೆನು. 


॥ವಿಷ್ಣುರುವಾಚ ॥ 
ಶ್ಲೋಕಸ್ಕಾರ್ಧಂ ಮುಯಾ ಪೂರ್ವಂ ಶ್ರುತಂ ಡೇವಿ ಸ್ಪುಟಾಕ್ಷರಂ | 
ತತ್ಕೇನೋಕ್ತಂ ನರಾರೋಹೇ ರಹಸ್ಯಂ ಪರಮಂ ಶಿವಂ noon 


ವಿಷ್ಣುವು ದೇವಿಯನ್ನು ಕೇಳಿದರು ಓ ದೇವಿಯೇ, ವರ್ಣಗಳು ಸ್ಪಷ್ಟ 
ವಾಗಿ ಕೇಳುವಂತೆ ಸ್ಫುಟವಾದ ಉಚ್ಚಾರಣೆಯಿಂದ ಕೂಡಿದ “ ಸರ್ವಂ ಖಲ್ವಿದನೇ 
ವಾಹಂ ನಾನ್ಯದಸ್ತಿ ಸನಾತನಂ '' ಎಂಬ ಶ್ಲೋಕಾರ್ಧವು ನನ್ನಿಂದ ಹಿಂದೆ ಕೇಳ 
ಲ್ಪಟ್ಟಿತು. ಗೂಢತತ್ತ್ವಾರ್ಥಯುಕ್ತವಾಗಿಯೂ, ಉತ್ತಮವಾಗಿಯೂ, ಮಂಗಳಕರ 
ವಾಗಿಯೂ ಇರುವ ಆ ಶ್ಲೋಕಾರ್ಧವನ್ನು ಯಾರು ಹೇಳಿದರು. ? 


ಸ್ಕಂ. ೧. ಅ. ೧೬. ವಿಷ್ಣುವಿಗೆ ದೇವಿಯ ಉಪದೇಶ ಅಪಪ 


ತನ್ಮೇ ಬ್ರೂಹಿ ವರಾರೋಹೇ ಸಂಶಯೋಃಯಂ ವರಾನನೇ । 
ನಿರ್ಧನೋ ಹಿ ಯಥಾ ದ್ರವ್ಯಂ ತತ್ಸ ರಾಮಿ ಪುನಃಪುನಃ ॥೧೨॥ 


ಸ ಶೋಭನಮುಖವುಳ್ಳ ಸುಖವನ್ನುಂಟುಮಾಡುವ ದೇವಿಯೇ, ಆ ಶ್ಲೋಕ 
ವನ್ನು ಯಾರು ಹೇಳಿದರೆಂಬ ವಿಷಯದಲ್ಲಿ ಸಂಶಯವು ನನಗೆ ಉಂಬಾಗಿದೆ.. 
ದರಿದ್ರನು ಯಾವಾಗಲೂ ದ್ರವ್ಯದ ವಿಷಯವನ್ನೇ ಚಿಂತಿಸುತ್ತಿರುವಂತೆ, ನಾನು ಆ 
 ಶ್ಲೋಕಾರ್ಧವನ್ನೇ ಸದಾಕಾಲದಲ್ಲಿಯೂ ಸ್ಮರಣಮಾಡುತ್ತಿರುತ್ತೇನೆ. ಆದುದರಿಂದ 
ಅದನ್ನು ನೀನು ನನಗೆ ಹೇಳು. 


|| ವ್ಯಾಸ ಉವಾಚ ॥ 


ನಿಷ್ಣೋಸ್ತದ್ವಚನಂ ಶ್ರುತ್ವಾ ಮಹಾಲಕ್ಷ್ಮೀಃ ಸಿತಾನನಾ । 
ಉನಾಚ ಪರಯಾ ಪ್ರೀತ್ಯಾ ವಚನಂ ಚಾರುಹಾಸಿನೀ 1೧೩ 


ವ್ಯಾಸಯಸಿಯು ಹೇಳಿದನು-- ವಿಷ್ಣುವಿನ ಈ ಮಾತನ್ನು ಕೇಳಿ ಮಂದ 
ಹಾಸದಿಂದ ಕೂಡಿದ ಮುಖವುಳ್ಳ ಆ ಮಹಾದೇವಿಯು. ಮುಗುಳುನಗೆಯಿಂದ 
ಕೂಡಿರುತ್ತಾ ಅತಿಪ್ರೀತಿಯಿಂದ ಪ್ರತ್ಯುತ್ತರವನ್ನು ಹೇಳಿದಳು. 


|| ಮಹಾಲಕ್ಷ್ಮೀರುವಾಚ Il 


ಶೃಣು ಶೌರೇ ವಚೋ ಮಹ್ಯಂ ಸಗುಣಾಹಂ ಚತುರ್ಬುಜಾ । 
ಮಾಂ ಜಾನಾಸಿ ನ ಜಾನಾಸಿ ನಿರ್ಗುಣಾಂ ಸಗುಣಾಲಯಾಂ ' ॥೧೪॥ 


ಮಹಾಲಕ್ಷ್ಮಿಯು ಹೇಳಿದಳು--ಎಲೈ ವಿಷ್ಣುವೇ ನನ್ನ ಮಾತನ್ನು ಕೇಳು. 
ಈಗ ನಾನು ಸಗುಣಸ್ವರೂಪಳೂ ನಾಲ್ಕು ತೋಳುಗಳುಳ್ಳವಳೂ ಆಗಿದ್ದೇನೆ. ಈ ರೀತಿ 
ಯಾಗಿರುವ ನನ್ನನ್ನು ನೀನು ತಿಳಿಯಬಲ್ಲೆ. ಗುಣಗಳಿಗೆ ಆವಾಸಭೂತಳಾದಾಗ್ಯೂ 
ಗುಣಗಳ ಸಂಬಂಧವಿಲ್ಲದ ನನ್ನ ಸ್ವರೂಪವನ್ನು ನೀನೇ ತಿಳಿಯಲಾರೆ. 


ತ್ವಂ ಜಾನೀಹಿ ಮಹಾಭಾಗ ತಯಾ ತತ್ಪ್ರ್ರಕಟೀಕೃತಂ | 
ಪುಣ್ಯಂ ಭಾಗವತಂ ವಿದ್ಧಿ ವೇದಸಾರಂ ಶುಭಾನಹಂ ॥೧೫॥ 


ಬ ಪುಣ್ಯಶಾಲಿಯೇ, ನೀನು ಆ ಭಗವತೀದೇವಿಯ ನಿರ್ಗುಣವಾದ ಮೂಲ 
ರೂಪವನ್ನು ತಿಳಿಯಲಶಕ್ಷನಾದರೂ ಆ ಮಹಾದೇವಿಯಿಂದ ಪ್ರಕಟಮಾಡಲ್ಪಟ್ಟು 


೨೪ ಸ್ಕಂ.೧. ಅ. ೧೬. ದೇವೀಭಾಗವತಮಹಾಪುರಾಣಂ 


ಪುಣ್ಯಪ್ರದವಾಗಿಯೂ, ಸರ್ವವೇದಗಳ ಸಾರಭೂತವಾಗಿಯ್ಕೂ ಶ್ರೋತೃಗಳಿಗೆ ಶುಭ 
ವನ್ನುಂಟುಮಾಡುವುದಾಗಿಯೂ ಇರುವ ಭಾಗವತಪುರಾಣವನ್ನು ತಿಳಿಯುವವನಾಗು. 


ಕೈಸಷಾಂ ಚ ಮಹತೀಂ ಮನ್ಯೇ ದೇವ್ಯಾಃ ಶತ್ರುನಿಷೂದನ । 
ಯಯಾ ಪ್ರೋಕ್ತಂ ಪರಂ ಗುಹ್ಯಂ ಹಿತಾಯ ತನ ಸುವ್ರತ ॥೧೬॥ 


ಶತ್ರುಸಂಹಾರಕನಾದ, ನಿಯಮಗಳನ್ನು ಪಾಲಿಸುವ .ಓ ವಿಷ್ಣು ವೇ, ಆ 
ಮಹಾದೇವಿಯಿಂದಲೇ ನಿನ್ನ ಹತಕ್ಕೋಸ್ಟರ ತುಂಬ ರಹಸ್ಯವೂ ಶ್ರೇಷ್ಠವೂ ಆದ 
ಭಾಗವತವು ಹೇಳಲ ಬಿಟ್ಟಿದೆ. ಇದು ಆ ಮಹಾದೇವಿಯ ಮಹಾದಯೆಯಲ್ಲದೆ ಮತ್ತೇ 
ನಲ್ಲವೆಂದು ನಾನು pS ತ್ತೇನೆ. ತ 


ರಕ್ಷಣೀಯಂ ಸದಾ ಚಿತ್ತೇ ನ ನಿಸ್ಮಾರ್ಯಂ ಕದಾಚನ । 
ಸಾರಂ ಹಿ ಸರ್ವಶಾಸ್ತ್ರಾಣಾಂ ಮಹಾವಿದ್ಯಾಪ್ರಕಾಶಿತಂ 1೧೭! 


ಇದನ್ನು ಮನಸ್ಸಿನಲ್ಲಿ ಮನನಮಾಡುತ್ತಾ ಸದಾ ಜ್ಞಾಪಕದಲ್ಲಿಟ್ಟುಕೊಂಡು 
ರಕ್ಷಿಸುತ್ತಿರಬೇಕು. ಯಾವಾಗಲೂ ಮರೆಯಬಾರದು. ಏಕೆಂದರ್ಕೆ ಇದು ಮಹಾ 
ವಿದ್ಯಾಸ್ವರೂಪಳಾದ ಭುವನೇಶ್ವರೀದೇನಿಯಿಂದ ಪ್ರಕಾಶಿತವಾದ ಸಮಸ್ತಶಾಸ್ತ್ರಗಳ 
ಸಾರವಾಗಿದೆ. 


ನಾತಃಪರಂ ನೇದಿತವ್ಯ ೦ ವರ್ತತೇ ಭುವನತ್ರಯೇ | 
ಪ್ರಿಯೋಸಿ ಖಲು ದೇವ್ಯಾಸ್ತ್ವಂ ತೇನ ತೇ ವ್ಯಾಹೃತಂ ವಚಃ ॥೧೮॥ 


ಕ್ರ 


ಈ ಭಾಗವತಾರ್ಥವನ್ನು ತಿಳಿದ ಮೇಲೆ ಎಲ್ಲವೂ ತಿಳಿದಂತೆಯೇ. ತಿಳಿಯ 
ಬೇಕಾದ ಬೇರೆ ಮಿಗಿಲಾದ ವಿಷಯವು ಮೂರು ಲೋಕದಲ್ಲಿ ಯಾವುದೂ ಇರುವು 
ದಿಲ್ಲ. ನೀನು ಆ ಮಹಾದೇವಿಗೆ ಅತ್ಯಂತ ಪ್ರೀಶಿಪಾತ್ರನಾಗಿರುವುದರಿಂದ ನಿನಗೆ ಈ 
ತತ್ತ ವಾಕ್ಯವು ಉಪದೇಶಿಸಲ್ಪಟ್ಟಿತು. 


|| ವ್ಯಾಸ ಉವಾಚ ॥ 


ಇತಿ ಶ್ರುತ್ವಾ ನಚೋ ದೇವ್ಯಾ ಮಹಾಲಕ್ಸಾ ,ಬಶ್ಚತುರ್ಭುಜಃ । 
ದಧಾರ ಹೃದಯೇ ನಿತ್ಯಂ ಮತ್ತಾ ಮಂತ್ರಮನುತ್ತಮಂ ॥೧೯॥ 


ಸ್ಕಂ. ೧. ಅ. ೧೬. ಬ್ರಹ್ಮನು ವಿಷ್ಣುವನ್ನು ಪಡೆದುದು ೨೩೫ 


ವ್ಯಾಸಯಷಿಯು ಹೇಳಿದನು--- ಈ ಪ್ರಕಾರವಾಗಿ ಚತುರ್ಭುಜಯುಕ್ತನಾದ 
ವಿಷ್ಣುವು ಮಹಾದೇವಿಯ ವಾಕ್ಯವನ್ನು ಕೇಳಿ ಶ್ರೇಷ್ಠಮಂತ್ರರೂಪವಾದ ಆ ತತ್ತ್ವ 
ವಾಕ್ಯವನ್ನು ಚೆನ್ನಾಗಿ ತಿಳಿದು ಅದನ್ನು ಹೃದಯದಲ್ಲಿ ಸತತವಾಗಿ ಢಾರಣೆಮಾಡಿ 
ದನು. ಎಂದರೆ ಸರ್ವಕಾಲದಲ್ಲಿಯೂ ಅದನ್ನು ಮನನಮಾಡುತ್ತಿದ್ದನು. 


ಕಾಲೇನ ಕಿಯತಾ ತತ್ರ ತನ್ನಾಭಿಕೆನುಲೋದ್ಭವಃ । 
ಬ್ರಹ್ಮಾ ದೈತ್ಯಭಯಾತ್ತ್ರಸ್ತೋ ಜಗಾಮ ಶರಣಂ ಹರೇಃ ॥೨೦॥ 


ಹೀಗಿರುವಲ್ಲಿ, ಕೆಲವು ಕಾಲಾನಂತರದಲ್ಲಿ ಆ ವಿಷ್ಣುವಿನ ನಾಭಿಕಮಲದಿಂದ 
ಹುಟ್ಟಿದ ಬ್ರಹ್ಮನು ದೈತ್ಯರ ಬಾಧೆಯಿಂದ ಭೀತಿಗೊಂಡು ವಿಷ್ಣುವಿನ ಮರೆಹೊಕ್ಕನು. 


ತತಃ ಕೃತ್ವಾ ಮಹಾಯುದ್ಧಂ ಹತ್ವಾ ತೌ ಮಧುಕೈ ಟಭೌ | 
ಜಜಾಪ ಭೆಗೆನಾನ್ವಿಷ್ಟುಃ ಶ್ಲೋಕಾರ್ಧಂ ವಿಶೆದಾಕ್ಷರಂ ॥೨೧॥ 


ಅನಂತರದಲ್ಲಿ ವಿಷ್ಣುವು ಮಧುಕೈಟಭರೆಂಬ ಮಹಾದೈತ್ಯರ ಕೂಡ ದೊಡ್ಡ 
ಯುದ್ಧವನ್ನು ಮಾಡಿ ಅವರನ್ನು ಸಂಹರಿಸಿ ಪೂರ್ವೋಕ್ತವಾದ ಅರ್ಧಶ್ಲೋಕವನ್ನು 
ಅಕ್ಷರಗಳು ಸ್ಪಷ್ಟವಾಗಿ ಕೇಳುವಂತೆ ಜಪಮಾಡುತ್ತಿದ್ದನು. 


ಜಪಂತಂ ವಾಸುದೇವಂ ಚ ದೃಷ್ಟ್ವಾ ದೇವಃ ಪ್ರಜಾಪತಿಃ | 
ಸಪ್ರಚ್ಛ ಪರಮಪ್ರೀತಃ ೆಂಜಜಃ ಕಮಲಾಪತಿಂ ॥೨೨॥ 


ಈ ರೀತಿಯಾಗಿ ಶ್ಲೋಕಾರ್ಧವನ್ನು ಜಪಿಸುತ್ತಿರುವ ಲಕ್ಷ್ಮೀಪತಿಯಾದ 
ವಿಷ್ಣುವನ್ನು, ವಿಷ್ಣುವಿನ ನಾಭಿಕಮಲದಲ್ಲಿ ಹುಟ್ಟಿದ ಬ್ರಹ್ಮನು ನೋಡಿ ಬಹು 
ಸಂತೋಷಪಟ್ಟು ಪ್ರಶ್ನೆಮಾಡಿದನು. 


ಕಿಂ ತ್ವಂ ಜಪಸಿ ದೇವೇಶ ತ್ವತ್ತಃ ಕೋಪ್ಯಧಿಕೋತ್ತಿವೈ । 


ಯತ್ಸ್ನ್ಮ್ಮೃತ್ವಾ ಪುಂಡರೀಕಾಕ್ಷ ಪ್ರೀತೊಆಸಿ ಜಗದೀಶ್ವರ ॥೨೩॥ 


ಎಲ್ಫೆ ದೇವದೇವನೇ, ನೀನು ಏನನ್ನು ಜಪಮಾಡುತ್ತೀಯೆ? ನಿನಗಿಂತ 
ಅಧಿಕವಾದ ವಸ್ತು ಯಾವುದಾದರೂ ಉಂಟೀ? ಕಮಲಸದೃಶವಾದ ನೇತ್ರಗಳುಳ್ಳ 
ವನೂ ಜಗತ್ತಿಗೆಲ್ಲಾ ಅಧಿಸತಿಯೂ ಆದ ನೀನು ಯಾವ ಮಂತ್ರವನ್ನು ಸ್ಮರಣ 
ಮಾಡಿ ಅದರಿಂದ ಪ್ರೀತನಾಗುತ್ತೀಯೆ? 


೨೩೬ ಸ್ಕಂ. ೧. ಅ. ೧೬. ದೇವೀಭಾಗವತಮಹಾಪುರಾಣಂ 


| ॥ ಹರಿರುವಾಚ ॥ 
ಮಯಿ ತ್ವಯಿ ಚ ಯಾ ಶಕ್ತಿಃ ಕ್ರಿಯಾಕಾರಣಲಕ್ಷಣಾ । 
ವಿಚಾರಯ ಮಹಾಭಾಗ ಯಾ ಸಾ ಭಗವತೀ ಶಿನಾ ॥೨೪॥ 


ವಿಷ್ಣುವು. ಹೇಳಿದನು--ಎಲೈ ಮಹಾಪುರುಷನೇ, ನನ್ನಲ್ಲಿಯೂ ನಿನ್ನ 
ಲ್ಲಿಯೂ, ಕಾರ್ಯಗಳೂ ಕಾರಣಗಳೂ ಇವೇ . ಸ್ವರೂಪವಾಗಿವುಳ್ಳ ಯಾವ ಶಕ್ತಿ 
ಯುಂಟೋ ಅದರ ಸ್ವಭಾವವನ್ನು ವಿಮರ್ಕಿಸು. ಆ ಶಕ್ತಿಯೇ ಮಂಗಳಕರಳಾದ 
ಮಹಾಭಗವತೀದೇವಿಯೆಂದು ತಿಳಿ. 


ಯಸ್ಯಾಃಧಾರೇ ಜಗತ್ಸರ್ವಂ ತಿಷ್ಕತ್ಯತ್ರ ಮಹಾರ್ಣವೇ । 
ಸಾಕಾರಾ ಯಾ ಮಹಾಶಕ್ತಿರಮೇಯಾ ಚ ಸನಾತನೀ ॥೨೫॥ 


ದೊಡ್ಡಸಾಗರದಂತೆ ಜಲಮಯವಾಗಿರುವ ಈ ಪ್ರದೇಶದಲ್ಲಿ ಅತ್ಯಗಾಧವಾದ 
ಯಾವ ಶಕ್ತಿಯ ಆಶ್ರಯದಿಂದ ಈ ಸಮಸ್ತ್ರಜಗತ್ತೂ ಸ್ಥಿರವಾಗಿ ಇದೆಯೋ ಆ 
ದೇವಿಯ ಸಾಕಾರರೂಪವು ಮಹಾಶಕ್ತಿಯುತವಾದುದು, ತಿಳಿಯಲಶಕ್ಯವಾದುದು 
ಮತ್ತು ಆದ್ಯಂತರಹಿತವಾದುದು. 


ಯಯಾ ವಿಸ್ಫಜ್ಯತೇ ವಿಶ್ವಂ ಜಗದೇತಚ್ಚರಾಚರಂ । 
ಸೈಷಾ.ಪ್ರಸನ್ನಾ ವರದಾ ನೃಣಾಂ ಭವತಿ ಮುಕ್ತಯೇ ॥೨೬॥ 


ಯಾವ ದೇವಿಯಿಂದ ಈ ಚರಾಚರಾತ್ಮಕವಾದ ಸಮಸ್ತ ಜಗತ್ತು ಸೃ 
ಲ್ಸಡುವುದೋ, ಭಕ್ತರ ಕೋರಿಕೆಗಳನ್ನು ಸಲ್ಲಿಸುವ ಆ ದೇವಿಯೇ ಪ್ರಸನ್ನ 
ಮನುಷ್ಯರಿಗೆ ಮುಕ್ತಿಯನ್ನು ಉಂಟುಮಾಡಲೂ ಸಹಾಯಕಳಾಗುತ್ತಾಳೆ. 


ಸಾವಿದ್ಯಾ ಪರಮಾ ಮುಕ್ತೇರ್ಹೇತುಭೂತಾ ಸನಾತನೀ । 
ಸಂಸಾರಬಂಧಹೇತುಶ್ಚ ಸೈನ ಸರ್ವೇಶ್ವರೇಶ್ವರೀ ॥೨೭॥ 


ಅನಾದಿಕಾಲದಿಂದಲೂ ಗುರುಶಿಷ್ಯಸರಂಪರೆಯಿಂದ ಬಂದಿರುವ, ಜ್ಞಾನ 


ಅಥವಾ ಚಿಚ್ಛಕ್ತಿ ಸ್ವರೂಪಳಾದ ಆ ದೇವಿಯು ಪ್ರಸನ್ನಳಾಗಿ ಉತ್ತಮಪುರುಷಾರ್ಥ 
ವಾದ ಮೋಕ್ಷಸುಖಕ್ಕೂ ಕಾರಣಳಾಗುವುದರಿಂದ ಪರಾವಿದ್ಯಾಸ್ವರೂಪಳಾಗಿದ್ದಾಳೆ. ಆ 
ದೇವಿಯು ಪ್ರಸನ್ನ ಳಾಗದೆ ಇದ್ದರೆ ಜನರ ಹುಟ್ಟು, ಮುಪ್ಪು, ಸಾವು ಮುಂತಾದ 


ಸಾಂಸಾರಿಕವಾದ ಬಂಧ ದುಃಖಕ್ಕೂ ಕಾರಣಳಾಗುತ್ತಾಳೆ. ಹೀಗೆ ಆ ದೇವಿಯು ಈ 


ಸ್ವಂ. ೧. ಆ. ೧೬. ಬ್ರಹ್ಮನಿಗೆ ವಿಷ್ಣುವಿನ ಉಪದೇಶ ೨೩೭ 


ಸಮಸ್ತ ಜಗತ್ತಿಗೂ ದೇವಾದಿಗಳಿಗೂ ಅವರ ನಾಯಕರೂ ಪ್ರಮುಖರೂ ಆದ ಇಂದ್ರ 
ಮೊದಲಾದವರಿಗೂ ಒಡೆಯಳಾಗಿರುತ್ತಾಳೆ. 


ಅಹಂ ತ್ವಮಖಿಲಂ ವಿಶ್ವಂ ತಸ್ಯಾಶ್ಚಿಚ್ಛಕ್ತಿಸಂಭವಂ | 
ವಿದ್ಧಿ ಬ್ರಹ್ಮನ್‌ ನ ಸಂದೇಹಃ ಕರ್ತವ್ಯಃ ಸರ್ವದಾನಘ ॥೨೮॥ 


ನಾನು, ನೀನು ಈ ಸಮಸ್ತ್ರಜಗತ್ತು ಸಹ ಆ ಜೀವಿಯ ಚಿಚ್ಛಕ್ತಿಯಿಂದ 
ಎಂದರೆ, ಜೈತನ್ಯಶಕ್ತಿಯ ಪ್ರಭಾವದಿಂದ ಉಂಟಾಗಿರುತ್ತದೆ. ದೋಷರಹಿತನಾದ 
ಓ ಬ್ರಹ್ಮನೇ, ನೀನು ಈ ವಿಷಯವನ್ನು ಸರ್ವಕಾಲದಲ್ಲಿಯೂ ಸತ್ಯವೆಂದು ತಿಳಿ. 
ಸಂಶಯಪಡಜೇಡ. 


ಶ್ಲೋಕಾರ್ಥೇನ ತಯಾ ಪ್ರೋಕ್ತಂ ತದ್ವೈ ಭಾಗವತಂ ಕಿಲ | 
ವಿಸ್ತರೋ ಭವಿತಾ ತಸ್ಯ ದ್ವಾಪರಾದೌ ಯುಗೇ ತಥಾ ೨೯॥ 


'ಈ ಭಾಗವತಗ್ರಂಥಸಾರವು ಅರ್ಧಶ್ಲೋಕರೂಪದಲ್ಲಿ ಸಂಗ್ರಹವಾಗಿ ಆ ದೇವಿ 
ಯಿಂದಲೇ ಹೇಳಲ್ಪಟ್ಟಿತು. ಅದಕ್ಕೇ ದ್ವಾಪರಯುಗದ ಪ್ರಾರಂಭಕಾಲದಲ್ಲಿ ವ್ಯಾಸ 
ಖುಷಿಯಿಂದ ಹಾಗೆಯೇ ವಿಸ್ತಾರವಾಗಿ ಪ್ರಚಾರವಾಗುವುದು. 


|| ವ್ಯಾಸ ಉವಾಚ ॥ 


ಬ್ರಹ್ಮಣಾ ಸಂಗೃಹೀತಂ ಚ ವಿಷ್ಣೋಸ್ತು ನಾಭಿಪಂಕಜೇ | 
ನಾರದಾಯ ಚ ಶೇನೋಕ್ತಂ ಪುತ್ರಾಯಾಮಿತಬುದ್ಧಯೇ 1೩೦॥ 


ವ್ಯಾಸನು ಹೇಳಿದನು--ಈ ಭಾಗವತವು ವಿಷ್ಣುವಿನ ನಾಭಿಕಮಲದಲ್ಲಿದ್ದ 
ಬ್ರಹ್ಮನಿಂದ ಸಂಗ್ರಹಿಸಲ್ಪಟ್ಟು ತನ್ನ ಪುತ್ರನಾದ ಮಹಾಬುದ್ಧಿಶಾಲಿಯಾದ ನಾರದ 
ಖುಷಿಗೆ ಉಪದೇಶಿಸಲ್ಪಟ್ಟತು. 

ನಾರದೇನ ತಥಾ ಮಹ್ಯಂ ದತ್ತಂ ಹಿ ಮುನಿನಾ ಪುರಾ । 

ಮಯಾ ಕೃತಮಿದಂ ಪೂರ್ಣಂ ದ್ವಾದಶಸ್ಥಂಥವಿಸ್ತರಂ Haan 


ಹೀಗೆ ಬ್ರಹ್ಮನಿಂದ ನಾರದಖಷಿಗೂ, ಅವನಿಂದ ನನಗೂ ಪೂರ್ವದಲ್ಲಿ 
ಉಪದೇಶಿಸಲ್ಪಟ್ಟಿತು. ಇದನ್ನೇ ನಾನು ಹನ್ನೆರಡು ಸೃಂಧಗಳಲ್ಲಿ ವಿಸ್ತರಿಸಿ ಪೂರ್ಣ 
ವನ್ನಾಗಿ ಮಾಡಿದೆನು. 


ತಿಕ್ಕಲ ಸ್ಕಂ ೧. ಅ. ೧೬. ದೇಪೀಭಾಗವತಮಹಾಪುರಾಣಲಿ 


ತತ್ಪತಸ್ವ ಮಹಾಭಾಗ ಪುರಾಣಂ ಬ್ರಹ್ಮಸಂಮಿತಂ | 
ಪಂಚಲಕ್ಷಣಯುಕ್ತೆಂ ಚ ದೇವ್ಯಾಶ್ಚರಿತಮುತ್ತಮಂ ॥೩೨॥ 


ಎಲ್ಫೈ ಪುರುಷಶ್ರೇಷ್ಠನೇ, ಈ ರೀತಿಯಲ್ಲಿ ಅವಿಚ್ಛಿನ್ನವಾಗಿ ಪರಂಪರಾಪ್ರಾಪ್ತ 
ವಾದ, ವೇದದಂತೆ ಪ್ರಮಾಣಭೂತವಾದ, ಪುರಾಣಗಳಿಗೆ ಇರಬೇಕಾದ ಸರ್ಗಾದಿ 
ಐದು ಲಕ್ಷಣಗಳಿಂದ ಕೂಡಿರುವ, ಉತ್ತಮವಾದ. ದೇವಿಯ ಚರಿತ್ರಿಯನ್ನೊಳಗೊಂ 


ಡಿರುವ ಈ ಪುರಾಣವನ್ನು ಪಠನಮಾಡು. 


ತತ್ತ್ವಜ್ಞ್ಞಾನರಸೋಪೇತಂ ಸರ್ವೇಷಾಮುತ್ತಮೋತ್ತಮಂ । 
ಧರ್ಮಶಾಸ್ತ್ರಸಮಂ ಪುಣ್ಯಂ ವೇದಾರ್ಥೇನೋಪಬೃಂಹಿತಂ Naa 


ಈ ಪುರಾಣವು ತತ್ತ್ಯಜ್ಞಾನದಿಂದ ಉಂಟಾಗುವ ಮೋಕ್ಷ ಮುಂತಾದ 
ಆನಂದರಸಾನುಭವದ ನಿರೂಪಣೆಗಳಿಂದ ಕೂಡಿರುವುದು. ಎಲ್ಲ ಬಗೆಯ ಪುರಾಣ 
ಶಾಸ್ತ್ರ ಮುಂತಾದ ಮೇಲ್ತರದ ಗ್ರಂಥಗಳಲ್ಲೂ ಶ್ರೇಷ್ಠವಾದುದು. ಪುಣ್ಯಕರವಾದ 
ವರ್ಣಾಶ್ರಮಧರ್ಮಗಳನ್ನು ತಿಳಿಸುವ ಶಾಸ್ತ್ರಕ್ಕೆ ಸಮನಾದುದು. ಮತ್ತು ವೇದಾರ್ಥದ 
ಸಮರ್ಥನೆಗಳಿಂದ ಕೂಡಿರುವುದು. 


ವೃತ್ಪಾಸುರವಧೋಪೇತಂ ನಾನಾಖ್ಯಾನಕಥಾಯಿಕಂ । 
ಬ್ರಹ್ಮನಿದ್ಯಾನಿದಾನಂ ತು ಸಂಸಾರಾರ್ಣವತಾರಕಂ nai 


ಈ ಪುರಾಣದಲ್ಲಿ ವೃತ್ರಾಸುರನ ಸಂಹಾರರೂಪವಾದ ಕಥೆಯೂ, ಇನ್ನೂ 
ಅನೇಕ ಕಥೋಪಾಖ್ಯಾನಗಳೂ ಉಕ್ತವಾಗಿವೆ. ಮತ್ತು ಇದು ಸಂಸಾರವೆಂಬ ಮಹಾ 
ಸಾಗರವನ್ನು ದಾಟಿ ಮುಕ್ತಿಯನ್ನು ಪಡೆಯುವುದಕ್ಕೆ ಅನುಕೂಲವಾದ ಬ್ರಹ್ಮವಿದ್ಯೆ 
ಯನ್ನು ತಿಳಿಯಿಸುವ ಸಾಧನವಾಗಿರುತ್ತದೆ. 


ಗೃಹಾಣ ತ್ವಂ ಮಹಾಭಾಗ ಯೋಗ್ಯೋಸಸಿ ಮತಿಮತ್ತರಃ । 
ಪುಣ್ಯಂ ಭಾಗವತಂ ನಾಮ ಪುರಾಣಂ ಪುರುಷರ್ಷಭ ॥೩೫॥ 


ಎಲ್ಫೆ ಪುಣ್ಯಶಾಲಿಯಾದ ಪುರುಷಶ್ರೇಷ್ಠನೇ, ನೀನು ಬುದ್ಧಿ ವಂತರಲ್ಲೆ ಲ್ಲಾ 
ಹೆಚ್ಚಾದ ಬುದ್ಧಿಯುಳ್ಳವನಾದುದರಿಂದ ಈ ಭಾಗವತವೆಂಬ ಹೆಸರುಳ್ಳ ಶುಭಪ್ರದ 
ವಾದ ಪುರಾಣವನ್ನು ಗ್ರಹಿಸಲು ನೀನೇ ಯೋಗ್ಯನು. ಆದುದರಿಂದ ನೀನು ಇದನ್ನು 
ಸ್ಟೀಕರಿಸು ಎಂದರೆ ಉಪದೇಶವನ್ನು ಹೊಂದು, ಕ 


ಸ್ವಂ. ೧. ಆ. ೧೬. ಸೂತನಿಗೆ ವ್ಯಾಸನ ಉಪದೇಶ ತಿ 


ಅಷ್ಟಾದಶಸಹಸ್ರಾಣಾಂ ಶ್ಲೋಕಾನಾಂ ಕುರು ಸಂಗ್ರಹಂ । 
ಅಜ್ಞಾನನಾಶನಂ ದಿವ್ಯಂ ಜ್ಞಾನಭಾಸ್ಕರಬೋಧಕಂ ॥೩೬॥ 


ಈ ಪುರಾಣವು ಹದಿನೆಂಟು ಸಾವಿರ ಶ್ಲೋಕಗಳಿಂದ ಕೂಡಿ ಸಂಗ್ರಹವಾಗಿ 
ರುವ್ಕ ಅಜ್ಞಾನವನ್ನು ಹೋಗಲಾಡಿಸುವ, ಮನಸ್ಸಿನಲ್ಲಿ ಜ್ಞಾನವೆಂಬ ಸೂರ್ಯನು 
ಉದಯಿಸುವಂತೆ ತಿಳಿವಳಿಕೆಯನ್ನುಂಟುಮಾಡುವ ಇಂಥ ದಿವ್ಯವಾದ ಪುರಾಣವನ್ನು 
ಸ್ವೀಕಾರಮಾಡು. 


ಸುಖದಂ ಶಾಂತಿದಂ ಧನ್ಯಂ ದೀರ್ಫಾಯುಷ್ಯಕರಂ ಶಿವಂ । 
ಶೃಣ್ವತಾಂ ಪಠತಾಂ ಚೇದಂ ಪುತ್ರಸೌತ್ರನಿವರ್ಧನಂ ೩೭! 


ಈ ಪುರಾಣವನ್ನು ಶ್ರವಣಮಾಡುವವರಿಗ್ಳೂ ಪಠನಮಾಡುವವರಿಗೂ ಇದು 
ಸುಖವನ್ನು ಉಂಟುಮಾಡುತ್ತದೆ. ಮನಶ್ಶಾಂತಿಯನ್ನು ಕೊಡುತ್ತದೆ. ಇದನ್ನು 
ಕೇಳುವುದರಿಂದ ಮನುಷ್ಯನು ಕೃತಕೃತ್ಯನಾಗುತ್ತಾನೆ. ಮತ್ತು ದೀರ್ಫಾಯುಸ್ಪನ್ನು 
ಪಡೆಯುತ್ತಾನೆ. ಪುತ್ರಪೌತ್ರಾದಿಸಂತಾನದ ಅಭಿವೃದ್ಧಿಯುಂಟಾಗುತ್ತದೆ. 


ಶಿಷ್ಕೋಯಂ ಮಮ ಧರ್ಮಾತ್ಮಾ ಲೋಮಹರ್ಷಣಸಂಭವಃ । 
ಪಠಿಷ್ಯತಿ ತ್ವಯಾ ಸಾರ್ಧಂ ಪುರಾಣೀಂ ಸಂಹಿತಾಂ ಶುಭಾಂ ॥೩೮॥ 


ಲೋಮಹರ್ಷಣನೆಂಬ ಖಹಿಯ ಪುತ್ರನಾದ, ಧರ್ಮಬುದ್ಧಿಯುಳ್ಳ ಈ 
ಸೂತನು ನನಗೆ ಶಿಷ್ಯನು. ಇವನು ನಿನ್ನ್ನ ಜೊತೆಯಲ್ಲಿ ಈ ಮಂಗಳಕರವಾದ 
ಪುರಾಣರೂಪವಾದ ಸಂಹಿತೆಯನ್ನು ಪಠನಮಾಡುತ್ತಾಕೆ. 


॥ ಸೂತ ಉವಾಚ ॥ 
ಇತ್ಯುಕ್ತಂ ತೇನ ಪುತ್ರಾಯ ಮಹ್ಯಂ ಚ ಕಥಿತಂ ಕಿಲ । 


ಮಯಾ ಗೃಹೀತಂ ತತ್ಸರ್ವಂ ಪುರಾಣಂ ಚಾತಿವಿಸ್ತರಂ. 1೩೯॥ 


ಸೂತನು ಹೇಳಿದನು--ಈ ಪ್ರಕಾರವಾಗಿ ವ್ಯಾಸಯಸಿಯು ಹೇಳಿ ಆ 
ಭಾಗವತವನ್ನು ತನ್ನ ಪುತ್ರನಾದ ಶುಕಮುನಿಗೂ ನನಗೂ ಸಹ ಚೋಧಿಸಿದನು. 
ತಕ್ಕಷ್ಟು ವಿಸ್ತಾರವಾಗಿ ರಚಿಸಿರುವ ಆ ಪುರಾಣನೆಲ್ಲವನ್ನೂ ನಾನೂ ಗ್ರಹಿಸಿದೆನು. 


೨೪೦ ಸ್ಕಂ. ೧. ಅ. ೧೬. ದೇವೀಭಾಗವತಮಹಾಪುರಾಣರ 


ಮಾನವರ ಎಲ್ಲ ಬಗೆಯ ಕ್ಲೇಶಗಳ ನಿವಾರಣೆಗಾಗಿ ಈ ದೇವೀಭಾಗವತವನ್ನು 
ರಚಿಸಲಾಗಿದೆ ಎಂದು ಹೇಳಿದೆ. ಅದನ್ನು ಓದಿದರೂ ಮನಶ್ಶಾಂತಿಯು ದೊರೆಯ - 
ಲಿಲ್ಲವೆಂದರೆ ಅದರ ರಚನೆಯು ವ್ಯರ್ಥವೆಂದಾಗುತ್ತದೆ. ಅಲ್ಲದ ಶುಕನು ತುಂಬ 
ವೈರಾಗ್ಯಶಾಲಿಯು. ಆದುದರಿಂದಲೇ ಗೃಹಸ್ಥಾಶ್ರಮ ಸ್ವೀಕಾರವನ್ನು ಬೇಡವೆಂದು 
ಹೇಳಿ ಸನ್ಯಾಸಾಶ್ರಮ ಸ್ವೀಕಾರವನ್ನು ಆಶಿಸಿದನು. ಅಂಥವನ ಮನಶ್ಶಾಂತಿಗಾಗಿ ಈ 
ಪುರಾಣವನ್ನು ರಚಿಸಲಾಗಿದೆ ಎಂದು ಹೇಳಿದೆ. 


ಶುಕೋಂಧೀತ್ಯ ಪುರಾಣಂ ತು ಸ್ಥಿತೋ ವ್ಯಾಸಾಶ್ರಮೇ ಶುಭೇ । 
ನ ಲೇಭೇ ಶರ್ಮಕರ್ಮಾತ್ಮ್ಮಾ ಬ್ರಹ್ಮಾತ್ಮಜ ಇವಾಪರಃ ॥೪೦॥ 


ಆ ಶುಕನೂ ಈ ರೀತಿಯಲ್ಲಿ ಈ ಮಹಾಪುರಾಣವನ್ನು ಅಧ್ಯಯನಮಾಡಿ 
ವ್ಯಾಸಯಷಿಯ ಪುಣ್ಯಾಶ್ರಮದಲ್ಲಿಯೇ ಇರುತ್ತಿದ್ದನು. ಈ ಶುಕನು ಬ್ರಹ್ಮನ 
ಮತ್ತೊಬ್ಬ ಮಗನೋ ಎಂಬಂತೆ ಮಹಾಜ್ಞಾನಿಯಾದವನು. ಇಂತಹವನೂ ಕರ್ಮಾತ್ಮ 
ನಾಗಿ ಈ ಪುರಾಣದಿಂದ ಶಾಂತಿಯನ್ನು ಪಡೆಯಲಿಲ್ಲ ಎಂದರೆ, ವಿರಕ್ತಿಮಾರ್ಗವನ್ನು 
ಬಿಟ್ಟು ಗೃಹಸ್ಥಾಶ್ರಮ ಸ್ವೀಕಾರಮಾಡಿ ಕರ್ಮಮಾರ್ಗಪ್ರವೃತ್ತನಾಗಿರಬೇಕೆಂಬ 
ವಿಷಯದಲ್ಲಿ ತೃಪ್ತಿಸಮಾಧಾನಗಳ ಮೂಲಕ ಸಂತೋಷವನ್ನು ಹೊಂದಲಿಲ್ಲ. 

ಈ ಶ್ಲೋಕದಲ್ಲಿ ಕರ್ಮಾತ್ಮಾ ಎಂದರೆ ಕರ್ಮಾಚರಣೆಯಲ್ಲಿ ಆಸಕ್ತಿಯುಳ್ಳ 
ವನೆಂದು ಅರ್ಥವಲ್ಲವು. ಏಕೆಂದರೆ, ಶುಕನು ಗೃಹಸ್ಥಾಶ್ರಮಿಗಳ ಸಹವಾಸದಲ್ಲಿದ್ದಾನೆ. 
ಸನ್ಯಾಸಾಶ್ರಮವನ್ನು ಕ್ರಮವಾಗಿ ಸ್ವೀಕರಿಸಿ ಕರ್ಮವನ್ನು ತ್ಯಾಗಮಾಡಿರಲಿಲ್ಲವು. 


ಏಕಾಂತವಾಸೀ ವಿಕೆಲಃ ಸ ಶೊನ್ಯ ಇವ ಲಕ್ಷ್ಯತೇ | 
ನಾತ್ಯಂತಭೋಜನಾಸಕ್ರೋ ನೋಪವಾಸರತಸ್ತಥಾ 1೪೧॥ 


ಆದುದರಿಂದಲೇ, ಏಕಾಂತದಲ್ಲಿ ವಿವಿಕ್ತನಾಗಿರಲು ಅಪೇಕ್ಷೆಯುಳ್ಳವನಾಗಿದ್ದ 
ಆ ಶುಕನು, ಯಾವುದೊಂದು ವ್ಯವಹಾರವನ್ನೂ ಗಮನಿಸದೆ ಯಾವುದೋ ಒಂದು 
ಲೋಪವಿದ್ದವನಂತೆಯೂ, ಯಾವುದೊಂದು ವ್ಯವಹಾರವೂ ಇಲ್ಲದಿದ್ದವನಂತೆಯೂ 
ಕಾಣಬರುತ್ತಿದ್ದನು. ಹೀಗೆ ಅವನು ಊಟದಲ್ಲಿ ಇಂದ್ರಿಯಗಳ ಮೂಲಕ ವಿಷಯ 
ಗಳನ್ನು ಅನುಭವಿಸುವುದರಲ್ಲಿ, ಹೆಚ್ಚಾದ ಆದರವುಳ್ಳವನಾಗಿರಲಿಲ್ಲವು. ಮತ್ತು 
ಉಪವಾಸದಲ್ಲೂ ಕರ್ಮಗಳನ್ನೂ ಭೋಗಗಳನ್ನೂ ಬೇಡವೆಂದು ನಿಷೇಧಿಸುವುದರಲ್ಲೂ 
ಆಸಕ್ತಿ ಇಲ್ಲದವನಾಗಿಯೂ ಇರುತ್ತಿದ್ದನು. ಗೃಹಸ್ಥರ ಧರ್ಮಗಳನ್ನೂ ಕರ್ಮಗಳನ್ನೂ 


ಸ್ವಂ. ೧. ಅ. ೧೬. ಕರ್ಮವನ್ನು ಬಿಡಲು ಕ್ರಮವುಂಟು ೨೪೩ 


ಶಾಸ್ತ್ರದಲ್ಲಿ ಹೇಳಿರುವ ಕ್ರಮವನ್ನ ನುಸರಿಸಿಯೇ ಬಿಡಬೇಕು. ಕ್ರಮವಾಗಿ ಸನ್ಯಾಸಾ 
ಶ್ರಮದ ಧರ್ಮಗಳನ್ನು ಆಚರಿಸಬೇಕು. ಇದಕ್ಕೆ ತಂದೆಯ ಉಪದೇಶವು ಅನುಕೂಲ 
ವಾಗಿರಲಿಲ್ಲವು. ಆದುದರಿಂದ, ಕ 


ಚಿಂತಾನಿಷ್ಟಂ ಶುಕಂ ದೃಷ್ಟ್ವಾ ವ್ಯಾಸಃ ಪ್ರಾಹ ಸುತಂ ಪ್ರತಿ । 
ಕಂ ಪುತ್ರ ಚಿಂತ್ಯತೇ ನಿತ್ಯಂ ಕಸ್ಮಾದ್ವ್ಯಗ್ರೋಂಸಿ ಮಾನದ 0೪೨॥ 


ಚಿಂತಾಕುಲನಾದ ತನ್ನ ಮಗನಾದ ಶುಕನನ್ನು ವ್ಯಾಸನು ನೋಡಿ, ಧರ್ಮಾ 
ಚರಣೆಯಿಂದ ಕುಲದ ಗೌರವವನ್ನು ಕಾಪಾಡಬಲ್ಲವನಾದ ಎಲೈ ಮಗನೇ, ಯಾವಾ 
ಗಲೂ ನೀನು ಏನನ್ನು ಯೋಚಿಸುತ್ತಿರುವೆ? ಏನು ಕಾರಣ ನೀನು ಮನೋವ್ಯಥೆ 
ಯುಳ್ಳವನಾಗಿದ್ದೀಯೆ ? 


ಆಸ್ಸೇ ಧ್ಯಾನಸರೋ ನಿತ್ಯಮೃಣಗ್ರಸ್ತ ಇವಾಧನಃ । 
ಕಾ ಚಿಂತಾ ವರ್ತತೇ ಪುತ್ರ ಮಯಿ ತಾಶೇ ತು ತಿಷ್ಕತಿ ॥೪೩॥ 


ಮಾನವಂತನಾದ ದರಿದ್ರನು ಸಾಲಗಾರರ ಬಾಧೆಯಿಂದ ಕ್ಲೇಶಪಡುತ್ತಿರುವವ 
ನಂತೆಯೂ, ಏನೋ ಒಂದು ದೊಡ್ಡ ವಿಷಯವನ್ನು ಚಿಂತಿಸುತ್ತಿರುವವನಂತೆಯ್ಕೂ 
ನೀನು ಯಾವಾಗಲೂ ಅನ್ಯಮನಸ್ಯನಾಗಿರುವಂತೆ ಕಾಣುತ್ತೀಯೆ. ತಂದೆಯಾದ 
ಮತ್ತು ನಿನ್ನ ಯೋಗಕ್ಷೇಮಗಳ ವಿಷಯದಲ್ಲಿ ತಕ್ಕ ಏರ್ಪಾಡನ್ನು ಮಾಡಬಲ್ಲ 
ನಾನು ಜೀವಿಸಿರುವಲ್ಲಿ ಎಲ್ಫೆ ಮಗನೇ, ನಿನಗೇನು ಚಿಂತೆಯಿದೆ ? 


ಸುಖಂ ಭುಂತ್ಹ ಯಥಾಕಾಮಂ ಮುಂಚ ಶೋಕಂ ಮನೋಗತಂ । 
ಜ್ಞಾನಂ ಚಿಂತಯ ಶಾಸ್ತ್ರೋಕ್ತಂ ವಿಜ್ಞಾನೇ ಚ ಮತಿಂ ಕುರು ॥೪೪॥ 


ಎಲೈ ಪುತ್ರನೇ, ನಿನ್ನ ಮನಸ್ಸಿಗೆ ಬಂದಹಾಗೆ ಸುಖವಾಗಿ ಭೋಜನಮಾಡ್ಕು 
ವಿಷಯಸುಖಗಳನ್ನು ಅನುಭವಿಸು. ನಿನ್ನ ಮನಸ್ಸಿನಲ್ಲಿ ದುಃಖಕರವಾದ ವ್ಯಾಕುಲತೆ 
ಯನ್ನು ತ್ಯಜಿಸು. ಭಾಗವತ ಮುಂತಾದ ಶಾಸ್ತ್ರಗಳಲ್ಲಿ ಉಕ್ತವಾದ ಧರ್ಮಕರ್ಮಗಳ 
ಜ್ಞಾನವಿಷಯವನ್ನು ಮನನಮಾಡು. ಮತ್ತು ಈ ರೀತಿಯಲ್ಲಿ ಶಾಸ್ತ್ರ ಮತ್ತು ಉಪ 
ದೇಶಗಳಿಂದ ಬಂದ ಜ್ಞಾನವನ್ನು ಅನುಭವಕ್ಕೆ ತಂದುಕೊಳ್ಳುವಂತೆ ಮಾಡುವ 
ವಿಚಾರಗಳಲ್ಲಿಯೂ. ಮನಸ್ಪನ್ಸಿಡು. 

೩6 


೨೪.೨ ಸ್ವಂ. ೧. ಅ. ೧೬. ದೇವೀಭಾಗವತಮಹಾಪುರಾಣಿಂ 


ನ ಚೇನ್ಮನಸಿ ತೇ ಶಾಂತಿರ್ವಚಸಾ ಮಮ ಸುವ್ರತ । 
ಗಚ್ಛ ತ್ವಂ ಮಿಥಿಲಾಂ ಪುತ್ರ ಪಾಲಿತಾಂ ಜನಕೇನ ಹ NYE 


ಎಲ್ಲೆ ಸತ್ವರ್ಮನಿಷ್ಠನೇ, ನನ್ನ ಮಾತುಗಳಿಂದ ನಿನ್ನ ಮನಸ್ಸಿಗೆ ಶಾಂತಿಯು 
ಲಭಿಸದಿದ್ದಲ್ಲಿ ಜನಕರಾಜಥಿಂದ ರಕ್ಷಿಸಲ್ಪಡುತ್ತಿರುವ ಮಿಥಿಲಾ ಎಂಬ ನಗರಕ್ಕೆ 
ಪ್ರಯಾಣಮಾಡು. ಅಲ್ಲಿ ರಾಜರ್ಷಿಯೂ ಜೀವನ್ಮುಕ್ತನೂ ಆಗಿರುವ ಜನಕಮಹಾ 
ರಾಜನ ಉಪದೇಶಗಳನ್ನು ಕೇಳಿ ನಡೆವಳಿಯನ್ನೂ ನೋಡಿದರೆ, ನನ್ನ ಮಾತುಗಳು 
ನಿಜವೆಂಬುದು ನಿನಗೇ ಗೊತ್ತಾಗುತ್ತದೆ. 


ಸತೇ ಮೋಹಂ ಮಹಾಭಾಗೆ ನಾಶಯಿಷ್ಯತಿ ಭೂಪತಿಃ । 
ಜನಕೋನಾಮ ಧರ್ಮಾತ್ಮಾ ನಿದೇಹಃ ಸತ್ಯಸಾಗರಃ | ॥೪೬॥। 


ಎಲ್ಫೆ ಮಹಾಶಯನೇ, ಅಲ್ಲಿ ಧರ್ಮಾತ್ಮನೂ, ಸತ್ಯಸಂಧನೂೂವಿದೇಹದೇಶಕ್ಕೆ 
ಕ [| 
ದೊರೆಯ್ಕೂ ಆದ ಜನಕನೆಂಬ ರಾಜನು ನಿನ್ನ ಅಜ್ಞಾನಭ್ರಾಂತಿಯನ್ನು ಹೋಗ 
ಲಾಡಿಸುವನು. 


ತಂ ಗತ್ವಾ ನೃಪತಿಂ ಪುತ್ರ ಸಂಜೇಹಂ ಸ್ವಂ ನಿವರ್ತಯ । 
ವರ್ಣಾಶ್ರಮಾಣಾಂ ಧರ್ಮಾಂಸ್ಕ್ವಂ ಪೃಚ್ಛ ಪುತ್ರ ಯಥಾತಥಂ ॥ 


ಓ ಮಗನೇ, ಆ ರಾಜನ ಬಳಿಗೆ ಹೋಗಿ ನಿನ್ನ ಸಂಶಯವನ್ನು ನಿವಾರಣೆ 
ಮಾಡಿಕೋ. ಮತ್ತು ಚಾತುರ್ವರ್ಣ್ಯ್ಯದ ಮತ್ತು ನಾಲ್ಕು ಆಶ್ರಮಗಳ ವಿಧ್ಯುಕ್ತವಾದ 
ಧರ್ಮಗಳನ್ನು ಅವನಿಂದ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕೇಳುವವನಾಗು. 


ಜೀವನ್ಮುಕ್ತ ಸ ರಾಜರ್ಹಿರ್ಬ್ರಹ್ಮಜ್ಞಾನಮತಿಃ ಶುಚಿಃ । 
ತಥ್ಯನಕ್ತಾತಿಶಾಂತಶ್ಚ ಯೋಗೀ ಯೋಗೆಪ್ರಿಯಃ ಸದಾ ॥೪೮॥ 


ಆ - ದೊರೆಯು ರಾಜರ್ಷಿಯು ಎಂದರೆ ಎಲ್ಲ ಬಗೆಯ ಸುಖಸಾಧನಗಳು 
ಸ್ವಾಧೀನವಾಗಿದ್ದರೂ ವಿಷಯಲೋಲುಪನಾಗದ್ಕೆ ಧರ್ಮವ್ರತನಿಯಮಗಳನ್ನು 
ಪಾಲಿಸಿಕೊಂಡಿರುವವನು ; ಜೀವನ್ಮುಕ್ತನು ಎಂದರೆ ವೇದಾಂತಿಯಾದರೂ ವ್ಯವ 
ಹಾರವನ್ನು ಬಿಡದೆ ಸನ್ಯಾಸಿಯಾಗದ್ಕೆ ನಿಷ್ಕಾಮಕರ್ಮಾಚರಣೆಯಲ್ಲಿರುವವನು; 
ಬ್ರಹ್ಮಜ್ಞಾನಿಯು, ಆಚಾರವಂತನು, ಯಾವಾಗಲೂ ಸತ್ಯವನ್ನೇ ನುಡಿಯುವವನು, 
ಯಾವಾಗಲೂ ಶಾಂತವಾಗಿರುವ ಮನಸ್ಸುಳ್ಳವನು, ಸ್ವತಃ ಯೋಗಿಯ್ಕು ಯೋಗದಲ್ಲಿ 
ಯಾವಾಗಲೂ ಆಸಕ್ತಿಯುಳ್ಳವನೂ ಆಗಿದ್ದಾನೆ. i 


ಸ್ವಂ. ೧. ಆ. ೧೬. ಜೇವನ್ಮುಕ್ತಸ್ಥಿತಿಯು ಅಸಂಭವವು ತಿಳಕ್ಕಿ 


॥ ಸೂತ ಉವಾಚ ॥ 
ತಚ್ಛ್ರುತ್ವಾ ವಚನಂ ತಸ್ಯ ವ್ಯಾಸಸ್ಯಾಮಿತತೇಜಸಃ । 
ಪ್ರತ್ಕುವಾಚ ಮಹಾತೇಜಾಃ ಶುಕಶ್ಹಾರಣಿಸಂಭವಃ ॥ರ್ಳ॥ 


ಸೂತನು ಹೇಳಿದನು-- ಮಹಾತೇಜಸ್ಸುಳ್ಳ ಆ ವ್ಯಾಸಯಷಿಯ ಮಾತನ್ನು 
ಕೇಳಿ, ಅರಣಿಸಂಭೂತನಾದುದರಿಂದ ಪವಿತ್ರವಾದ ಜನ್ಮವುಳ್ಳ, ತೇಜಸ್ವಿಯಾದ 
ಶುಕನು ಪ್ರತ್ಯುತ್ತರವನ್ನು ಹೇಳಿದನು. 


ದಂಭೋಯಂ ಕಿಲ ಧರ್ಮಾತ್ಮನ್‌ ಭಾತಿ ಚಿತ್ತೇ ಮಮಾಧುನಾ । 
ಜೀವನ್ಮುಕ್ತೋ ನಿದೇಹಶ್ಚ ರಾಜ್ಯಂ ಶಾಸ್ತಿ ಮುದಾನ್ವಿತಃ ॥೫೦॥ 


ಎಲ್ಫೆ ಧರ್ಮಾತ್ಮನೇ, ಆ ಜನಕರಾಜನು ಜೀವನ್ಮುಕ್ತನಾದವನು ಎಂದರೆ 
ಕಾಮಕ್ರೋಧಾದಿರಹಿತನೂ, ವೈರಾಗ್ಯಯುಕ್ತನ್ಕೂ ದೇಹಾಭಿಮಾನವಿಲ್ಲದವನೂ 
ಆಗಿದ್ದು ಸಂತೋಷದಿಂದ ರಾಜ್ಯಭಾರಮಾಡುವುದೆಂದರೆ, ಇದು ಕೇವಲ ಡಂಭಾ 
ಚಾರವಾಗಿರಬೇಕೆಂದು ನನ್ನ ಮನಸ್ಸಿಗೆ ಈಗ ತೋರುತ್ತಿದೆ. 


ವಂಧ್ಯಾಪುತ್ರ ಇವಾಭಾತಿ ರಾಜಾಸೌ ಜನಕೆಃ ಪಿತಃ । 
ಕುರ್ವನ್‌ ರಾಜ್ಯಂ ನಿದೇಹಃ ಕ೦ ಸಂದೋಹೋಯಂ ಮಮಾದ್ಭುತಃ ॥ 


ಓ ತಂದೆಯೇ, ಈ ಜನಕನೆಂಬ ರಾಜನು ನಿಜವಾಗಿಯೂ ಜೀವನ್ಮುಕ್ತನಾಗಿ 
ರುವುದು, ಬಂಜೆಯ ಮಗನಂತೆ ವಾಸ್ತವನಾದುದಲ್ಲವೆಂದು ಕಾಣುತ್ತದೆ. ಏಕೆಂದರೆ 
ಇದು ಪರಸ್ಪರ ವಿರುದ್ಧಧರ್ಮದಿಂದ.ಕೂಡಿರುತ್ತದೆ. ದೇಹಾಭಿಮಾನವಿಲ್ಲದವನು ರಾಜ್ಯ 
ಭಾರವನ್ನು ನಿರ್ವಾಹಮಾಡುತ್ತಿರುವುದೆಂದರೆ ನನಗೆ ಇದು ಸ್ವಾಭಾವಿಕವಾಗಿಲ್ಲದೆ 
ಮಹಾ ಆಶ್ಚರ್ಯಕರವಾದ ಸಂಶಯವಾಗಿದೆ. 


ದ್ರಸ್ಟುನಿಚ್ಛಾಮ್ಯಹಂ ಭೂಪಂ ವಿದೇಹಂ ನೃಪಸತ್ತಮಂ । 
ಕಥಂ ತಿಷ್ಠತಿ ಸಂಸಾರೇ ಪದ್ಮಪತ್ರಮಿವಾಂಭಸಿ ॥೫೨॥ 


ನೀರಿನಲ್ಲಿದ್ದರೂ ತಾವರೆ ಎಲೆಯು ಜಲಸಂಪರ್ಕವಿಲ್ಲದಿರುವಂತ್ಕೆ, ಈ ದೊಡ್ಡ 
ಸಂಸಾರದಲ್ಲಿ ಇದ್ದರೂ ಅವನು ಹೇಗೆ ಜೀವನ್ಮುಕ್ತನಾಗಿರುತ್ತಾನೆ? ಆದುದರಿಂದ ಈ 
ವಿದೇಹದೇಶಕ್ಕೆ ದೊರೆಯಾದ, ರಾಜರಲ್ಲಿ ಉತ್ತಮನಾದ, ಜನಕನನ್ನು ನೋಡಲು 
ಅಪೇಕ್ರಿಸುತ್ತೀನೆ. 


೨೪೪ ಸ್ವಂ. ೧. ಅ. ೧೬. ದೇವೀಭಾಗವತಮಹಾಪುರಾಣಲಿ 


ಸಂದೇಹೋಯೆಂ ಮಹಾಂಸ್ತಾತ ವಿದೇಹೇ ಪರಿವರ್ತತೇ । 
ಮೋಕ್ಷಃ ಕಂ ವದತಾಂ ಶ್ರೇಷ್ಠ ಸೌಗತಾನಾಮಿವಾಪರಃ ॥೫೩॥ 


ಓ ತಂದಯ, ಈ ವಿದೇಹರಾಜನ ಜೀವನ್ಮುಕ್ತಿ ಸ್ಥಿತಿಯ ವಿಚಾರದಲ್ಲಿ 
ನನಗೆ ದೊಡ್ಡ ಸಂಶಯ ಉಂಟಾಗಿದೆ. ತತ್ತ್ವಗಳನ್ನು ವಿವರಿಸುವುದರಲ್ಲಿ ಗಟ್ಟಗನಾದ 
ತಂದೆಯೇ, ಬೌದ್ಧರಲ್ಲಿ ಕೆಲವರು ಹೇಳುವಂತೆ, ಎಂದರೆ ಇಲ್ಲಿ ಸುಖಪಟ್ಟಮೇಲೆ 
ದೇಹನಾಶವೇ ಮೋಕ್ಷವೇ? ಅಥವಾ ಬೇರೆ ವಿಧವಾದ ಮೋಕ್ಷವೇನಾದರೂ ಉಂಟೀ? 


ಕಥಂ ಭುಕ್ತಮಭುಕ್ತೆಂ ಸ್ಯಾದಕೈತಂ ಚ ಕೃತಂ ಕಥಂ । 
ವ್ಯವಹಾರಃ ಕಥಂ ತ್ಯಾಜ್ಯ ಇಂದ್ರಿಯಾಣಾಂ ಮಹಾಮತೇ 1॥೪॥ 


'ಮಹಾಬುದ್ಧಿ ಶಾಲಿಯಾದ ತಂದೆಯೇ, ಒಂದು ವಸ್ತುವನ್ನು ನಾವು ತಿಂದರೆ 
ಅಥವಾ ಅನುಭವಿಸಿದರೆ ಅದನ್ನು ತಿಂದ್ಕೂ ತಿನ್ನಲಿಲ್ಲವೆಂದು ಹೇಗೆ ಹೇಳಲಾದೀತು? 
ಅದರಂತೆಯೇ, ಮಾಡದಿರುವ ಕೆಲಸವನ್ನು ಮಾಡಿರುವಂತೆ ಹೇಗೆ ಭಾವಿಸಲಾದೀತು? 
ಇದು ಪರಸ್ಪರ ವಿರುದ್ಧ ಧರ್ಮವು. ಇದು ಒಂದೇ ಕಾಲದಲ್ಲಿ ಒಂದೇ ವಸ್ತುವಿನಲ್ಲಿ 
ಇರುವುದು ಸಮಂಜಸವಲ್ಲವು. ಮನುಷ್ಯನಿಗೆ ಚನ್ಸುರಾದಿ ಇಂದ್ರಿಯಗಳು ಇರುವಾಗ 
ಅವುಗಳಿಂದ ಉಂಟಾಗುವ ಭೇದವ್ಯವಹಾರವನ್ನು ಬಿಡಲು ಹೇಗೆ ಸಾಧ್ಯ? 


ಮಾತಾ ಪುತ್ರಸ್ತಥಾ ಭಾರ್ಯಾ ಭಗಿನೀ ಕುಲಬಾ ತಥಾ । 
ಭೇದಾಭೇದಃ ಕಥಂ ನ ಸ್ಯಾದ್ಯದ್ಯೇತನ್ಮುಕ್ತತಾ ಕಥಂ ॥೫೫॥ 


ತಾಯಿ, ಮಗ, ಹಾಗೆಯೇ ಹೆಂಡತಿ, ತಂಗಿ, ಹಾಗೆಯೇ ಸೂಳೆ ಎಂದು 
ಮುಂತಾದ ಭೇದವ್ಯವಹಾರವೂ ಒಂದೇ ವ್ಯಕ್ತಿಯಲ್ಲಿ ಅನೇಕ ದ್ರಷ್ಟೃಗಳ ದೃಷ್ಟಿ 
ಭೇದದಿಂದ ಅಭೇದಭಾವನೆಯೂ, ಹೇಗೆ ಉಂಟಾಗದೇ ಹೋದಾವು ? ಇವೆರಡೂ 
ಇರುವುದಾದರೆ, ಎಂದರೆ ಭೇದವ್ಯವಹಾರವೂ ಪಾರಮಾರ್ಥಿಕವಾಗಿ ಕಡೆಗೂ ಸತ್ಯ 
ವಾಗಿರುವುದಾದರೆ, ಮೋಕ್ಷವು ಎಂದರೆ, ಪಾರಮಾರ್ಥಿಕವಾದ ಅಭೇದಾನುಭವವು, 
ಪರತತ್ತ್ವವು ಮಾತ್ರ ಒಂದೇ ಆದುದರಿಂದ ಭೇದವ್ಯವಹಾರವೆಲ್ಲವೂ ಔಪಾಧಿಕವೂ 
ಮಾಯಿಕವೂ, ಅಸತ್ಯವೂ ಆಗಿರಬೇಕು ಎಂಬ ನಿಶ್ಚಯವು, ಹೇಗೆ ಸಂಭವಿಸೀತು? 
ಭೇದವ್ಯವಹಾರವೇ ಸಂಸಾರವು... ಸಂಸಾರವೂ ಮೋಕ್ಷವೂ ಪರಸ್ಪರ ವಿರುದ್ಧ 
ಸ್ಥಿತಿಗಳು. ಅವೆರಡೂ ಕತ್ತಲೆ ಜೆಳಕುಗಳಂತೆ ಒಬ್ಬರಿಗೇ ಒಂದೇ ಕಾಲದಲ್ಲಿರುವುದು 
ಅಸಂಭವವು ಎಂದು ತಾಶ್ಚರ್ಯವು. 


ಸ್ಕಂ. ೧. ಅ. ೧೬ ಜೀವನ್ಮುಕ್ತಿಗೆ ತೊಡಕುಗಳು ೨೪೫ 


ಇಲ್ಲಿ * ಭೇದಜೋಧಃ '' ಎಂದು ಪಾಠವು ಸೂಕ್ತವಾಗಿರುವಂತೆ ತೋರುತ್ತದೆ. 
ನಾನಾಬಗೆಯ ವಸ್ತುಗಳಲ್ಲೂ ವ್ಯಕ್ತಿಗಳೊಡನೆಯೂ ವ್ಯವಹರಿಸುತ್ತಿರುವವನಿಗೆ ಭೇದ 
ಜ್ಞಾನವು ಹೇಗೆ ಉಂಟಾಗದೆ ಇದ್ದೀತು? ಭೇದಜ್ಞಾನನಿರುವಾಗ ಎಂದರೆ ಅಭೇದ 
ಜ್ಞಾನವೂ, ಬ್ರಹ್ಯಾತ್ಮ್ರೈಕ್ಯಜ್ಞಾನವೂ, ಬ್ರಹ್ಮಸತ್ಯಂ ಜಗಸ್ಸಿಧ್ಯಾ ಎಂಬ ಜ್ಞಾನವೂ, 
ಇಲ್ಲದಿರುವಾಗ, ಮುಕ್ತಿಯು ಹೇಗೆ ಉಂಟಾದೀತು? ಎಂದು ಭಾವವು. ಈ 
ವಿವರಣೆಯು ಈ ಪ್ರಕರಣಕ್ಕೆ ಹೆಚ್ಚಾಗಿ ಹೊಂದಿಕೊಂಡಿರುತ್ತದೆ. 


ಕೆಟುಃ ಕ್ಪಾರಂ ತಥಾ ತೀಕ್ಷ್ಮಂ ಕಷಾಯಂ ಮಿಷ್ಟಮೇವ ಚೆ । 
ರಸನಾ ಯದಿ ಜಾನಾತಿ ಭುಂಕ್ತೇ ಭೋಗಾನನುತ್ತಮಾನ್‌ ॥೫೬॥ 


ಸಿಹಿ ಉಪ್ಪು, ಕಾರ, ಒಗರು, ಸಿಹಿ ಮೊದಲಾದ ಷಡ್ರಸಗಳ ರುಚಿಯನ್ನು 
ನಾಲಗೆಯು ತಿಳಿದಲ್ಲಿ, ಎಲ್ಲ ಬಗೆಯ ರಸಗಳಿಂದ ಕೂಡಿದ ಉತ್ತಮವಾದ ಭೋಜನ 
ವನ್ನುಮಾಡಲು ಶಕ್ತನಾಗುತ್ತಾನೆ. ಐಹಿಕಸುಖವು ಅರ್ಥಭೇದದಿಂದ ಕೂಡಿಯೇ ಇದೆ. 


ಶೀತೋಷ್ಣ ಸುಖದುಃಖಾದಿಪರಿಜ್ಞಾನಂ ಯದಾ ಭವೇತ್‌ । 
ಮುಕ್ತತಾ ಕೀದೃಶೀ ತಾತ ಸಂದೇಹೋ*ಯಂ ಮಮಾದ್ಭುತಃ ॥೫೭॥ 


ಶೀತೋಷ್ಣ, ಸುಖದುಃಖ ಮುಂತಾದ ದ್ವಂದ್ವಗಳ ಜ್ಞಾನವು ಇರುವವರಿ 
ವಿಗೂ ಮುಕ್ತಿಸ್ಥಿತಿಯು ಹೇಗೆತಾನೆ ಉಂಟಾದೀತು? ಎಂದರೆ, ಬಾಹ್ಯವಸ್ತುವಿನ 
ಜ್ಞಾನವೂ, ಅದರಿಂದ ಸುಖದುಃಖಗಳ ಅರಿವೂ ಇರುವವರೆಗೂ ಇಂದ್ರಿಯವೃತ್ತಿಗ 
ಳಿರಲೇಚೀಕು. ಇಂದ್ರಿ ಯವೃತ್ತಿಗಳಿರುವವರೆಗೂ ದೇಹಾಭಿಮಾನನಿರುವುದರಿಂದ 
ಮುಕ್ತಿಸ್ಥಿತಿಯು ಹೇಗೆ ಉಂಟಾದೀತು? ಈ ವಿಚಾರದಲ್ಲಿ ನನಗೆ ಸಂದೇಹವೂ ಆಶ್ಚ 
ರ್ಯವೂ ಉಂಟಾಗಿದೆ. 


ಶತ್ರುನಿತ್ರಸರಿಜ್ಞಾನಂ ವೈರ ಪ್ರೀತಿಕರಂ ಸದಾ । 
ವ್ಯವಹಾರೇ ಪರೇ ತಿಷ್ಕನ್‌ ಕಥಂ ನ ಕುರುತೇ ನೃಪಃ ॥೫೮॥ 


ಶತ್ರುವೆಂಬ ಪರಿಜ್ಞಾನದಲ್ಲಿ ವೈರವೂ, ಮಿತ್ರನೆಂದು ತಿಳಿದರೆ ಪ್ರೀತಿಯೂ 
ಉಂಟಾಗುವುದು ಸಹಜವು. ಲೋಕವ್ಯವಹಾರದಲ್ಲಿ ವರ್ತಿಸುತ್ತಿದ್ದರೂ ಆ ರಾಜನು 
ಹೇಗೆ ಅವುಗಳ ಸಂಪರ್ಕವಿಲ್ಲದಿರುವನು? 


೨೪೬ ಸ್ಕಂ. ೧. ಅ, ೧೬. ದೇವೀಭಾಗವತಮಹಾಪುರಾಣಂ 


ಚೌರಂ ವಾ ತಾಪಸಂ ನಾಪಿ ಸಮಾನಂ ಮನ್ಯತೇ ಥಂ । 
ಅಸಮಾ ಯದಿ ಬುದ್ಧಿಸ್ಟ್ಯಾನ್ಮುತ್ತೆತಾ ತರ್ಹಿ ಕೀದೃಶೀ ॥೫೯॥ 


ನೀಚವೃತ್ತಿಯಿಂದಿರುವ ಕಳ್ಳನನ್ನೂ, ಸಾಧುವಾದ ತಪಸ್ವಿಯನ್ನೂ; ರಾಜ್ಯ 
ಭಾರಮಾಡುವವನು ಹೇಗೆ ಸಮಭಾವನೆಯಿಂದ ಕಾಣಲಾದೀತು? ಸಮಬುದ್ಧಿ ಯಿ 
ಲ್ಲದೆ ಇವರುಗಳಿಗೆ ವ್ಯತ್ಯಾಸವನ್ನು ತಿಳಿದು ಅದರಂತೆ ಆಚರಿಸತಕ್ಕವನು, ಸಮಭಾವ 
ನೆಯಿಲ್ಲದ್ದರಿಂದ ಅವನು ಹೊಂದಿರುವ ಸ್ಥಿತಿಯು ಮುಕ್ತಿಸ್ಥಿತಿಯು ಹೇಗಾದೀತು? 
ಅದು ಮುಕ್ತಿಸ್ಸಿತಿಯೇ ಅಲ್ಲವೆಂದು ಅಭಿಪ್ರಾಯವು. ಭೇದಭಾವನೆಯೂ ವ್ಯವಹಾರವೂ 
ಇರುವವರೆಗೂ ಮುಕ್ತಿಸ್ಥಿತಿಯು ಉಂಟಾಗುವುದು ಅಸಾಧ್ಯವೆಂದು ಅಭಿಪ್ರಾಯವು. 


ದೃಷ್ಟಪೂರ್ವೋ ನ ಮೇ ಶಶ್ಚಿಜ್ನೇವನ್ಮುಕ್ತಶ್ಚ ಭೂಪತಿಃ । 
ಶಂಕೇಯಂ ಮಹತೀ ತಾತ ಗೃಹೇ ಮುಕ್ತಃ ಕಥಂ ನೃಪಃ ॥೬೦॥ 


ಓ ತಂದೆಯೇ, ಈ ವಿಧವಾದ ಜೀವನ್ಮುಕ್ತನೆಂದು ಹೇಳಲ್ಪಡುವ ರಾಜನನ್ನು 
ನಾನು ಇದುವರಿಗೆ ಎಲ್ಲಿಯೂ' ಕಾಣೆನು. ಗೃಹಸ್ಥಾಶ್ರಮದಲ್ಲಿದ್ದು ವ್ಯವಹರಿಸುತ್ತಿ 
ದ್ದರೂ ಈ ರಾಜನು ಹೇಗೆ ಮುಕ್ತನಾಗಿದ್ದಾನೆಂಬುದು ನನಗೆ ದೊಡ್ಡ ಸಂಶಯ 
ವುಂಟಾಗಿದೆ. 


ದಿದೃಕ್ಸಾ ಮಹತೀ ಜಾತಾ ಶ್ರುತ್ವಾ ತಂ ಭೂಪತಿಂ ತಥಾ । 
ಸಂದೇಹವಿನಿವೃತ್ತ್ಯರ್ಥಂ ಗಚ್ಛಾಮಿ ಮಿಥಿಲಾಂ ಪ್ರತಿ ॥೬೧॥ 
ಈ ವಿಧವಾದ ರಾಜನ ವಿಷಯವನ್ನು ಕೇಳಿ ಅವನನ್ನು ನೋಡಬೇಕೆಂದು 


ನನಗೆ ಕುತೂಹಲವು ಬಹಳವಾಗಿ ಉಂಟಾಗಿದೆ. ಆದುದರಿಂದ ನನ್ನ ಸಂಶಯಗಳನ್ನು 
ಸಂಹರಿಸಿಕೊಳ್ಳುವುದಕ್ಕೋಸ್ಕರ ಮಿಥಿಲಾನಗರವನ್ನು ಕುರಿತು ಹೊರಡುತ್ತೇನೆ. 


ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಥಮಸ್ಕಂಥೇ 
` ಸೋಡಶೋಃಧ್ಯಾಯಃ 
ಇಲ್ಲಿಗೆ ಶ್ರೀದೇವೀಭಾಗವತವೆಂಬ ಮಹಾಪುರಾಣದ ಪ್ರಥಮಸ್ಕಂಧದಲ್ಲಿ 
ಹದಿನಾರನೆಯ ಅಧ್ಯಾಯವು ಮುಗಿದುದು. 


॥ ಶ್ರೀರಸ್ತು ॥ 


॥ ಶ್ರೀಃ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 
ವ್‌ 
ಪ್ರಥಮಸ್ಯಂಧೇ 
| ಸಪ್ತದಶೋಧ್ಯಾಯಃ ॥ 
ಹದಿನೇಳನೆಯ ಅಧ್ಯಾಯವು 
॥ ಓಂ ॥ 


॥ ಸೂತ ಉವಾಚ ॥ 


’ ಅತ್ಯುತ್ತ್ವಾ ಪಿತರಂ ಪುತ್ರಃ ಪಾದಯೋಃ ಪತಿತಃ ಶುಕಃ । 


ಕಿ ಇವ 


ಬದ್ಧಾಂಜಲಿರುವಾಚೇದಂ ಗಂತುಕಾನೋ ಮಹಾಮನಾಃ Me 


ಸೂತನು ಹೇಳಿದನು --ಈ ರೀತಿಯಾಗಿ ಮಹಾಬುದ್ಧಿಯುಳ್ಳ ಪುತ್ರನಾದ 
ಶುಕಯಸಿಯು ತಂದೆಗೆ ಹೇಳಿ ಅವನ ಪಾದಗಳಿಗೆ ಮಣಿದು, ನಮಸ್ಕಾರಮಾಡಿ, 
ಮಿಥಿಲಾನಗರಕ್ಕೆ ಹೊರಡಲುದ್ಯುಕ್ತನಾಗಿ ಮುಕುಳಿತಹಸ್ತನಾಗಿ ಪುನಃ ಈ ರೀತಿ 
ಹೇಳಿದನು. 


ಆಪಸೃಚ್ಛೇ ತ್ವಾಂ ಮಹಾಭಾಗ ಗ್ರಾಹ್ಯಂ ತೇ ನಚನಂ ಮಯಾ । 
ನಿದೇಹಾನ್‌ ದ್ರಷ್ಟುಮಿಚ್ಛಾಮಿ ಪಾಲಿತಾನ್‌ ಜನಕೇನ ತು WSU 


ಎಲ್ಲೆ ಮಹಾಮಹಿಮನೇ, ನೀನು ಹೇಳಿದ ಮಾತನ್ನೆಲ್ಲಾ ನಾನು ಸಾವಧಾನ 
ವಾಗಿ ಗ್ರಹಣಮಾಡಿದೆನು. ಜನಕಮಹಾರಾಜನಿಂದ ಪರಿಸಾಲಿತವಾದ ವಿದೇಹ 
ರಾಜ್ಯವನ್ನು ನೋಡುವ ಇಚ್ಛೆಯುಳ್ಳವನಾಗಿದ್ದೇನೆ. ಆದುದರಿಂದ ನಿನ್ನ ಅನುಜ್ಞೆ 
ಯನ್ನು ಬೇಡುವೆನು. 


ವಿನಾ ದಂಡಂ ಕಥಂ ರಾಜ್ಯಂ ಕರೋತಿ ಜನಕಃ ಕಲ । 
ಧರ್ಮೇನ ವರ್ತತೇ ಲೋಕೋ ದಂಡಶ್ಚೇನ್ನ ಭವೇದ್ಯದಿ EU 


AY 


೨೪೮ ಸ್ಕಂ. ೧. ಅ. ೧೭. ದೇವೀಭಾಗವತಮಹಾಪುರಾಣಂ 


ಈ ಜನಕರಾಜನು ದುಷ್ಟನಿಗ್ರ ಹರೂಸವಾದ ಶಿಕ್ಷೆಯನ್ನು ವಿಧಿಸದೆ ರಾಜ್ಯಭಾರ 
ವನ್ನು ಹೇಗೆ ಮಾಡುವನು? ದುಷ್ಕೃತ್ಯಕ್ಕೆ ಶಿಕ್ಷೆಯ ಭಯವಿಲ್ಲದಿದ್ದರೆ ಲೋಕದಲ್ಲಿ 
ಜನರು ಅಧರ್ಮವನ್ನು ಬಿಟ್ಟು ಧರ್ಮದಲ್ಲಿ ವರ್ತಿಸುವವರಾಗಲಾರರು. 


ಧರ್ಮಸ್ಯ ಕಾರಣಂ ದಂಡೋ ಮನ್ವಾದಿಪ್ರಹಿತಃ ಸದಾ । 
ಸ ಕಥಂ ವರ್ತತೇ ತಾತ ಸಂಶ ಯೋಃಯಂ ಮಹಾನ್ಮಮ ॥೪॥ 


ಮನುವೇ ಮೊದಲಾದ ಧರ್ಮಶಾಸ್ತ್ರಕಾರರು, ಶಿಕ್ಷೆಯ ಭಯವೇ ಜನರನ್ನು 
ಯಾವಾಗಲೂ ಧರ್ಮಮಾರ್ಗದಲ್ಲಿರುವಂತೆ ಮಾಡಲು ಕಾರಣವಾದುದು ಎಂದು 
ಹೇಳಿದ್ದಾರೆ. ಆದುದರಿಂದ ದಂಡಪ್ರಯೋಗಮಾಡದೆ ಆ ಜನಕನು ಹೇಗೆ ರಾಜ್ಯ 
ಭಾರಮಾಡುವನು? ಇದು ನನಗೆ ಮಹತ್ತರವಾದ ಸಂಶಯವು. 


ಮಮ ಮಾತಾ ತ್ವಿಯಂ ವಂಧ್ಯಾ ತದ್ವದ್ಭಾತಿ ನಿಚೇಷ್ಟಿತಂ । 
ಪೃಚ್ಛಾಮಿ ತ್ವಾಂ ಮಹಾಭಾಗ ಗೆಚ್ಛಾಮಿ ಚ ಪರಂತಪ 1೫॥ 


ಎಲ್ಫೈ ಪುರುಷಶ್ರೇಷ್ಠನೇ, ನನ್ನ ತಾಯಿಯು ಬಂಜೆಯು, ಎಂದು ಹೇಳಿದರೆ, 
ಅಲ್ಲಿ ಬಂಜೆಯೆಂದರೆ ಮಕ್ಕಳಿಲ್ಲದವಳು ಎಂದರ್ಥವು. ನಾನು ಮಗನಾಗಿರುವಾಗ 
ತಾಯಿಯು ಬಂಜೆ ಹೇಗಾಗುವಳು? ಮಕ್ಕಳಿದ್ದು ತಾಯಿಯೆಂದಮೇಲೆ ಬಂಜೆ 
ಯೆನ್ನುವುದು ಅಸಂಬದ್ಧ ವಾಗುವುದು. ಅದರಂತೆಯೇ ದಂಡರಹಿತನಾಗಿ ರಾಜ್ಯಭಾರ 
ಮಾಡುವುದು ಅಸಂಭವವು. ಒಂದುವೇಳೆ ದಂಡಪ್ರಯೋಗಮಾಡಿದಲ್ಲಿ ರಾಗದ್ವೇಷ 
ಗಳಿಂದ ಕೂಡಿ ಶಮಾದಿಗುಣರಹಿತನಾಗುವುದರಿಂದ ಜೀವನ್ಮುಕ್ತತ್ವಕ್ಕೆ ಲೋಪಬರು 
ವುದು. ಆದುದರಿಂದ ಈ ವಿಚಾರವನ್ನು ಕೇಳಿ, ನೋಡಿ, ತಿಳಿದುಕೊಂಡು ಬರಲು 
ನಿನ್ನ ಅನುಮತಿಯನ್ನು ಕೇಳಿ ಪಡೆದು ನಾನು ಹೊರಡಲುದ್ಯುಕ್ತನಾಗಿರುತ್ತೀನೆ. 


॥ ಸೂತ ಉವಾಚ ॥ 


ತಂ ದೃಷ್ಟ್ವಾ ಗೆಂತುಕಾಮಂ ಚೆ ಶುಕಂ ಸತ್ಯವತೀಸುತಃ । 
ಆಲಿಂಗ್ಯೋವಾಚ ಪುತ್ರಂ ತಂ ಜ್ಞಾನಿನಂ ನಿಃಸ್ಸೃಹಂ ದೃಢಂ ॥೬॥ 


ಸೂತನು ಹೇಳಿದನು ಸತ್ಯವತಿಯ ಪುತ್ರನಾದ ವ್ಯಾಸಯಷಿಯು ತಿಳಿವಳಿಕೆ 
ಯುಳ್ಳವನೂ, ಆಶೆಗಳಿಗೆ ಅಧೀನನಾಗದಿರುವವನೂ ಆಗಿರುವ, ಹೊರಡಲುದ್ಯುಕ್ತ 


ಸ್ಕಂ. ೧. ಅ. ೧೭. ಶುಕನು ಮಿಥಿಲೆಗೆ ಹೊರಟುದು ೨೪೯ 


ನಾಗಿ ನಿಂತಿರುವ, ತನ್ನ ಪುತ್ರನಾದ ಶುಕನನ್ನು ಪ್ರೀತಿಯಿಂದ ಆಲಿಂಗನಮಾಡಿ 
ಕೊಂಡು ಈರೀತಿ ಹೇಳಿದನು. 
Il ವ್ಯಾಸ ಉವಾಚ ॥ 
ಸ್ವಸ್ತ ಸ್ತಿ ಶುಕ ದೀರ್ಫ್ಥಾಯುರ್ಭವ ಪುತ್ರ ನುಹಾಮತೇ । 
ಸತ್ಯಾಂ ವಾಚಂ ಪ್ರದತ್ವಾಮೇ ಗಚ್ಛ ತಾತ ಯಥಾಸುಖಂ 12 


ವ್ಯಾಸನು ಹೇಳಿದನು--ಎಲ್ಫ ಮಹಾಬುದ್ಧಿಶಾಲಿಯಾದ ಶುಕಕುಮಾರನೇ, 
ನಿನಗೆ ಮಂಗಳವಾಗಲಿ, ದೀರ್ಫಾಯುಷ್ಮಂತನಾಗು, ಎಲ್ಫೈ ನನ್ನ ಪ್ರಿಯಪುತ್ರನೇ 
ಪುನಃ ಬರುವೆನೆಂದು ನನಗೆ ಮಾತುಕೊಟ್ಟು ಸುಖವಾಗಿ ಹೋಗಿ ಬಾ. 


ಆಗೆಂತವ್ಯಂ ಪುನರ್ಗತ್ವಾ ಮಮಾಶ್ರಮುಮನುತ್ತಮಂ । 
ನ ಕುತ್ರಾಪಿ ಚ ಗಂತವ್ಯಂ ತ್ವಯಾ ಪುತ್ರ ಕಥಂಚನ ॥೮॥ 


ಪ್ರಿಯಕುಮಾರನೇ, ಮಿಥಿಲಾನಗರಕ್ಕಲ್ಲದೆ ಬೇರೆ ಎಲ್ಲಿಗೂ ಹೋಗಬೇಡ. 
ಪುನಃ ಶ್ರೇಷ್ಠವಾದ ನಮ್ಮಾಶ್ರಮಕ್ಕೇ ಹಿಂತಿರುಗಿ ಬರುವವನಾಗು. 


ಸುಖಂ ಜೀನಾಮಿ ಪುತ್ರಾಹಂ ದೃಷ್ಟ್ವಾ ತೇ ಮುಖಪಂಕಜಂ । 
ಅಪಶ್ಯನ್‌ ದುಃಖಮಾಸ್ಟ್ನೋಮಿ ಸ್ರಾಣಸ್ತ್ಯಮಸಿ ಮೇ ಸುತ ॥೯॥ 


ಬ್ರಯಪುತ್ರನೇ, ನಿನ್ನ ಮುಖಕಮಲವನ್ನು ನೋಡಿಕೊಂಡು ನಾನು ಸುಖ 
ವಾಗಿದ್ದೇನೆ. ನಿನ್ನನ್ನು ನೋಡದಿದ್ದರೆ ನನಗೆ ಬಹು ದುಃಖವಾಗುವುದು. ನೀನೇ 


ನನ್ನ್ನ ಪ್ರಾಜವು ಎಂದರೆ, ಪ್ರಾಣಕ್ಕಿಂತಲೂ ಪ್ರಿಯನಾಗಿರುನೆ. 
ದೃಷ್ಟ್ವಾ ತ್ವಂ ಜನಕಂ ಪುತ್ರ ಸಂದೇಹಂ ನಿನಿನರ್ತ ಚ । 


ಅತ್ರಾಗತ್ಯ ಸುಖಂ ತಿಷ್ಠ ನೇದಾಧ್ಯಯನತತ್ಸರಃ ॥೧೦॥ 
ಎಲೈ ಕುಮಾರನೇ, ನೀನು ಜನಕಮಹೀಪತಿಯನ್ನು ನೋಡಿ ಅವನಿಂದ 
ನಿನ್ನ ಸಂದೇಹಗಳನ್ನು ಪರಿಹರಿಸಿಕೊಂಡು, ಪುನಃ ಇಲ್ಲಿಗೆ ಹಿಂತಿರುಗಿ ಬಂದು, 
ವೇದಾಧ್ಯಯನಮಾಡುತ್ತಾ ವರ್ಣಾಶ್ರಮಧರ್ಮಗಳನ್ನು ಆಚರಿಸುತ್ತಾ ಸುಖವಾಗಿರು. 
॥ ಸೂತ ಉವಾಚ ॥ 
ಇತ್ಯುಕ್ತಃ ಸೋಃಭಿವಾದ್ಯಾರ್ಯಂ ಕೃತ್ವಾ ಚೈನ ಪ್ರದಕ್ಷಿಣಂ | 
ಚೆಲಿತಸ್ತರಸಾಃತೀನ ಧನುರ್ಮುಕ್ತಃ ಶರೋ ಯಥಾ noon 


೨೫೦ ಸ್ವಂ. ೧. ಅ. ೧೭. ದೇವೀಭಾಗವತಮಹಾಪುರಾಣಂ 


ಸೂತನು ಹೇಳಿದನು--ಹೀಗೆ ತಂದೆಯು ಹೇಳಿದ ಮೇಲೆ ಪೂಜ್ಯನಾದ 
ತನ್ನ ತಂದೆಯನ್ನು ಪ್ರದಕ್ಷಿಣಪೂರ್ವಕವಾಗಿ ನಮಸ್ಕಾರಮಾಡಿ, ಬಿಲ್ಲಿನಿಂದ ಹೊರಟ 
ಬಾಣದಂತೆ, ಶುಕನು ಅತಿತ್ವರಿತಗತಿಯಿಂದ ಅಲ್ಲಿಂದ ಹೊರಟನು 


ಸಂಪಶ್ಯನ್ವಿನಿಧಾನ್‌ ದೇಶಾನ್‌ ಲೋಕಾಂಶ್ಚ ವಿತ್ತಧರ್ಮಿಣಃ । 
ವನಾನಿ ಪಾದಪಾಂಶ್ಚೈವ ಶ್ಲೇತ್ರಾಣಿ ಫಲಿತಾನಿ ಚ ॥೧೨॥ 


ಹೀಗೆ ಹೊರಟ ಶುಕಮುನಿಯು ದಾರಿಯಲ್ಲಿ ಪ್ರಯಾಣಮಾಡುತ್ತಾ, ನಾನಾ 
ವಿಧವಾದ ದೇಶಗಳನ್ನೂ ಆಯಾ ದೇಶದ ಧನಸಂಪನ್ಮರೂ, ಧರ್ಮಸಂಪನ್ನರೂ ಆದ 
ಜನಗಳನ್ನೂ ವನಗಳನ್ನೂ ವಿವಿಧವೃಕ್ಷಗಳನ್ನೂ ಫಲದಿಂದ ಕೂಡಿ ಮನೋಹರ 
ವಾದ ಭೂಮಿಯನ್ನೂ ನೋಡುತ್ತಾ ಪ್ರಯಾಣಮಾಡುತ್ತಿದ್ದನು. 

ತಾಪಸಾಂಸ್ತ ಪ್ಯಮಾನಾಂಶ್ಚ ಯಾಜಕಾನ್‌ ದೀಕ್ಷಯಾನ್ವಿತಾನ್‌ । 

ಯೋಗಾಭ್ಯಾಸರತಾನ್‌ ಯೋಗಿನಾನಪ್ರಸ್ಥಾನ್ವನೌಕಸಃ ॥೧೩॥. 


ದಾರಿಯುದ್ದಕ್ಕೂ ಅಲ್ಲಲ್ಲಿ ತಪಸ್ಸನ್ನು ಮಾಡುತ್ತಿರುವ ತಪಸ್ವಿಗಳನ್ನೂ, ಯಜ್ಞ 
ದೀಕ್ಷೆಯಿಂದ ಕೂಡಿ ಯಜ್ಞವನ್ನು ಮಾಡುವ ಮತ್ತು ಮಾಡಿಸುವ ಗೃಹಸ್ಥ ಧರ್ಮದಲ್ಲಿ 
ರುವ ಜನರನ್ನೂ, ಯೋಗಾಭ್ಯಾಸದಲ್ಲಿ ಆಸಕ್ತರಾಗಿರುವವರನ್ನೂ, ಮತ್ತು ವನವಾಸಿ 
ಗಳಾದ್ಕ ಯೋಗಸಿದ್ಧಿಯನ್ನು ಪಡೆದಿರುವ ವಾನಪ್ರಸ್ಥಧರ್ಮದಲ್ಲಿರುವ ಜನರನ್ನೂ, 
ಹೀಗೆ ವರ್ಣಾಶ್ರಮಧರ್ಮಗಳನ್ನು ಆಚರಿಸುತ್ತಿರುವ ಜನಗಳನ್ನೂ ನೋಡಿದನು. 


ಶೈವಾನ್‌ ಪಾಶುಪತಾಂಶ್ಚೈವ ಸೌರಾಂಭಾಕ್ತಾಂಶ್ಚ ವೈಷ್ಣವಾನ್‌ । 
ವೀಕ್ಷ್ಯ ನಾನಾವಿಧಾನ್‌ ಧರ್ಮಾನ್‌ ಜಗಾಮಾತಿಸ್ಮಯೆನ್ಮುನಿಃ ॥೧೪॥ 


ಶಿವನೇ ಪುರುಷೋತ್ತಮನೆಂದೂ ಪರತತ್ರ್ವವೆಂದೂ ನಂಬಿರುವ ಶೈವಮಾರ್ಗ 
ಪ್ರವರ್ತಕರನ್ನೂ, ಪಾಶುಪಶೀಯರನ್ನೂ, ಸೂರ್ಯನೇ ಸರ್ವೋತ್ಕೃಷ್ಟನೆಂದು ನಂಬಿ 
ರುವ ಸೌರಮತೀಯರನ್ನೂ, ಶಕ್ತಿಯೇ ಪರಜೀವತೆ ಎಂದು ನಂಬಿರುವ ಶಾಕ್ತರನ್ನೂ, 
ವಿಷ್ಣುವೇ ಸರ್ವೋತ್ತಮನೆಂದು ನಂಬಿರುವ ವಿಷ್ಣುಭಕ್ತರನ್ನೂ, ಇನ್ನೂ ನಾನಾವಿಧ 
ಗಳಾದ ಧರ್ಮಾಭಿಮಾನಿಗಳನ್ನೂ ನೋಡುತ್ತಾ ಅತಿ ವಿಸ್ಮಯಪಡುತ್ತಾ ಶುಕನು 
ಮಾರ್ಗಾಕಿಕ್ರಮಣಮಾಡಿದನು. 

ವರ್ಷದ್ವಯೇನ ಮೇರುಂ ಚ ಸಮುಲ್ಲಂಘ್ಯ ಮಹಾಮತಿಃ । 

ಹಿಮಾಚಲಂ ಚ ನರ್ಷೇಣ ಜಗಾಮ ಮಿಥಿಲಾಂ ಪ್ರತಿ ॥೧೫॥ 


ಸ್ಕಂ. ೧. ಆ ೧೭. ಶುಕನು ಮಿಥಿಲೆಯನ್ನು ತಲಪಿದುದು ೨೫೧ 


ಬುದ್ಧಿ ಶಾಲಿಯಾದ ಶುಕಯಷಿಯು ಹೀಗೆ ಪ್ರಯಾಣಮಾಡುತ್ತಾ ಮೇರು 
ಪರ್ವತವನ್ನು ಎರಡು ವರ್ಷಗಳ ಕಾಲದಲ್ಲೂ ಹಿಮವತಶ್ಚರ್ವತವನ್ನು ಒಂದು ವರ್ಷ 
ದಲ್ಲೂ ದಾಟ ಮಿಥಿಲಾನಗರದ ಕಡೆಗೆ ಪ್ರಯಾಣಮಾಡಿದನು. 


ಪ್ರನ್ಠಿಷ್ಟೋ ಮಿಥಿಲಾಂ ಮಧ್ಯೇ ಪಶ್ಯನ್‌ ಸರ್ವರ್ಧಿಮುತ್ತಮಾಂ । 
ಪ್ರಜಾಶ್ಚ ಸುಖಿತಾಃ ಸರ್ನಾಃ ಸದಾಚಾರಾಃ ಸುಸಂಸ್ಥಿತಾಃ ॥೧೬॥ 


ಆ ಶುಕಮುನಿಯು ಅನಂತರದಲ್ಲಿ ಮಿಥಿಲಾನಗರವನ್ನು ಪ್ರವೇಶಿಸಿ ಮೇಲಾದ 
ಎಲ್ಲ ಬಗೆಯ ಸಮೃದ್ಧಿಯನ್ನೂ ಆ ನಗರಮಧ್ಯದಲ್ಲಿ ನೋಡುತ್ತಾ, ಅಲ್ಲಿ ಎಲ್ಲ ಪ್ರಜೆ 
ಗಳೂ ಸದಾಚಾರಸಂಪನ್ನರಾಗಿಯೂ, ಆತಂಕಗಳಿಲ್ಲದೆ ಸುಖಿಗಳಾಗಿಯೂ ಇರುವು 
ದನ್ನು ನೋಡಿದನು. 


ಕ್ಲತ್ರಾ ನಿವಾರಿತಸ್ತತ್ರ ಕಸ್ತೃಮತ್ರ ಸಮಾಗತಃ । 
ಕಿಂ ತೇ ಕಾರ್ಯಂ ವದಸ್ವೇತಿ ಪೃಷ್ಟಸ್ತೇನ ನ ಚಾಬ್ರನೀತ್‌ ॥8೧೭॥ 


ನಗರದ್ವಾರದಲ್ಲಿ ಆ ಶುಕಮುನಿಯನ್ನು ದ್ವಾರಪಾಲಕನು ತಡೆದು- ನೀನು 
ಯಾರು ? ಏಕೆ ಇಲ್ಲಿಗೆ ಬಂದಿರುತ್ತೀಯೆ? ನಿನ್ನ ಕೆಲಸವೇನು? ಹೇಳೆಂದು 
ಕೇಳಲು ಆ ಶುಕನು ಏನನ್ನೂ ಹೇಳದೆ ಸುಮ್ಮನಿದ್ದನು. 


ನಿಸ್ಸೃತ್ಯ ನಗರದ್ವಾರಾತ್‌ ಸ್ಥಿತಃ ಸ್ಥಾಣುರಿನಾಚಲಃ | 


ವಿಸ್ಮಿತೊಆತಿಹಸಂಸ್ತಸ್ಥೌ ವಚೋ ನೋವಾಚ ಕಿಂಚನ ॥೧೮॥ 


ಆ ಊರಿನ ಬಾಗಿಲಿನಿಂದ ಹೊರಗೆ ಬಂದು ಕಲ್ಲಿನಂತೆ ಚಲಿಸದೆ ನಿಂತು 
ಕೊಂಡು ಆಶ್ಚರ್ಯದಿಂದ ಅಲ್ಲಿಯೂ ಭೇದವ್ಯವಹಾರವನ್ನು ಕಂಡು ತುಂಬ ನಗುತ್ತಾ 
ಯಾವ ಮಾತನ್ನೂ ಆಡದೆ ಸುಮ್ಮನೆ ನಿಂತುಕೊಂಡಿದ್ದನು. 


|| ಪ್ರತೀಹಾರ ಉವಾಚ ॥ 


ಬ್ರೂಹಿ ಮೂಕೊಸಿ ಕಂ ಬ್ರಹ್ಮನ್‌ ಕಿಮರ್ಥಂ ತ್ವಮಿಹಾಗತಃ । 
ಚಲನಂ ಚ ನಿನಾ ಕಾರ್ಯಂ ನ ಭವೇದಿತಿ ಮೇ ಮತಿಃ eal 


ಶುಕಮುನಿಯನ್ನು ಕುರಿತು ದ್ವಾರಪಾಲಕನಿಂತೆಂದನು--ಎಲ್ಫೈೆ ಬ್ರಾಹ್ಮಣ 
ಶ್ರೇಷ್ಠನೇ, ಮಾತಾಡದಿರಲು ನೀನೇನು ಮೂಗನೇ? ಯಾವ ಕೆಲಸಕ್ಕೋಸ್ಕರ ನೀನು 


೨೫೨ ಸ್ಕಂ. ೧. ಅ. ೧೭. ಡೇವೀಭಾಗವತಮಹಾಪುರಾಣಂ 


ಇಲ್ಲಿಗೆ ಬಂದಿರುತ್ತೀಯೆ? ಉದ್ದೇಶವು ಇಲ್ಲದ ಯಾರೂ ಚಲಿಸುವುದಿಲ್ಲವೆಂದು 
ನನ್ನ ಬುದ್ಧಿಗೆ ತೋರುತ್ತದೆ. 


ರಾಜಾಜ್ಞಯಾ ಪ್ರನೇಷ್ಟವ್ಯಂ ನಗರೇಸ್ಮಿನ್‌ ಸದಾ ದ್ವಿಜ । 
ಅಜ್ಞಾತಕುಲಶೀಲಸ್ಯ ಪ್ರನೇಶೋ ನಾತ್ರ ಸರ್ವಥಾ a oo 


ರಾಜನ ಅಪ್ಪಣೆಯನ್ನು ಪಡೆದು ಮಾತ್ರವೇ ಈ ನಗರವನ್ನು ಪ್ರವೇಶಿಸ 
ಬೇಕು. ಎಲ್ಫೈ ದ್ವಿಜಶ್ರೀಷ್ಠನೇ, ಕುಲಶೀಲಾದಿಗಳನ್ನು ತಿಳಿಯಜೆ ಯಾರಿಗೂ ಒಳಗೆ 
ಹೋಗಲು ಇಲ್ಲಿ ಹೇಗೂ ಅವಕಾಶವಿಲ್ಲವು. 


ತೇಜಸ್ವೀ ಭಾಸಿ ನೂನಂ ತ್ವಂ ಬ್ರಾಹ್ಮಣೋ ನೇದನಿತ್ತಮಃ । 
ಕುಲಂ ಕಾರ್ಯಂ ಚ ಮೇ ಬ್ರೂಹಿ ಯಥೇಷ್ಟಂ ಗೆಚ್ಛ ಮಾನದ ॥೨೧॥ 


ಓ ಗೌರವಾರ್ಹನೇ, ನಿನ್ನನ್ನು ನೋಡಿದರೆ, ಮಹಾಶೇಜಸ್ವಿಯಾಗಿಯೂ, 
ವೇದಾಧ್ಯಯನಸಂಪನ್ನನಾದ ಬ್ರಾಹ್ಮಣನಂತೆ ಕಾಣುತ್ತೀಯೆ. ಆದುದರಿಂದ ನಿನ್ನ 
ಕುಲವು ಯಾವುದು? ನೀನು ಬಂದ ಕಾರ್ಯವೇನು? ಇದನ್ನು ತಿಳಿಸಿ ನಿನ್ನಿಷ್ಟ 
ಬಂದಂತೆ ಒಳಗೆ ಪ್ರವೇಶಿಸಬಹುದು. 


| ಶುಕ ಉವಾಚ ॥ 


ಯದರ್ಥಮಾಗತೋಸಸ್ಕ್ಮ್ಯತ್ರ ತತ್ಪ್ವ್ರಾಪ್ತಂ ವಚನಾತ್ರವ । 
ನಿದೇಹನಗರಂ ದ್ರಷ್ಟುಂ ಪ್ರನೇಶೋ ಯತ್ರ ದುರ್ಲಭಃ ॥೨೨। 


ಶುಕನು ದ್ವಾರಪಾಲಕನಿಗೆ ಈ ರೀತಿ ಪ್ರತ್ಯುತ್ತರವನ್ನು ಹೇಳಿದನು--ಎಲೈ 
ಪ್ರತೀಹಾರಿಯೇ, ವಿದೇಹನಗರವನ್ನು ನೋಡಲು ಬಂದು ಒಳಗೆ ಪ್ರವೇಶವೇ 
ದುರ್ಲಭವಾಗಿರುವಾಗ ನಿನ್ನ ಮಾತಿನಿಂದಲೇ ನಾನು ಬಂದ ಕಾರ್ಯವಾಯಿತೆಂದು 
ತಿಳಿಯುತ್ತೇನೆ. ನಾನು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದೆನೋ ಅದು ನೆರವೇರಿದ 
ಹಾಗಾಯಿತೆಂದೇ ನಿನ್ನ ಮಾತಿನಿಂದ ಗೊತ್ತಾಗುತ್ತಿದೆ. ಇಲ್ಲಿ ಮಿಥಿಲಾಪಟ್ಟಣವನ್ನು 
ನೋಡುವುದಕ್ಕೇ ತುಂಬ ಕಷ್ಟವಾಗಿದೆ. ಹೀಗಿರುವಲ್ಲಿ ಊರಿನೊಳಗೆ ದೊರೆಯನ್ನು 
ಕಂಡು ಧರ್ಮಾಚರಣೆ, ಜ್ಞಾ ನ ಇವುಗಳ ಸಾಮಂಜಸ್ಯವನ್ನು ಮನಗಾಣುವುದು 
ಅಸಂಭವವೇ ಸರಿ ಎಂದು ತಾತ್ಪರ್ಯವು. 


ಸ್ವಂ. ೧. ಆ. ೧೬. ದ್ವಾರಪಾಲಕನೂ ಶುಕನೂ ಹ! 


ನೋಹೋಯಂ ಮಮ ದುರ್ಬುದ್ಧೇಃ ಸಮುಲ್ಲಂಘ್ಯೆ ಗಿರಿವ್ವಯಂ I 
ರಾಜಾನಂ ಪ್ರಷ್ಟುಕಾನೋತಹಂ ಪರ್ಯಟನ್‌ ಸಮುಷಾಗತಃ ॥೨೩॥ 


ಮೇರುಪರ್ವತವನ್ನೂ, ಹಿಮವತ್ಸರ್ವತವನ್ನೂ ದಾಟಿ ಪಾದಚಾರಿಯಾಗಿ 
ಅಲೆಯುತ್ತಾ ಈ ನಗರದ ರಾಜನನ್ನು ನೋಡಬೇಕೆಂದು ಇಲ್ಲಿಗೆ ನಾನು ಬಂದದ್ದು 
ನನ್ನ ದುರ್ಬುದ್ಧಿಯ ಮೋಹವಲ್ಲದೇ ಜೇರೆಯಲ್ಲವು. 

ವಂಚಿತೋಹಂ ಸ್ವಯಂ ಪಿತ್ರಾ ದೂಷಣಂ ಕಸ್ಕ ದೀಯತೇ । 

ಭ್ರಾನಿಶೋಹಂ ಮಹಾಭಾಗ ಕರ್ಮಣಾ ನಾ ಮಹೀತಲೇ ॥೨೪॥ 


ಓ ಪುಣ್ಯಶಾಲಿಯೇ, ಸ್ವಂತ ನನ್ನ ತಂದೆಯೇ ನನ್ನನ್ನು ವಂಚಿಸಿದನು. 
ಅಥವಾ ಯಾರನ್ನು ತಾನೇ ದೂಷಣಮಾಡಿ ಫಲವೇನು? ನನ್ನ್ನ ಕರ್ಮಪರಿಪಾಕ 
ದಿಂದಲೇ ಹೀಗೆ ನಾನು ಭೂಲೋಕದಲ್ಲಿ ಅಲೆಯಜೇಕಾಗಿ ಬಂದಿತು. 


ಧನಾಶಾ ಪುರುಷಸ್ಯೇಹ ಪರಿಭ್ರಮಣಕಾರಣಂ । 

ಸಾ ಮೇ ನಾಸ್ತಿ ತಥಾಪ್ಯತ್ರ ಸಂಪ್ರಾಪ್ತೋಸ್ಮಿ ಭ್ರಮಾಶ್ಮಿಲ ॥೨೫॥ 

ಈ ಜಗತ್ತಿನಲ್ಲಿ ದ್ರವ್ಯಾಪೇಕ್ಷೆಯೇ ಪುರುಷನಿಗೆ ಹೀಗೆ ಅಲೆಯುನುದಕ್ಕೆ 
ಕಾರಣವಾಗುವುದು. ನನಗೆ ಆ ವಿಧವಾದ ಧನಾಪೇಕ್ಷೆಯಿಲ್ಲವು. ಆದರೂ ಭ್ರಾಂತಿ 
(ತಪ್ಪುತಿಳಿವಳಿಕೆ)ಯಿಂದ ಇಲ್ಲಿಗೆ ಬಂದೆನು. 

ನಿರಾಶಸ್ಯ ಸುಖಂ ನಿತ್ಯಂ ಯದಿ ಮೋಹೇ ನ ಮಜ್ಜತಿ । 

ನಿರಾಶೋಹಂ ಮಹಾಭಾಗ ಮಗ್ನೋಸ್ಮಿನ್ಮೋಹಸಾಗರೇ ॥೨೬॥ 

ಓ ಪುಣ್ಯಾತ್ಮನೇ, ದುರಾಶೆ ಅತ್ಯಾತೆಗಳನ್ನು ಬಿಟ್ಟವನು ಅಜ್ಞಾನದಲ್ಲಿ 
ಮುಳುಗದಿದ್ದರೆ ಮಾತ್ರ ನಿರಂತರವೂ ಸುಖಿಯಾಗಿರುವನು. ನಾನು ನಿರಾಶ 
ನಾದಾಗ್ಯೂ ತಪ್ಪುತಿಳಿವಳಿಕೆ ಎಂಬ ಸಮುದ್ರದಲ್ಲಿ ಮುಳುಗಿರುವುದರಿಂದ ದುಃಖತನು. 


> ಕ್ವ ಮೇರುರ್ನಿಧಿಲಾ ಕ್ವೇಯಂ ಪದ್ಭ್ಯಾಂ ಚ ಸಮುಪಾಗತಃ । 
ಪರಿಭ್ರಮಫಲಂ ಕ೦ ಮೇ ವಂಚಿತೋ ವಿಧಿನಾ *೮ ॥೨೭॥ 


ಮೇರುಪರ್ವತವಿರುವುದಲ್ಲಿ? ಮಿಥಿಲಾನಗರವೆಲ್ಲಿ? ಇಷ್ಟುದೂರವನ್ನೂ ಪಾದ 
ಚಾರಿಯಾಗಿ ನಡೆದುಕೊಂಡೇ ಇಲ್ಲಿಗೆ ಬಂದಿರುವೆನು. ಇಷ್ಟು ಅಲೆದು ಬಂದುದಕ್ಕೆ 
ಫಲವೇನು? ವಿಧಿಯು ನನ್ನನ್ನು ಮೋಸಗೊಳಿಸಿತು ! 


೨೫೪ ಸ್ವಂ. ೧. ಆ. ೧೭. ದೇವೀಭಾಗವತಮಹಾಪುರಾಣಂ 


ಪ್ರಾರಬ್ಧಂ ಕಿಲ ಭೋಕ್ತವ್ಯಂ ಶುಭಂ ವಾಸ್ಯಥವಾಃಶುಭಂ | 
ಉದ್ಯಮಸ್ತದ್ವಸೇ ನಿತ್ಯಂ ಕಾರಯತ್ಕೇವ ಸರ್ವಥಾ ॥೨೮॥ 


ಪ್ರಾರಬ್ಧ ಕರ್ಮವು ಎಂದಕ್ಕೆ ನಾವು ಹಿಂದೆ ಮಾಡಿದ್ದ ಕರ್ಮಗಳ ಪೈಕಿ ಈಗ 
ಫಲವನ್ನು ಕೊಡಲು ಮೊದಲುಮಾಡಿರುವ ಕರ್ಮವು, ಶುಭವಾಗಲಿ ಅಶುಭ 
ವಾಗಲೀ ಅದರ ಫಲವನ್ನು ನಾವು ಅನುಭವಿಸಿಯೇ ತೀರಬೇಕು. ನಾವು ಮಾಡುವ 
ಪ್ರಯತ್ನವು ಯಾವಾಗಲೂ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿರುತ್ತದ. ಆದುದರಿಂದ 
ಆ ಕರ್ಮವೇ ನಮ್ಮಿಂದ ಎಲ್ಲ ಕೆಲಸಗಳನ್ನೂ ಹೇಗಾದರೂ ಮಾಡಿಸುವುದು. 


ನ ತೀರ್ಥಂ ಚ ನ ನೇಜೋತತ್ರ ಯದರ್ಥಮಿಹ ಮೇ ಶ್ರಮಃ । 
ಅಪ್ರನೇಶಃ ಪುರೇ ಜಾತಃ ನಿದೇಹೋ ನಾಮ ಭೂಪತಿಃ ॥೨೯॥ 


ವಿದೇಹರಾಜನನ್ನು ನೋಡಲು ಬಂದ ನನಗೆ ಅವನ ಪುರಪ್ರವೇಶವೇ ಇಲ್ಲ 
ವಾಗಿಜೆ. ಆದುದರಿಂದ ನಾನು ಪಟ್ಟ ಶ್ರಮವು ನಿರರ್ಥಕವಾಯಿತು. ಏಕೆಂದರೆ, ಎಲ್ಲಿ 
ಇಂತಹ ದೊರೆಯು ಇದ್ದಾನೋ ಅಲ್ಲಿ ಸಾಧುದರ್ಶನಕ್ಕೂ ಅಡ್ಡಿ ಇರುವುದರಿಂದ 
ಪವಿತ್ರವಾದ ತೀರ್ಥವೂ ಇರಲಾರದು. ಪಾವನವಾದ ವೇದವೂ ಇರಲಾರದು. 


ಇತ್ಯುಕ್ತ್ವಾ ನಿರರಾಮಾಶು ಮೌನೀಭೂತ ಇನ ಸ್ಥಿತಃ | 
ಜ್ಞಾತೋ ಹಿ ಪ್ರತೀಹಾರೇಣ ಜ್ಞಾನೀ ಕಶ್ಚಿದ್ದಿ ಜೋತ್ತಮಃ ॥೩೦॥ 


ಹೀಗೆಂದು ಹೇಳಿ ಆ ಶುಕಮುನಿಯು ಮೌನವ್ರತಧಾರಿಯಂತೆ ಮಾತ 
ನಾಡದೆ ಸುಮ್ಮನಾದನು. ಆ ದ್ವಾರಪಾಲಕನಾದರೋ ಈ ದ್ವಿಜಶ್ರೇಷ್ಠನು ಒಬ್ಬಾ 
ನೊಬ್ಬ ಮಹಾಜ್ಞಾನಿಯಾಗಿರಬೇಕೆಂದು ತಿಳಿದನು. 

ಸಾಮಪೊರ್ವಮುವಾಚಾಸೌ ತಂ ಕ್ಷತ್ತಾ ಸಂಸ್ಥಿತಂ ಮುನಿಂ । 

ಗಚ್ಛ ಭೋ ಯತ್ರ ತೇ ಕಾರ್ಯಂ ಯಥೇಷ್ಟಂ ದ್ವಿಜಸತ್ತಮ ॥೩೧॥ 


ಆ ದ್ವಾರಪಾಲಕನು ಈ ರೀತಿಯಲ್ಲಿ ಯೋಚಿಸಿ ಅಲ್ಲಿ ನಿಂತಿರುವ ಶುಕ 
ಮುನಿಯನ್ನು ಕುರಿತು, ಓ ಬ್ರಾಹ್ಮಣೋತ್ತಮನೇ, ನಿನ್ನ ಇಷ್ಟಬಂದಂತೆ ನಿನ್ನ 
ಕಾರ್ಯವಿರುವ ಸ್ಥಳಕ್ಕೆ ಹೋಗಬಹುದೆಂದು ಮೃದುವಾದ ಮಾತಿನಿಂದ ನುಡಿದನು. 


ಅಪರಾಧೋ ಮಮ ಬ್ರಹ್ಮನ್‌ ಯನ್ನಿವಾರಿತವಾನಹಂ । 
ತತ್‌ಕ್ಷಂತವ್ಯಂ ಮಹಾಭಾಗ ನಿಮುಕ್ತಾನಾಂ ಕ್ಷಮಾಬಲಂ 1೩೨ 


ಸ್ವಂ. ೧. ಆ. ೧೭. ದ್ವಾರಪಾಲಕನು ಕ್ಷಮೆಯನ್ನು ಬೇಡಿದನು ೨೫೫ 

ಥಿ ಬ್ರಹ್ಮಜ್ಞಾನಿಯೇ, ನಿನ್ನನ್ನು ಪ್ರವೇಶಿಸದಂತೆ ತಡೆದುದು ನನ್ನ ತಪ್ಪಾ 
ಯಿತು. ಓ ಮಹಾಮಹಿಮನೇ, ಜ್ಞಾನವೈರಾಗ್ಯಸೆಂಪನ್ನರಾದ ವಿಮುಕ್ತರಿಗೆ ಎಂದರೆ 
ರಾಗದ್ವೇಷಗಳ ಸಂಸಾರವನ್ನು ಬಿಟ್ಟಿರುವವರಿಗೆ ಕಮಾಗುಣವೇ ಮುಖ್ಯಬಲವಾಗಿರು 
ವುದರಿಂದ ನೀನು ನನ್ನನ್ನು ಕ್ರಮಿಸುವವನಾಗು ಎಂದು ಶುಕಮುನಿಯನ್ನು ಕುರಿತು 


ಆ ದ್ವಾರಪಾಲಕನು ಬೇಡಿಕೊಂಡನು. 


॥ ಶುಕ ಉವಾಚ ॥ 


ಕಿಂ ತತ್ರ ದೂಷಣಂ ಕ್ಲತ್ರಃ8 ಪರತಂತ್ರೋಃಸಿ ಸರ್ವದಾ । 
ಪ್ರಭುಕಾರ್ಯಂ ಪ್ರಕರ್ತವ್ಯಂ ಸೇವಳೇನ ಯಥೋಚಿತಂ ॥೩೩॥ 


ಶುಕಮುನಿಯು ಪ್ರತೀಹಾರಿಯನ್ನು ಕುರಿತು ಪ್ರತ್ಯುತ್ತರವನ್ನು ಹೇಳಿ 
ದನು--ಎಲೈ ದ್ವಾರಪಾಲಕನೇ, ಈ ವಿಚಾರದಲ್ಲಿ ನಿನ್ನ ತಪ್ಪು ಏನು? ನೀನು 
ಯಾವಾಗಲೂ ಪರರ ಆಜ್ಞೆಯಂತೆ ನಡೆಯಬೇಕಾದವನು. ಸ್ವಾಮಿಕಾರ್ಯವನ್ನು 
ಸೇವಕನು ಸಮಯವರಿತು ತಕ್ಕ ರೀತಿಯಲ್ಲಿ ನೆರವೇರಿಸುವುದು ಅವನ ಮುಖ್ಯ 
ಕರ್ತವ್ಯವು. 


ನ ಭೂಪದೂಷಣಂ ಚಾತ್ರ ಯದಹಂ ರಕ್ಷಿತಸ್ತ್ವಯಾ । 
ಚೌರಶತ್ರುಪರಿಜ್ನಾನಂ ಕರ್ತವ್ಯಂ ಸರ್ವಥಾ ಬುಧೈಃ ॥೩೪॥ 


ಈ ವಿಚಾರದಲ್ಲಿ ರಾಜನೂ ದೂಷಣೆಗೆ ಗುರಿಯಾಗಲು ಅರ್ಹನಲ್ಲವು. 
ಏಕೆಂದರೆ, ನಾನು ನಿಪ್ಲಿಂದ ರಕ್ರಿಸಲ್ಪಟ್ಟಿರುವೆನು. ಕಳ್ಳರು, ಶತ್ರುಗಳು ಮುಂತಾದ 
ವರನ್ನು ಕಟ್ಟುನಿಟ್ಟಾಗಿ ವಿಚಾರದಿಂದ ಹೇಗಾದರೂ ಮಾಡಿ ಗೊತ್ತುಮಾಡುವುದು 


ಮಮೈವ ಸರ್ವಥಾ ದೋಹೋ ಯದಹಂ ಸಮುಪಾಗತೆಃ । 
ಗಮನಂ ಪರಗೇಹೇ ಯಲ್ಲಘುತಾಯಾಶ್ಚ ಕಾರಣಂ ॥೩೫॥ 


ಈ ವಿಚಾರದಲ್ಲಿ ನಾನು ಇಲ್ಲಿಗೆ ಬಂದುದು ನನ್ನದೇ ತಪ್ಪು. ಎಕೆಂದರೆ 
ಇತರರ ಮನೆಗೆ ಅತಿಯಾಗಿಯ್ಕೂ ಅನಾವಶ್ಯಕವಾಗಿಯೂ ಹೋಗುವುದು ಲಾಘವಕ್ಕೆ 
ಮತ್ತು ಅಪಮಾನಕ್ಕೂ ಕಾರಣವಾಗುತ್ತದೆ. 


೨೫೬ ಸ್ಕಂ. ೧. ಆ. ೧೭. ದೇವೀಭಾಗವತಮಹಾಪುರಾಣಂ 


॥ ಪ್ರತೀಹಾರ ಉವಾಚ ॥ 


ಕಿಂ ಸುಖಂ ದ್ವಿಜ ಕಂ ದುಃಖಂ ಕಿಂ ಕಾರ್ಯಂ ಶುಭಮಿಚ್ಛತಾ | 
ಈ ಶತ್ರುರ್ಹಿತಕರ್ತಾ ಹೋ ಬ್ರೂಹಿ ಸರ್ವಂ ಮಮಾದ್ಯ ವೈ nat 


ದ್ವಾರಪಾಲಕನು ಶುಕನನ್ನು ಹೀಗೆ ಕೇಳಿದನು ಎಲೆ ಬ್ರಾಹ್ಮಣನೇ, 
ಸುಖವು ಯಾವುದು? ದುಃಖವು ಯಾವುದು? ಶುಭಾಷೇಕ್ಷಿಯಾದವನು ಏನನ್ನು 
ಮಾಡಜೀಕು? ಶತ್ರುವೆಂದರೆ ಯಾರು? ಇದನ್ನು ನನಗೆ ಈಗ ದಯೆನಿಟ್ಟು 
ತಿಳಿಸು. 
॥ ಶುಕ ಉವಾಚ ॥ 
ಜ್ವೈನಿಧ್ಯಂ ಸರ್ವಲೋಕೇಷು ಸರ್ವತ್ರ ದ್ವಿನಿಧೋ ಜನಃ । 
ರಾಗೀ ಚೈವ ವಿರಾಗೀ ಚ ತಯೋಶ್ಚಿತ್ತಂ ದ್ವಿಧಾ:ಪುನಃ ೩೭! 


ಶುಕಯಷಿಯು ಪ್ರತ್ಯುತ್ತರವನ್ನು ಹೇಳಿದನು ಲೋಕದಲ್ಲಿ ಜನರು ಎರಡು 
ವಿಧವಾಗಿರುವರು? ವಿಷಯಸುಖಾಭಿಲಾಹಿಯು ರಾಗಿಯೆಂತಲ್ಕೂ ಅದಿಲ್ಲದೆ 
ವೈರಾಗ್ಯಯುಕ್ತನಾದವನು ವಿರಾಗಿಯೆಂತಲೂ ಹೇಳಲ್ಪಡುವರು. ಮತ್ತು ಆ 
ರಾಗಿವಿರಾಗಿಗಳ ಮನಸ್ಸು ಸಹ ಪುನಃ ಎರಡು ಬಗೆಯಾಗಿರುವುದು. 


ವಿರಾಗೀ ತ್ರಿನಿಧಃ ಕಾಮಂ ಜ್ಞಾತೋಃಜ್ಹಾತಶ್ಚ ಮಧ್ಯಮಃ | 
ರಾಗೀ ಚ ದ್ವಿನಿಧಃ ಪ್ರೋಕ್ತೋ ಮೂರ್ಯಶ್ಮ ಚತುರಸ್ತಥಾ ॥೩೮॥ 


ವಿರಾಗಿಗಳಲ್ಲಿ ಮೂರು ವಿಧವು. ಜ್ಞಾತವೈರಾಗ್ಯ ಅಂದರೆ ಹೆಚ್ಚಾದ ವೈರಾಗ್ಯ 
ವುಳ್ಳವನೆಂತಲ್ಕೂ ಅಜ್ಞಾತವೈರಾಗ್ಯ ಎಂದರೆ ಸ್ವಲ್ಪ ವೈರಾಗ್ಯವುಳ್ಳ ವನೆಂತಲೂ, 
ಮಧ್ಯಮವೈರಾಗ್ಯವೆಂದರೆ ಇವರಿಬ್ಬರಿಗೂ ಮಧ್ಯಸ್ಥನೆಂತಲೂ ಮೂರು ವಿಧವು. 


ರಾಗಿಯು ಮೂರ್ಬನೆಂತಲೂ, ಚತುರನೆಂತಲೂ ಎರಡು ವಿಧವು. 


ಚಾತುರ್ಯಂ ದ್ವಿನಿಧಂ ಪ್ರೋಕ್ತಂ ಶಾಸ್ತ್ರ ಜಂ ಮತಿಜಂ ತಥಾ | 
ಮತಿಸ್ತು ದ್ವಿವಿಧಾ ಲೋಕೇ ಯುಕ್ತಾಯುಕ್ತೇತಿ ಸರ್ವಥಾ ॥೩೯॥ 
ಚಾತುರ್ಯವು ಸಹ ಶಾಸ್ತ್ರಗಳನ್ನು ಓದುವುದರಿಂದ ಉಂಟಾಗುವುದೆಂತಲೂ, 


ಸ್ವಬುದ್ಧಿಯಿಂದಲೇ ಉಂಟಾದುದೆಂತಲೂ ಎರಡು ವಿಧವು. ಬುದ್ಧಿಯು ಯುಕ್ತ 
ಮತ್ತು ಅಯುಕ್ತವೆಂದು ಲೋಕದಲ್ಲಿ ಎರಡು ವಿಧವು. 


ಸ್ಕಂ. ೧. ಆ. ೧೬. ದ್ವಾರಪಾಲಕನಿಗೆ ಶುಕನ ಉಪದೇಶ ೨೪೬ 
॥ ಪ್ರತೀಹಾರ ಉವಾಚ ॥ 


ಯದುಕ್ತಂ ಭವತಾ ವಿದ್ವನ್ನಾರ್ಥಜ್ನೋಹಂ ದ್ವಿಜೋತ್ತಮ । 
ತತ್ಸರ್ವಂ ವಿಸ್ತರೇಣಾದ್ಯ ಯಥಾರ್ಥಂ ವದ ಸತ್ತಮ ॥೪೦॥ 


ಪ್ರತೀಹಾರಿಯು ಪುನಃ ಪ್ರಶ್ನೆ ಮಾಡಿದನು--ಎಲೈ ದ್ವಿಜಶ್ರೇಷ್ಠನೇ, ನೀನು 
ಹೇಳಿದುದರ ಅರ್ಥವು ನನಗೆ ಸರಿಯಾಗಿ ತಿಳಿಯಲಿಲ್ಲ. ಆದುದರಿಂದ ಅದೆಲ್ಲವನ್ನೂ 
ವಿಸ್ತಾರವಾಗಿಯೂ ವಾಸ್ತವವಾಗಿಯೂ ಇರುವಂತೆ ತಿಳಿಸು. 


॥ ಶುಕ ಉವಾಚ ॥ 


ರಾಗೋ ಯಸ್ಕಾಸ್ತಿ ಸಂಸಾರೇ ಸ ರಾಗೀತ್ಯುಚ್ಯತೇ ಧ್ರುವಂ । 
ದುಃಖಂ ಬಹುವಿಧಂ ತಸ್ಯ ಸುಖಂ ಚ ವಿವಿಧಂ ಪುನಃ ॥೪೧॥ 


ಶುಕಮುನಿಯು ಹೇಳಿದನು ಈ ಸಂಸಾರದಲ್ಲಿ ಯಾರಿಗೆ ಆಸಕ್ತಿಯಿರು. 
ವುಜೋ ಅವನು ರಾಗೀ ಎಂದು ಹೇಳಲ್ಪಡುವನು. ಅವನಿಗೆ ವಿವಿಧವಾದ ಸುಖಗಳೂ 
ಮತ್ತು ಅನೇಕಬಗೆಯಾದ ದುಃಖಗಳೂ ತಪ್ಪದೇ ಉಂಟಾಗುತ್ತಿರುತ್ತವೆ. 


ಧನಂ ಪ್ರಾಪ್ಯ ಸುತಾನ್‌ ದಾರಾನ್‌ ಮಾನಂ ಚೆ ನಿಜಯಂ ತಥಾ । 
ತದಪ್ರಾಪ್ಯ ಮಹದ್ದುಃಖಂ ಭವತ್ಯೇವ ಕ್ಷಣೇ ಕ್ಷಣೇ ' ೪೨॥ 


ರಾಗಿಯಾದವನಿಗೆ ಎಂದರೆ ಸಂಸಾರಿಯಾದವನಿಗೆ ಧನವು, ಮಕ್ಕಳು, ಹೆಂಡತಿ, 
ಗೌರವ, ಅವನು ಮಾಡುವ ಕೆಲಸದಲ್ಲಿ ವಿಜಯವು ಇವು ಲಭಿಸಿದರೆ ಸುಖಿಯಾಗು 
ವನು. ಅವುಗಳಿಲ್ಲದಿದ್ದರೆ ಕ್ಷಣಕ್ಷಣದಲ್ಲಿಯೂ ಅತ್ಯಂತ ದುಃಖವೇ ಉಂಟಾಗುವುದು. 


ಕಾರ್ಯಂ ತಸ್ಯ ಸುಖೋಪಾಯಃ ಕರ್ತವ್ಯಂ ಸುಖಸಾಧನಂ । 
ತಸ್ಯಾರಾತಿಃ ಸ ವಿಜ್ಞೇಯಃ ಸುಖವಿಘ್ನುಂ ಕರೋತಿ ಯಃ ॥೪೩॥ 


ಈ ರಾಗಿಯಾದವನು ಸುಖವಾಗಿರುವುದಕ್ಕೆ ಉಪಾಯವನ್ನು ಯೋಚಿಸ್ಕಿ 
ಅದನ್ನು ಮಾಡಜೇಕು ಮತ್ತು ಸುಖಕ್ಕೆ ಸಾಧನಭೂತವಾದ ಕಾರ್ಯವನ್ನೂ ಸಹ 
ನೆರವೇರಿಸಬೇಕು. ಈ ಸುಖಸಾಧನಗಳನ್ನು ಸಂಪಾದಿಸುವ ಕಾರ್ಯದಲ್ಲಿ ಯಾರು ಅಡ್ಡಿ 
ಯನ್ನುಂಟುಮಾಡುವರೋ ಅಂಥವರೇ ತನ್ನ ಶತ್ರುವೆಂದು ಅವನು ತಿಳಿಯಬೇಕು, 

17 


೨೫೮ ಸ್ವಂ. ೧. ಆ. 6೭. ದೇವೀಭಾಗನತಮಹಾಪುರಾಣರ 


ಸುಖೋತ್ಪಾದಯಿತಾ ನಿತ್ಯಂ ರಾಗಯುಕ್ತಸ್ಕ್ಯ ಸರ್ವದಾ | 
ಚತುರೋ ನೈವ ಮುಹ್ಯೇತ ಮೂರ್ಬ್ಯಃ ಸರ್ವತ್ರ ಮುಹ್ಯತಿ ॥೪೪॥ 


ವಿಷಯಸುಖಗಳನ್ನು ಅಪೇಕ್ಷಿಸುವವನಿಗೆ ಯಾವನು ಸುಖಸಾಧನಗಳನ್ನು 
ಯಾವಾಗಲೂ ಒದಗಿಸಿಕೊಡುತ್ತಿರುವನೋ ಅಂಥವನೇ ಮಿತ್ರನು. ಶಾಸ್ತ್ರಜ್ಞಾನ 
ಮತ್ತು ಸ್ವಬುದ್ಧಿ ಇವುಗಳುಳ್ಳವನು ಈ ವಿಷಯದಲ್ಲಿ ತಪ್ಪುತಿಳಿವಳಿಕೆಯಿಂದ 
ತೊಂದರೆಗಳಿಗೆ ಗುರಿಯಾಗುವುದಿಲ್ಲ. ಮೂರ್ಬನಾದರೋ ಸಮಸ್ತವಿಷಯದಲ್ಲಿಯೂ 
ಭ್ರಮೆಯಿಂದ ಕೂಡಿ ದುಃಖಪಡುತ್ತಿರುವನು. 


ವಿರಕ್ವಸ್ಕಾತ್ಮರಕ್ತಸ್ಕ ಸುಖಮೇಕಾಂತಸೇವನಂ । 
ಆತ್ಮಾನುಚಿಂತನಂ ಚೈವ ವೇದಾಂತಸ್ಯ ಚ ಚಿಂತನಂ 1೪೫॥ 


ರಾಗಿಯು ಅನುಭವಿಸುವ ಸುಖದುಃಖವಿಚಾರವನ್ನು ಹೇಳಿದುದಾಯಿತು. 
ಇನ್ನು ಹೊರಗಿನ ವಿಷಯಗಳಿಂದ ಉಂಟಾಗುವ ಸುಖವು ಅನಿತ್ಯವೂ ಸಾತಿಶಯವೂ 
ಆಗಿರುವುದರಿಂದ ದುಃಖದಿಂದ ಕೂಡಿ ಸುಖಾಭಾಸಮಾತ್ರವಾಗಿದೆಯೇ ಹೊರತು ನಿಜ 
ವಾದ ಸುಖವಲ್ಲವೆಂದು ಮನಗಂಡಿರುವ ವಿರಾಗಿಯ ವಿಚಾರವನ್ನು ಹೇಳುತ್ತಾನೆ. 
ವಿರಕ್ಷನಾದವನಿಗೆ ಎಂದರೆ ವಿಷಯಾಭಿಲಾಷೆ ಇಲ್ಲದವರಿಗೆ, ವೈರಾಗ್ಯವುಳ್ಳವನಿಗೆ, 
ತನ್ನ ಆತ್ಮನೇ ಸಚ್ಚಿದಾನಂದರೂಪನೆಂದು ಶಾಸ್ತ್ರ, ಗುರೂಪದೇಶ, ಯುಕ್ತಿ ವಿಮರ್ಶೆ, 
ಇವುಗಳಿಂದ ತಿಳಿದು ಆತ್ಮನಲ್ಲಿ ಅನುರಾಗವುಳ್ಳವನಾಗಿರುವವನಿಗೆ, ವಿಷಯಗಳನ್ನು 
ಸಂಪಾದಿಸುವುದರಲ್ಲಿ ಅನಿವಾರ್ಯವಾಗಿರುವ ಹೋರಾಟಗೊಂದಲಗಳನ್ನು ಬಿಟ್ಟು ಏಕಾಂತ 
ದಲ್ಲಿರುತ್ತಾ ಚಿತ್ತವಿಕ್ಷೇಪಗಳಿಲ್ಲದೆ ಇರುವಿಕೆಯೂ ಆತ್ಮಸ್ವರೂಪವನ್ನು ಕುರಿತು 
ಆಲೋಚಿಸುತ್ತಿರುವುದೂ, ಆತ್ಮಸ್ವರೂಪವನ್ನು ತಿಳಿಸುವ ಉಪನಿಷತ್ತುಗಳು 
ಮುಂತಾದ ವೇದಾಂತಶಾಸ್ತ್ರದ ವಾಕ್ಯಗಳ ಅರ್ಥದ ಮನನವೂ ಸುಖಪ್ರದವಾಗಿರುತ್ತವೆ. 


ದುಃಖಂ ತದೇತತ್ಸರ್ವಂಹಿ ಸಂಸಾರಕಥನಾದಿಕಂ । 
ಶತ್ರವೋ ಬಹವಸ್ತಸ್ಯ ವಿಜ್ಞಸ್ಯ ಶುಭಮಿಚ್ಛತಃ 1೪೬॥ 


ವೈರಾಗ್ಯಶಾಲಿಯಾದವನಿಗೆ ಸಂಸಾರಸಂಬಂಧವಾದ ಪ್ರಸ್ತಾಪವೇ ಮುಂತಾದ 
ವುಗಳನ್ನು ಕೇಳುವುದು ಎಂದರೆ ಲೋಕಪ್ಯವಹಾರದಲ್ಲಿ ನಡೆಯುವ ವಿದ್ಯಮಾನ 
ವನ್ನು ಶ್ರವಣಮಾಡುವುದು ಮುಂತಾದ್ದು ಸಹ ಬಹು ದುಃಖಕರವಾದುದು. 
ಶ್ರೇಯಸ್ಸನ್ನು ಪಡೆಯಲು ಬಯಸುವ ಈ ವಿಜ್ಞಾನಿಗೆ ಅನೇಕ ಶತ್ರುಗಳುಂಟು. 


ಸ್ಕಂ. ೧. ಟಿ. ಮೀ. ಆತ್ಮಾನುಭವವೇ ನಿತ್ಯ ನಿಜಸುಖವು ೨೪೯ 


ಕಾಮಃ ಕ್ರೋಧಃ ಪ್ರಮಾದಶ್ಚ ಶತ್ರವೋ ವಿವಿಧಾಃ ಸ್ಮೃತಾಃ । 
ಬಂಧುಃ ಸಂತೋಷ ಏವಾಸ್ಯ ನಾನ್ಕೊೋಟಸ್ತಿ ಭುವನತ್ರಯೇ ॥೪೭॥ 


ಕಾಮವು ಎಂದರೆ, ವಿಷಯಗಳನ್ನು ಪಡೆಯಲು ಬಯಸುವುದು, ಅದಕ್ಕೆ 
ಅಡ್ಡಿ ಮಾಡುವವರಲ್ಲಿ ಕೋಪವು, ವಿಸ್ಮೃತಿಯು ಎಂದರೆ ಈ ರಾಗದ್ವೇಷಗಳಿಂದ 
ಸರಿಯಾದ ಧರ್ಮದ ತಿಳಿವಳಿಕೆಯು ತಪ್ಪುವುದು ಇವೇ ಮೊದಲಾದ ಅನೇಕ 
ಶತ್ರುಗಳು ವಿರಾಗಿಗೆ ಇರುತ್ತವೆ ಎಂದು ಹೇಳಿದೆ. ಇವನಿಗೆ ಸರ್ವಸಮಭಾವದಿಂದ 
ಲಭಿಸುವ ಸಂತೋಷವೇ ಬಂಧುವು ಎಂದರೆ ಹಿತಚಿಂತಕನಾದ ನಂಟನು. ಇದಕ್ಕೆ 
ಸಮನಾದ ಮತ್ತೊಂದು ವಸ್ತುವು ಈ ಮೂರುಲೋಕದಲ್ಲೆಲ್ಲಿಯೂ ಇರುವುದಿಲ್ಲವು. 


॥ ಸೂತ ಉವಾಚ ॥ 


ತಚ್ಛ್ರುತ್ವಾ ವಚನಂ ತಸ್ಯ ಮತ್ವಾ ತಂ ಜ್ಞಾನಿನಂ ದ್ವಿಜಂ । 
ಶ್ಲತ್ತಾ ಪ್ರನೇಶಯಾಮಾಸ ಕಕ್ಸಾಂ ಚಾತಿಮನೋರಮಾಂ (|೪೮॥ 


ಸೂತನು ಹೇಳಿದನು ಈ ರೀತಿ ಹೇಳಿದ ಶುಕಮುನಿಯ ವಾಕ್ಯವನ್ನು 
ಕೇಳಿ ಈ ಬ್ರಾಹ್ಮಣನು ಜ್ಞಾನಿಯೆಂದು ತಿಳಿದು ಆ ದ್ವಾರಪಾಲಕನು ಆ ನಗರ 
ದ್ವಾರದ ಮೂಲಕ ಅವನನ್ನು ಮನೋಹರವಾದ ಒಳಗಿನ ವಿಭಾಗಗಳಿಗೆ ಪ್ರವೇಶ 
ಮಾಡಲನುಮತಿಯಿತ್ತನು. 


ನಗರಂ ನೀಕ್ಷಮಾಣಸ್ಸಂಸ್ಕ್ರೈ ವಿಧ್ಯಜನಸಂಕುಲಂ | 
ನಾನಾನಿಪಣದ್ರವ್ಯಾಢ್ಯಂ ಕ್ರಯನಿಕ್ರಯಕಾರಕಂ ॥೪೯॥ 


ಈರೀತಿ ಶುಕಮುನಿಯು ನಗರವನ್ನು ಪ್ರವೇಶಿಸಿ ಒಳಗಿನ ಭಾಗಗಳನ್ನು 
ನೋಡುತ್ತಾ, ಅಲ್ಲಿರುವ ಬ್ರಾಹ್ಮಣಕ್ಷತ್ರಿ ಯವೈಶ್ಯರೆಂಬ ಮೂರುಪಂಗಡಗಳ ಜನರಿಂದ 
ನಿಬಿಡವಾಗಿರುವ, ಕ್ರಯವಿಕ್ರಯಾದಿಗಳಲ್ಲಿ ತೊಡಗಿರುವ ಐಶ್ವರ್ಯವಂತರಾದ 
ವೈಶ್ಯಜನರಿಂದ ಕೂಡಿದ, ನಾನಾದ್ರ ವ್ಯಸಮೃದ್ಧವಾದ ಅಂಗಡಿ ಬೀದಿಗಳಿಂದ ಶೋಭಿ 
ಸುತ್ತಿರುವ ನಗರವನ್ನು ವೀಕ್ಷಿಸುತ್ತಾ, 


ರಾಗದ್ವೇಷಯುತಂ ಕಾಮಲೋಭನಮೋಹಾಕುಲಂ ತಥಾ । 
ನಿನದತ್ಸು ಜನಾಕೀರ್ಣಂ ವಸುಪೂರ್ಣಂ ಮಹತ್ತರಂ ॥೫೦॥ 


೨೬ರ ಸೈಂ. ೧. ಅ. ೧೭. ದೇವೀಭಾಗನತಮಹಾಪುರಾಣಂ 


ರಾಗದ್ವೇಷಾದಿಗಳಿಂದ ಕೂಡಿರುವ, ಕಾಮ ಲೋಭ ಮೋಹಾದಿಗಳಿಂದಲೂ 
ವರ್ತಿಸುತ್ತಿರುವ ಸಾಮಾನ್ಯ ಜನಸಮೂಹವನ್ನೂ, ಹಾಗೆಯೇ ವಾದವಿವಾದಗಳಲ್ಲಿ 
ನಿರತರಾದ ಜನರ ಗುಂಪನ್ಮೂ ಒಳಗೊಂಡಿರುವ, ಅತ್ಯಂತ ಧನಸಮೃದ್ಧಿಯಿಂದ ತುಂಬಿ 
ತುಳುಕಾಡುತ್ತಿರುವ ಆ ದೊಡ್ಡ ನಗರವನ್ನು ನೋಡುತ್ತಾ, 


ಪಶ್ಯನ್‌ ಸ ತ್ರಿನಿಧಾಂಲ್ಲೋಕಾನ್‌ ಪ್ರಾಸರದ್ರಾಜಮಂದಿರಂ । 
ಪ್ರಾಪ್ತಃ ಪರಮತೇಜಸ್ವೀ ದ್ವಿತೀಯ ಇವ ಭಾಸ್ಕರಃ ॥೫೧॥ 


ಎರಡನೆಯ ಸೂರ್ಯನೋ ಎಂಬಂತೆ ಮಹಾತೇಜಸ್ಸಿನಿಂದ ಶೋಭಿಸುವ ಆ 
ಶುಕಮುನಿಯು ಈ ರೀತಿಯಲ್ಲಿ ಮೂರುಬಗೆಯ ಜನವರ್ಗವನ್ನು ನೋಡುತ್ತಾ 
ಮುಂದುವರಿದನು. ಕಡೆಗೆ ಅರಮನೆಯ ಸಮಾಸಕ್ಕೆ ಬಂದನು. 


ನಿವಾರಿತಶ್ಚ ತತ್ರೈವ ಪ್ರತೀಹಾರೇಣ ಕಾಷ್ಮವತ್‌ । 
ತತ್ರೈವ ಚ ಸ್ಥಿತೋ ದ್ವಾರಿ ನೋಕ್ಸಮೇವಾನುಚಿಂತಯನ್‌ ॥೫೨॥ 


ಆ ರಾಜಮಂದಿರದ ದ್ವಾರದಲ್ಲಿಯೂ ಸಹ ಅಲ್ಲಿದ್ದ ದ್ವಾರಪಾಲಕನು ಇವನನ್ನು 
ಒಳಗೆ ಪ್ರವೇಶಿಸದಂತೆ ತಡೆಯಲಾಗಿ, ಆ ದ್ವಾರದಲ್ಲಿಯೇ ಮರದ ತುಂಡಿನಂತೆ ಹಿಗ್ಗದೆ 
ಕುಗ್ಗದೆ ನಿಂತು ಮೋಕ್ಷಮಾರ್ಗವನ್ನೇ ಧ್ಯಾಸಿಸುತ್ತಿದ್ದನು. 


ಛಾಯಾಯಾಮಾತಹಪೇ ಚೈವ ಸಮದರ್ಶಿೀ ಮಹಾತಪಾಃ । 
ಧ್ಯಾನಂ ಕೃತ್ವಾ ತಥೈಕಾಂತೇ ಸ್ಥಿತಃ ಸ್ಥಾಣುರಿನಾಚಲಃ ॥೫೩॥ 


ನೆರಳನ್ನಾಗಲೀ ಬಿಸಲನ್ನಾ ಗಲೀ ಲಕ್ಷಿಸದೆ, ಎಂದರೆ ಸುಖ, ಜಯ, ಆನು 
ಕೂಲ್ಯ ಇವುಗಳು ದೊರೆತಾಗ ಹಿಗ್ಗಿ ಮೆರೆಯದಯೂ, ದುಃಖ ಸೋಲು, ಅನಾನು 
ಕೂಲ್ಯ ಇವುಗಳು ಒದಗಿದಾಗ ಕುಗ್ಗದೆಯ್ಕೂ ಇವುಗಳನ್ನು ಸಮಭಾವನೆಯಿಂದ 
ನೋಡುವ ಮನೋವೃತ್ತಿಯನ್ನು ಪಡೆದಿದ್ದ ಆ ಮಹಾತಪಸ್ಟಿಯಾದ ಶುಕಮುನಿಯು 
ಈ ರೀತಿ ಒಬ್ಬನೇ ನಿಂತು ಧ್ಯಾನಾಸಕ್ತನಾಗಿ ಭಾವಸಮಾಧಿಯಲ್ಲಿರುತ್ತಾ ಕಲ್ಲಿನಂತೆ 
ಅಲುಗಾಡದೆ ಸುಮ್ಮನೆ ನಿಂತಿದ್ದನು. 


ತೆಂ ಮುಹೂರ್ತಾದಿವಾಗತ್ಯ ರಾಜ್ಞೊಮಾತ್ಯಃ ಕೈತಾಂಜಲಿಃ | 
ಸ್ರಾನೇಶಯತ್ತತಃ ಕೆಕ್ಲಾಂ ದ್ವಿತೀಯಾಂ ರಾಜವೇಶ್ಮನಃ 1೫೪॥ 


ಸ್ಕಂ. ೧. ಅ, ೧೭. ಶುಕನ ಮಹಿಮೆಯನ್ನು ಮಂತ್ರಿಯು ತಿಳಿದುದು ೨೬೧ 


ಸ್ವಲ್ಪಹೊತ್ತಿನಲ್ಲಿಯೇ ರಾಜನ ಮಂತ್ರಿಶ್ರೇಷ್ಠನು ಅಲ್ಲಿಗೆ ಬಂದ್ರು ಆ ಜ್ಞಾನಿ 
ಯನ್ನು ಕಂಡಕೂಡಲೇ ಕೈಮುಗಿದುಕೊಂಡು ಅಲ್ಲಿಂದ ಅರಮನೆಯಲ್ಲಿರುವ ಎರಡನೇ 
ಮಹಲಿಗೆ ಆ ಶುಕಮುನಿಯನ್ನು ಪ್ರವೇಶಿಸುವಂತೆ ಮಾಡಿದನು. 


'ತತ್ರ ದಿವ್ಯಂ ಮನೋರಮ್ಯಂ ಪುಪ್ಪಿತಂ ದಿವ್ಯಸಾದಪಂ । 
ತದ್ವನಂ ದರ್ಶಯಿತ್ವಾ ತು ಕೃತ್ವಾ ಚಾತಿಥಿಸತ್ಯಿ ಯಾಂ ॥೫೫॥ 


ಆ ರಾಜಮಂದಿರದ ಒಳಪ್ರಾಕಾರದಲ್ಲಿ ಮನೋಹರವಾಗಿಯೂ, ಪುಷ್ಪಫಲ 
ಸಮೃದ್ಧವಾದ ವೃಕ್ಷಗಳಿಂದ ಶೋಭಿಸುವ ಉಪವನಕ್ಕೆ ಅವನನ್ನು ಕರೆತಂದು ಆ 
ಕೈತೋಟದ ಸೌಂದರ್ಯವನ್ನು ತೋರಿಸಿದ ಮೇಲೆ ಅವನಿಗೆ ತಕ್ಕಂತೆ ಅತಿಥಿ 
ಸತ್ಕಾರವನ್ನು ಮಾಡಿ, 

ವಾರಮುಖ್ಯಾಃ ಸ್ತ್ರಿಯಸ್ತತ್ರ ರಾಜಸೇನಾಸರಾಯಣಾಃ । 

ಗೀತವಾದಿತ್ರಕುಶಲಾಃ ಕಾಮಶಾಸ್ತ್ರನಿಶಾರದಾಃ ೫೬ 


ತಾ ಆದಿಶ್ಯ ಚ ಸೇವಾರ್ಥಂ ಶುಕಸ್ಯ ಮಂತ್ರಿಸತ್ತಮಃ । 
ನಿರ್ಗತಃ ಸದನಾತ್ತಸ್ಮಾದ್ವ್ಯಾಸಪುತ್ರಃ ಸ್ಥಿತಃ ಸದಾ ೫೭! 


ಆ ಅಮಾತ್ಯಶ್ರೇಷ್ಠನು ಆ ಶುಕಮುನಿಯ ಸೇವೆಗಾಗಿ, ರಾಜಸೇವೆಯಲ್ಲಿ 
ಪ್ರವೀಣರಾಗಿಯೂ, ಗೀತನೃತ್ತಾದಿಗಳಲ್ಲಿ ಮತ್ತು ವಾದ್ಯಗಳನ್ನು ನುಡಿಸುವುದರಲ್ಲಿ 
ಕುಶಲರಾಗಿಯೂ, ರತಿಶಾಸ್ತ್ರದಲ್ಲಿ ಕೋವಿದೆಯರಾಗಿಯೂ ಇರುವ ವಾರನಾರಿಯರೇ ' 
ಮೊದಲಾದ ಸ್ತ್ರೀಯರನ್ನು ನಿಯಮಿಸಿ ಆ ಅತಿಥಿಮಂದಿರದಿಂದ ಹೊರಹೊರಟನು. 
ಈ ವ್ಯಾಸಪುತ್ರನಾದ ಶುಕಮುನಿಯೂ ಸಹ ಅಲ್ಲಿರುತ್ತಾ ಯಾವಾಗಲೂ 


ಪೂಜಿತಃ ಪರಯಾ ಭಕ್ತಾ ತಾಭಿಃ ಸ್ತ್ರೀಭಿರ್ಯಥಾವಿಧಿ । 
ದೇಶಕಾಲೋಪಪನ್ನೇನ ನಾನಾನ್ನೇನಾತಿತೋಷಿತಃ ॥೫೮॥ 
ಈ ಸ್ತ್ರೀಯರಿಂದ ಶಾಸ್ತ್ರಪದ್ಧತಿಗಳನ್ನ ನುಸರಿಸಿ “ಅತ್ಯಂತಭಕ್ತಿಯಿಂದ ಉಪ 
ಚರಿಸಲ್ಪಟ್ಟವನಾಗಿ,  ದೇಶಕಾಲೋಚಿತವಾದ ನಾನಾವಿಧಮೃಷ್ಟಾನ್ನಾದಿಗಳಿಂದ 
ಸಿಯನ್ನು ಹೊಂದಿದನು. 

ತತೋನ್ತಃ ಪುರನಾಸಿನ್ಯಸ್ತ ಸ್ಯಾಂತಃಪುರಕಾನನಂ । 

ರಮ್ಯಂ ಸಂದರ್ಶಯಾಮಾಸುರಂಗನಾಃ ಕಾನುಮೋಹಿತಾಃ ॥೫೯॥ 


ಸಂತೃ 


೨೬೨ ಸ್ವಂ. ೧ ಆ. ೧೭. ದೇವೀಭಾಗವತಮಹಾಪುರಾಣಂ 


ಅನಂತರದಲ್ಲಿ ಅಂತಃಪುರದ ಸ್ತ್ರೀಯರು ಕಾಮಮೋಹಿತರಾಗಿ ಅಂತಃಪುರದ 
ಸುಂದರವಾದ ಉಪವನವನ್ನು ಆ ಶುಕಮುನಿಗೆ ಅಲ್ಲಲ್ಲಿ ಕರೆದುಕೊಂಡುಹೋಗಿ 
ತೋರಿಸಿದರು. 


ಸ ಯುವಾ ರೂಪವಾನ್‌ ಕಾಂತೋ ಮೃದುಭಾಷೀ ಮನೋರಮಃ । 
ದೃಷ್ಟ್ಯಾ ತಾ ಮುಮುಹುಃ ಸರ್ವಾಸ್ತಂ ಚ ಕಾಮನಿವಾಪರಂ ॥೬೦॥ 


ಆ ಶುಕಮುನಿಯಾದರೋ ತರುಣನೂ, ರೂಪಸೌಂದರ್ಯದಿಂದ ಕೂಡಿದ 
ವನೂ ಪ್ರೀತಿಯೋಗ್ಯನೂ, ಮೃದುಮಧುರವಾಗಿ ಮಾತನಾಡುವವನೂ, ಮನಸ್ಸಿಗೆ 
ಆಹ್ಲಾದಕರವಾದ ಆಕಾರವುಳ್ಳವನೂ ಆಗಿದ್ದನು. ಆದುದರಿಂದ ಎರಡನೆಯ ಮನ್ಮಥ 
ನಂತೆ ತೋರುತ್ತಿದ್ದ ಆ ಶುಕನನ್ನು ನೋಡಿ ಆ ಸಮಸ್ತ ಸ್ತ್ರೀಯರೂ ಕಾಮಪರ 
ವಶರಾದರು. 

ಜಿತೇಂದ್ರಿಯಂ ಮುನಿಂ ಮತ್ವಾ ಸರ್ವಾಃ ಸರ್ಯಚರಂಸ್ತದಾ । 

ಆರಣೇಯಸ್ತು ಶುದ್ಧಾತ್ಮಾ ಮಾತೃಭಾವಮಕೆಲ್ಪಯತ್‌ mol 


ಆ ಶುಕಮುನಿಯು ಕಾಮವಿಕಾರಕ್ಕೆ ಒಳಪಡದೆ ಜಿತೇಂದ್ರಿಯನಾಗಿರುವು 
ದನ್ನು ನೋಡಿ ಆ ಸ್ತ್ರೀಯರು ಅವನ ಸೇವೆಯಲ್ಲಿ ನಿರತರಾಗಿದ್ದರು. ಅರಣೀ 
ಸಂಭೂತನಾದ ಆ ಶುಕಮುನಿಯಾದರೋ ಬಹಳ ಶುದ್ಧ ಸ್ವಭಾವವುಳ್ಳ ವನಾದುದ 
ರಿಂದ ಆ ಸ್ತ್ರೀಯರಲ್ಲಿ ಮಾತೃಭಾವನೆಯನ್ನು ಹೊಂದಿದ್ದನು. ಎಂದರೆ ಆ ಸ್ತ್ರೀಯ 
ರನ್ನು ತನ್ನ ತಾಯಿಗೆ ಸಮಾನರೆಂದು ಭಾವಿಸಿದ್ದನು. 


ಆತ್ಮಾರಾನೋ ಜಿತಕ್ರೋಢೋ ನ ಹೃಷ್ಯತಿ ನ ತಪ್ಯತಿ । 
ಪಶ್ಶಂಸ್ತಾಸಾಂ ವಿಕಾರಾಂಶ್ಚ ಸ್ವಸ್ಥ ಏವಸ ತಸ್ಥಿ ವಾನ್‌ 1೬೨॥ 


ಆತ್ಮಾನುಭವಸುಖದಲ್ಲಿಯೇ ಸಂತೋಷಪಡುತ್ತಿರುವ ಜಿತೇಂದ್ರಿಯನಾದ ಆ 
ಶುಕಮುನಿಯು ಈ ಸ್ತ್ರೀಯರನ್ನು ನೋಡಿದ್ದರಿಂದ ಸಂತೋಷಪಡಲೂ ಇಲ್ಲ, ವ್ಯಸನ 
ಪಡಲೂ ಇಲ್ಲ. ಇವನು ಕೋಪವನ್ನು ಜಯಿಸಿದವನಾದುದರಿಂದಲ್ಲೂ ಜಿತೇಂದ್ರಿಯ 
ನಾದುದರಿಂದಲೂ, ಆ ಸ್ತ್ರೀಯರ ಕಾಮಜೇಷ್ಟೆಗಳನ್ನು ನೋಡಿದರೂ ಮನಸ್ಸಿನಲ್ಲಿ 
ಏನೊಂದು ವಿಕಾರವೂ ಆಗದೆ ಶಾಂತಚಿತ್ತದಿಂದ ಸುಮ್ಮನೆ ಇದ್ದನು. 


ತಸ್ಮೈ ಶಯ್ಯಾಂ ಸುರಮ್ಯಾಂ ಚ ದದುರ್ನಾರ್ಯಃ ಸುಸಂಸ್ಕೃತಾಂ | 
: ಪರಾರ್ಫಾಸ್ತರಣೋಪೇತಾಂ ನಾನೋಪಸ್ಕರಸಂವೃತಾಂ Wan 


ಸ್ವಂ. ೧. ಆ. ೧೭. ಸ್ತ್ರೀಯರು ಶುಕನಿಗೆ ಉಪಚರಿಸಿದುದು ೨೬೩4 


ಆ ಸ್ತ್ರೀಯರು ಈ ಶುಕಮುನಿಗೆ ಮನೋಹರವಾಗಿಯೂ, ಸುಸಜ್ಜಿತವಾ 
ಗಿಯೂ, ಮಗ್ಗ ಲುಹಾಸಿಕೆ ಹೊದಿಕೆ ತಲೆದಿಂಬು ಮುಂತಾದವುಗಳಿಂದ ಕೂಡಿರುವ, 
ವಿವಿಧೋಪಭೋಗಸಾಧನಗಳಿಂದ ಯುಕ್ತವಾದ, ಮೃದುವಾದ ಹಾಸಿಗೆಯನ್ನು ಅಣಿ 
ಮಾಡಿಕೊಟ್ಟರು. 


ಸ ಕೃತ್ವಾ ಷಾದಶೌಚಂ ಚ ಕುಶಸಾಣಿರತಂದ್ರಿತಃ | 


ಉಪಾಸ್ಯ ಪಶ್ಚಿಮಾಂ ಸಂಧ್ಯಾಂ ಧ್ಯಾನನೇನಾನ್ವಪದ್ಯತ ॥೬೪॥ 


ಆ ಶುಕಮುನಿಯು ಕೈಕಾಲುಗಳನ್ನು ತೊಳೆದುಕೊಂಡು ಶುಚಿಯಾಗಿರುತ್ತಾ, 
ಪವಿತ್ರಪಾಣಿಯಾಗಿ ಮತ್ತು ಆಲಸ್ಯ ನಿಲ್ಲದವನೂ ಅನನ್ಯಮನಸ್ಫನೂ ಆಗಿ ಸಾಯಂಕಾ 
ಲದ ಸಂಧ್ಯಾವಂದನೋಪಾಸನೆಗಳನ್ನು ಮಾಡಿ ಕೊಂಚಕಾಲ ಢ್ಯಾನಾಸಕ್ತನಾಗಿಯೇ 
ಇದನು. 

ಎ 


ಯಾಮಮೇಕೆಂ ಸ್ಥಿತೋ ಧ್ಯಾನೇ ಸುಷ್ವಾಪ ತದನಂತರೆಂ । 
ಸುಪ್ತ್ಯಾ ಯಾವುದ್ವಯಂ ತತ್ರ ಚೋಡತಿಷ್ಮತ್ತತಃ ಶುಕಃ 1೬೫॥ 


ಈ ರೀತಿಯಲ್ಲಿ ಒಂದು ಯಾಮಕಾಲದವರೆಗೆ ಧಾನಮಗ್ನನಾಗಿದ್ದು ಅನಂತರ 
ಮಲಗಿ ಫಿದ್ರೆಮಾಡಿದನು. ಎರಡು ಯಾಮ ಥಿದ್ರೆಮಾಡಿ, ಅಂತ್ಯಯಾಮದಲ್ಲಿ 
ಹಾಸಿಗೆಯಿಂದ ಎದ್ದನು. 


ಪಾಶ್ಚಾತ್ಯಂ ಯಾಮಿನೀಯಾಮಂ ಧ್ಯಾನಮೇವಾನ್ವಪದ್ಯತ | 


ಸ್ನಾತ್ವಾ ಪ್ರಾತಃಕ್ರಿಯಾಃ ಕೃತ್ವಾ ಪುನರಾಸ್ತೇ ಸಮಾಹಿತಃ ॥೬೬॥ 


ಷಿ 

ರಾತ್ರಿಯ ಕಡೆಯ ಯಾಮವನ್ನು ಧ್ಯಾನದಲ್ಲಿ ಕಳೆದು ಪ್ರಾತಃಕಾಲದಲ್ಲಿ 
ಸ್ನಾನಮಾಡಿ ಪ್ರಾತರಾಹ್ನಿಕಗಳನ್ನು ಯಥಾವಿಧಿಯಾಗಿ ಮಾಡಿ, ಪುನಃ ಶಾಂತಚಿತ್ತ 
ನಾಗಿ ಧ್ಯಾನಸರನಾಗಿದ್ದನು. ಹೀಗೆ ಶುಕನಲ್ಲಿ ವೇದಾಂತತತ್ತ್ವವೂ ದಿನಗಟ್ಟಲೆಯ 
ಜೀವನದ ರೀತಿಫೀತಿಗಳೂ ಹೊಂದಿಕೊಂಡಿದ್ದುವು. 


ಇತಿ ಶ್ರೀದೇನೀಭಾಗವತೇ ಮಹಾಪುರಾಣೇ ಪ್ರಥಮಸ್ಕಂಥಧೇ 
ಸಪ್ತದಶೋಧ್ಯಾಯಃ. 


ಇಲ್ಲಿಗೆ ಶ್ರೀದೇವೀಭಾಗವತಮಹಾಪುರಾಣದ ಪ್ರಥಮಸ್ಯಂಧದಲ್ಲಿ 
ಹದಿನೇಳನೆಯ ಅಧ್ಯಾಯವು ಮುಗಿದುದು 


। ತೀ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ : 
ಪ್ರಥಮಸ್ಕಂಧೇ 
| ಅಷ್ಟಾದಶೋಧ್ಯಾಯಃ || 
ಹದಿನೆಂಟಿನೆಯ ಅಧ್ಯಾಯವು 
॥ ಓಂ ॥ 


॥ ಸೂತ ಉವಾಚ ॥ 


ಶ್ರುತ್ವಾ ತಮಾಗತಂ ರಾಜಾ ಮಂತ್ರಿಭಿಃ ಸಹಿತಃ ಶುಚಿಃ | 
: ಪುರಃ ಪುರೋಹಿತಂ ಕೃತ್ವಾ ಗುರುಪುತ್ರಂ ಸಮಭ್ಯಯಾತ್‌ ॥೧॥ 


ಸೂತಮುನಿಯು ಹೇಳಿದನು ಗುರುಪುತ್ರನಾದ ಶುಕಮುನಿಯು ತನ್ನನ್ನು 
ನೋಡಲು ಬಂದಿರುವನೆಂದು ಕೇಳಿದೊಡನೆಯೇ ಜನಕರಾಜನು ಸಚಿವರೊಂದಿಗೆ 
ಪುರೋಹಿತರನ್ನು ಮುಂದುಮಾಡಿಕೊಂಡು ಬಂದು ಆ ಶುಕನನ್ನು ಎದುರುಗೊಂಡನು. 


ಕೃತ್ವಾರ್ಹಣಾಂ ನೃಪಃ ಸಮ್ಯಗ್ಹತ್ತಾಸನಮನುತ್ತಮಂ । 

ಪಪ್ರಚ್ಛ ಕುಶಲಂಗಾಂಚ ವಿನಿನೇದ್ಯ ಪಯಸ್ವಿನೀಂ ॥೨॥ 

ಆ ಶುಕಮುನಿಯನ್ನು ಶ್ರೇಷ್ಠವಾದ ಆಸನದಲ್ಲಿ ಕುಳ್ಳಿರಿಸಿ ಚನ್ನಾಗಿ ಪೂಜೆ 
ಯನ್ನು ಮಾಡಿ ಕರೆಯುವ ಹಸುವನ್ನು ಕಾಣಿಕೆಯಾಗಿ ಸಮರ್ಪಿಸಿ ಕುಶಲಪ್ರಶ್ನೆ 
ಯನ್ನು ಮಾಡಿದನು. 

ಕೃತ್ವಾ ಕುಶಲಸಂಪ್ರಶ್ನಮುಪನಿಷ್ಟಂ ಸುಖಾಸನೇ । 

ಶುಕಂ ವ್ಯಾಸಸುತಂ ಶಾಂತಂ ಪರ್ಯಪೃಚ್ಛತ ಪಾರ್ಥಿವಃ Wal 


ಹೀಗೆ ಕುಶಲಪ್ರಶ್ನೆಯನ್ನು ಮಾಡಿದಮೇಲೆ, ಸುಖಾಸನದಲ್ಲಿ ಕುಳಿತಿರುವ ಆ 
ಸರಮಶಾಂತಮೂರ್ತಿಯಾದ ಶುಕನನ್ನು ಕುರಿತು ಜನಕರಾಜನು ಪ್ರಶ್ನಿಸಿದನು. 


ಸ್ಕಂ. ೧. ಅ. ೧೮ ಶುಕನಿಗೆ ಜನಕನ ಉಪಚಾರ ೨೬೫ 


ಸಚ ತಾಂ ನೃಪಪೂಜಾಂ ವೈ ಪ್ರತ್ಯಗೃಹ್ಲಾದ್ಯಥಾವಿಧಿ | 


ಪಪ್ರಚ್ಛ ಕುಶಲಂ ರಾಜ್ಞೇ ಸ್ವಂ ನಿನೇವ್ಯ ನಿರಾಮಯಂ nn 

ಜನಕನು ಶಾಸ್ತ್ರಾನುಸಾರವಾಗಿ ಮಾಡಿದ ಆ ಅತಿಥಿಸತ್ಯಾರವನ್ನು ಸ್ವೀಕರಿಸಿ, 
ಶುಕಮುನಿಯು ತನ್ನ ಕುಶಲವನ್ನು ತಿಳಿಸಿದ್ದಲ್ಲಜೈ ರಾಜನನ್ನು ಕುರಿತು 
4 ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್‌ ಕ್ರತ್ರಬಂಧುಮನಾಮಯಂ ' ಎಂಬ ನಿಯಮವನ್ನು 
ಅನುಸರಿಸಿ ಯೋಗಕ್ಷೇಮಾರೋಗ್ಯದ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡಿದನು. 


ಕಿಂ ನಿಮಿತ್ತಂ ಮಹಾಭಾಗ ನಿಃಸ್ಸೃಹಸ್ಯ ಚಮಾಂಪ್ರತಿ। 
ಜಾತಂ, ಹ್ಯಾಗಮನಂ ಬ್ರೂಹಿ ಕಾರ್ಯಂ ತನ್ಮುನಿಸತ್ತಮ ॥೫॥ 


ಎಲ್ಲೆ ಮಹಾಶಯನಾದ ಶುಕಮುನಿಯೇ, ನೀಃಸ್ಸೃ ಹನಾದ ನೀನು ಯಾವ 
ಕಾರ್ಯಕ್ಕಾಗಿ ನನ್ನಲ್ಲಿಗೆ ಬರೋಣವಾಯಿತು. ಆ ಕಾರ್ಯವನ್ನು ಹೇಳು. 


॥ ಶುಕ ಉವಾಚ ॥ 


ನ್ಯಾಸೇನೋಕ್ತೋ ಮಹಾರಾಜ ಕುರು ದಾರಪರಿಗ್ರಹಂ । 
ಸರ್ವೇಷಾಮಾಶ್ರಮಾಣಾಂ ಚ ಗೃಹಸ್ಥಾಶ್ರಮ ಉತ್ತಮಃ ॥೬॥॥- 


ಓ ಮಹಾರಾಜನೇ, ನನ್ನ ತಂದೆಯಾದ ವ್ಯಾಸನು ನನಗೆ ಈರೀತಿ ಹೇಳಿರು 
ತ್ತಾನೆ“ ಎಲ್ಲ ಆಶ್ರಮಗಳಿಗಿಂತಲೂ ಗೃಹಸ್ಥಾಶ್ರಮವು ಶ್ರೇಷ್ಠವುು ಆದುದರಿಂದ 
ಹೆಂಡತಿಯನ್ನು ಪರಿಗ್ರಹಿಸಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸು ಎಂದು. 


ಮಯಾ ನಾಂಗೀಕೃತಂ ವಾಕ್ಯಂ ಮತ್ವಾ ಬಂಧಂ ಗುರೋರಫಿ । 
ನ ಬಂಧೋಸ್ತೀತಿ ತೇನೋಕ್ರೋ ನಾಹಂ ತತ್ಕೃತವಾನ್‌ ಪುನಃ ॥ 


ಮದುವೆಯಾದರೆ ಸಂಸಾರಬಂಧನವು ತಪ್ಪದು ಎಂದು ನನ್ನ ಜನಕನಾದರೂ 
ಅವನ ಮಾತನ್ನು ನಾನು ಒಪ್ಪಲಿಲ್ಲ. ಆಗ ಅವನು, ನಿರ್ಲಿಪ್ತನಾಗಿದ್ದರೆ ಸಂಸಾರವು 
ಬಂಧಕವಾಗುವುದಿಲ್ಲವೆಂದು ನನಗೆ ತಿಳಿಯಹೇಳಿದರೂ ನಾನವನ ಮಾತನ್ನು ಸಂಶಯ 
ದಿಂದ ನಡೆಯಿಸಲಿಲ್ಲ. 


ಇತಿ ಸಂದಿಗ್ಗಮನಸರ ಮತ್ವಾ ಮಾಂ ಮುನಿಸತ್ತಮಃ ( 


ಉವಾಚ ವಚನಂ ತಥ್ಯಂ ಮಿಥಿಲಾಂ ಗಚ್ಛ ಮಾ ಶುಚಃ nou 


೨೬೬ ಸ್ಕ9. ೧. ಅ. ೧೮. ದೇವೀಭಾಗವತಮಹಾಪುರಾಣಂ 


ಹೀಗೆ ತಂದೆಯ ಅಪ್ಪಣೆಯಂತೆ ಮದುವೆಯನ್ನು ಮಾಡಿಕೊಳ್ಳ ಬೇಕೇ, ಅಥವಾ 
ವೈರಾಗ್ಯದಿಂದ ಅದನ್ನು ಬಿಡಬೇಕೇ ಎಂದು ಈ ವಿಷಯವಾಗಿ ಸಂಶಯಪಡುತ್ತ 
ಲಿರುವ ನನ್ನನ್ನು ನೋಡಿ ಹಿತವಾದ ಈ ವಾಕ್ಯವನ್ನು ಹೇಳಿದನು“ ಓ ಶುಕ 
ಕುಮಾರನೇ, ವ್ಯಸನಪಡಜೇಡ, ಮಿಥಿಲಾಪಟ್ಟಣಕ್ಕೆ ಹೋಗು ” ಎಂದು. 


ಯಾಜ್ಕೋಸಸ್ತಿ ಜನಳೆಸ್ತತ್ರ ಜೀನನ್ಮುಕ್ತೋ ನರಾಧಿಪಃ । 
ವಿಜೇಹೋ ಲೋಕವಿಡಿತಃ ಪಾತಿ ರಾಜ್ಯಮಕಂಟಿಕಂ Ile 


ಅಲ್ಲಿ ವಿದೇಹದೇಶಕ್ಕೆ ದೊರೆಯಾಗಿ ವಿದೇಹವಂಶದಲ್ಲಿ ಹುಟ್ಟಿರುವ ಜನಕ 
ನೆಂಬ ರಾಜನು, ಯಾವ ಬಾಧೆಯೂ ಇಲ್ಲದಂತೆ ರಾಜ್ಯಭಾರವನ್ನು ನಿರ್ವಹಿಸುತ್ತಾ 
ಇರುವನು. ಅವನು ಯಾವಾಗಲೂ ಕರ್ಮವನ್ನು ಮಾಡುತ್ತಲಿರುತ್ತಾನೆ. ಹಾಗಿದ್ದ ರ್ಕೂ 
ರಾಗದ್ವೇಷಗಳಿಗೆ ಅಧೀನನಾಗದೆ ನಿರ್ಲಿಪ್ತನಾಗಿ ಬಂಧನಕ್ಕೆ ಸಿಲುಕದೆ ಅವನು 
ಜೀವನ್ಮುಕ್ತನು ಎಂದು ಪ್ರಸಿದ್ಧನಾಗಿರುತ್ತಾ ಪ್ರಜೆಗಳನ್ನು ಕಾಪಾಡುತ್ತಿರುತ್ತಾನೆ. 


ಕುರ್ವನ್‌ ರಾಜ್ಯಂ ತಥಾ ರಾಜಾ ಮಾಯಾಸಾಶೈರ್ನ ಬಧ್ಯೆತೇ । 
ತ್ವಂ ಬಿಭೇಷಿ ಕಥಂ ಪುತ್ರ ನನವೃತ್ತಿಃ ಪರಂತಪ Hoon 


ಹಾಗೆ ರಾಜ್ಯವನ್ನಾಳುತ್ತಲಿದ್ದರೂ ಅವನು ಮಾಯೆಯ ಮೋಹದ ಬಲೆಯ 
ಕಟ್ಟಿಗೆ ಒಳಗಾಗಿಲ್ಲ. ಹೀಗಿದ್ದರೂ ಓ ಮಗನೇ, ಕಾಡಿನಲ್ಲಿಯೇ ಇರುವ ನೀನು ಗೃಹ 
ಸ್ಥಾಶ್ರಮದ ಆಕರ್ಷಣೆಯ ಬಲೆಗೆ ಹೆದರುವ ಕಾರಣವೇನು? 


ಪಶ್ಯ ತಂ ನೃಪಶಾರ್ದೂಲಂ ತ್ಯಜ ಮೋಹಂ ಮನೋಗತಂ । 
ಕುರು ದಾರಾನ್‌ ಮಹಾಭಾಗ ಪೃಚ್ಛ ವಾ ಭೂಪತಿಂ ಚ ತಂ ॥೧೧॥ 


ಓ ಪುಣ್ಯಶಾಲಿಯಾದ ಮಗನೇ, ರಾಜಶ್ರೇಷ್ಠನಾದ ಆ ಜನಕನನ್ನು ನೋಡು. 
ಮನಸ್ಸಿನಲ್ಲಿರುವ ಸಂಶಯವನ್ನು ಬಿಡು. ಮದುವೆಯನ್ನು ಮಾಡಿಕೋ ಅಥವಾ ಆ 
ರಾಜನನ್ನೇ ಕೇಳಿ ತಿಳಿದುಕೋ. 


ಸಂದೇಹಂ ತೇ ಮನೋಜಾತಂ ಕೆಥೆಯಿಷ್ಯತಿ ಪಾರ್ಥಿವಃ । 
ತಚ್ಛ್ರುತ್ವಾ ವಚನಂ ತಸ್ಯ ಮಾಮೇಹಿ ತರಸಾ ಸುತ nos 


ಸ್ವಂ. ೧. ಆ. ೧೮. ಶುಕನ ಪ್ರಶ್ನೆಗೆ ಜನಕನ ಸಮಾಧಾನ ೨೬೭ 


ಓ ಮಗನೇ, ಆ ರಾಜನು ನಿನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯವನ್ನು 
ತಿಳಿದು ಸಮಾಧಾನವನ್ನು ಹೇಳಿ ನಿವೃತ್ತಿಮಾಡುವನು. ಅವನ ವಿವರಣೆಯ 
ಮಾತನ್ನು ಕೇಳಿ, ಸಮಾಧಾನವನ್ನು ಪಡೆದುಕೊಂಡ ಒಡನೆಯೇ ನನ್ನಲ್ಲಿಗೇ ಜಾಗ್ರತೆ 
ಯಾಗಿ ಬಾ. 


ಸಂಪ್ರೋಕ್ತೋಹಂ ಮಹಾರಾಜ ತ್ವತ್ಪುರೇ ಚ ತದಾಜ್ಞಯಾ । 
ಮೋಕ್ಷಕಾನೋಸಸ್ಮಿ ರಾಜೇಂದ್ರ ಬ್ರೂಹಿ ಕೃತ್ಯಂ ಮಮಾನಘ ॥ 


ಓ ಜನಕಮಹಾರಾಜನೇ, ಹೀಗೆ ಅವನ ಅಪ್ಪಣೆಯಂತೆ ನಿನ್ನ ಪಟ್ಟಣಕ್ಕೆ 
ಬಂದಿರುತ್ತೇನೆ. ನಾನು ಮುಕ್ತಿಯನ್ನು ಹೊಂದಲಸೇಕ್ಷೆಯುಳ್ಳವನಾಗಿರುತ್ತಿನೆ. ಈಗ 
ನಾನು ಏನುಮಾಡಬೇಕೆಂಬುದನ್ನು ಸತ್ಯವಾಗಿ ತಿಳಿಯಹೇಳು. 


ತಪಸ್ತೀರ್ಥವ್ರತೇಜ್ಯಾಶ್ಚ ಸ್ವಾಧ್ಯಾಯಸ್ತೀರ್ಥಸೇವನಂ । 
ಜ್ಞಾನಂ ನಾ ವದ ರಾಜೇಂದ್ರ ಮೋಕ್ಷಂ ಪ್ರತಿ ಚ'ಕಾರಣಂ ॥೧೪॥ 


ಓ ಮಹಾರಾಜನ ನಾನು ತಪಸ್ಸನ್ನು ಮಾಡುವುದು, ಪುಣ್ಯಕ್ಷೇತ್ರಗಳಲ್ಲಿ 
ನಿಯಮಗಳನ್ನು ಆಚರಿಸುವುದು, ಯಜ್ಞಯಾಗಾದಿಗಳನ್ನು ನೆರವೇರಿಸುವುದು, ಪಾಠ 
ಪ್ರವಚನಗಳನ್ನು ಮುಂದುವರಿಸುವುದು, ಮತ್ತು ತೀರ್ಥಯಾತ್ರಿಯನ್ನುಮಾಡುವುದು, 
ಅಥವಾ ವೇದಾಂತಶಾಸ್ತ್ರದಲ್ಲಿ ವಿವರಿಸಿರುವ ತತ್ತ್ವಜ್ಞಾನವನ್ನು ಸಂಪಾದಿಸುವುದು ಇವು 
ಗಳಲ್ಲಿ ಯಾವುದು ಮೋಕ್ಷಕ್ಕೆ, ಸಂಸಾರದ ಬಿಡುಗಡೆಗೆ ಉತ್ತಮವಾದ ಸಾಧನವು 
ಎಂಬುದನ್ನು ನನಗೆ ತಿಳಿಯಹೇಳು. 


॥ ಜನಕ ಉವಾಚ ॥ 


ಶೃಣು ನಿಪ್ರೇಣ ಕರ್ತವ್ಯಂ ಮೋಕ್ಷಮಾರ್ಗಾಶ್ರಿಕೇನ ಯತ್‌ । 
ಉಪನೀತೋ ವಸೇದಾದೌ ನೇದಾಭ್ಯಾಸಾಯ ನೈ ಗುರೌ ॥೧೫॥ 


ಜನಕರಾಜನು ಶುಕನನ್ನು ಕುರಿತು ಹೇಳುತ್ತಾನೆ--ಮೋಕ್ಷಮಾರ್ಗವನ್ನು 
ಅವಲಂಬಿಸಬೇಕೆನ್ನುವ ಬ್ರಾಹ್ಮಣನು ಮಾಡಬೇಕಾದುದನ್ನು ಹೇಳುತ್ತೇನೆ, ಕೇಳು. 
ಅಂಥವನು ಮೊದಲು ಎಂಟನೆಯ ವರ್ಷದಲ್ಲಿಯೇ ಉಪನಯನ ಸಂಸ್ಥಾರವನ್ನು 
ಪಡೆದವನಾಗಿ ಯೋಗ್ಯರಾದ ಗುರುಗಳ ಸನ್ನಿಧಿಯಲ್ಲಿ ವೇದಾಭ್ಯಾಸಕ್ಟೋಸ್ಕರ ಗುರು 
ಕುಲವಾಸದ ನಿಯಮಾಚರಣೆಯನ್ನು ಮಾಡಬೇಕು. . 


೨೬೮ ಸ್ಯಂ. ೧. ಆ. ೧೮. ದೇವೀಭಾಗವತಮಹಾಪುರಾಣಂ 


ಅಧೀತ್ಯ ವೇದವೇದಾಂತಾನ್‌ ದತ್ತ್ವಾ ಚ ಗುರುದಕ್ಷಿಣಾಂ | 
ಸಮಾವೃತ್ತಸ್ತು ಗಾರ್ಹಸ್ಥ್ಯೇ ಸದಾರೋ ನಿವಸೇನ್ಮುನಿಃ ॥೧೬॥ 


ವೇದಗಳು, ವೇದಾಂತಗಳು ಮತ್ತು ವೇದಾಂಗಗಳು ಇವುಗಳನ್ನು ಸಮಗ್ರ 
ವಾಗಿಯೂ, ಸಾಂಗವಾಗಿಯೂ ಅಧ್ಯಯನ ಮಾಡಿ ಗುರುಗಳಿಗೆ ತಕ್ಕಂತೆ ದಕ್ಷಿಣೆ 
ಯನ್ನು ಸಮರ್ಪಿಸಿ ಗುರುಕುಲದಿಂದ ಹೊರಟು ಸಮಾವರ್ತನ ಸಂಸ್ಕಾರವನ್ನು 
ನೆರವೇರಿಸಿ, ಮದುವೆಯನ್ನು ಮಾಡಿಕೊಂಡು, ಗೃಹಸ್ಕಾಶ್ರಮದಲ್ಲಿರಚೇಕು. 


ನ್ಯಾಯ್ಯವೃತ್ತಿಸ್ತು ಸಂತೋಷೀ ನಿರಾಶೀ ಗೆತಕಲ್ಮಷಃ । 


ಲನ" 

ಅಗ್ನಿಹೋತ್ರಾದಿಕರ್ಮಾಣಿ ಕುರ್ವಾಣಃ ಸತ್ಯವಾಕ್‌ ಶುಚಿಃ ॥೧೭॥ 

ಅಲ್ಲದೈೆಯಜನ ಯಾಜನ ಮುಂತಾದ ವರ್ಣಾಶ್ರಮಧರ್ಮಕರ್ಮಗಳನ್ನು 
ತಾನೇ ಮಾಡುತ್ತಾ, ಧರ್ಮದಿಂದ ಕೂಡಿದ ಜೀವಿಕಾವೃತ್ತಿಯಿಂದ ಸ್ವಾವಲಂಬಿ 
ಯಾಗಿ, ದೊರೆತುದರಲ್ಲಿ ಸಂತುಷ್ಟನಾಗಿಯೂ, ನೀಸ್ಸೃ ಹನಾಗಿಯೂ, ನಿರ್ಮಲ 
ಮನಸ್ಸುಳ್ಳವನಾಗಿಯೂ, ಸತೃಭಾಷಿಯಾಗಿಯೂ, ಶುದ್ಧ ನಾಗಿಯೂ, ಅಗ್ಲಿಹೋತ್ರಾದಿ 
ನಿತ್ಯಕರ್ಮಗಳನ್ನು ಮಾಡುತ್ತಾ ಹೀಗೆ ನ್ಯಾಯವಾದ ರೀತಿಯಲ್ಲಿ ಜೀವಿಕೆಯನ್ನು 
ನಿರ್ವಹಿಸುತ್ತಾ ಇರಬೇಕು. 


ಪುತ್ರಂ ಸೌತ್ರಂ ಸಮಾಸಾದ್ಯ ವಾನಪ್ರಸ್ಥಾಶ್ರಮೇ ವಸೇತ್‌ । 
ತಪಸಾ ಷಡ್ರಿಪೂನ್‌ ಜಿತ್ವಾ ಭಾರ್ಯಾಂ ಪುತ್ರೇ ನಿವೇಶ್ಶ ಚ ॥೧೮॥ 


ಮಕ್ಕಳನ್ನೂ ಮೊಮ್ಮಕ್ಕಳನ್ನೂ ಪಡೆದು ಅವರಲ್ಲಿ ಸಂಸಾರವನ್ನು ಸಮರ್ಪಿಸಿ 
ತನ್ನ ಪಶ್ಚಿಯನ್ನು ಮಗನ ವಶಕ್ಕೆ ಬಿಟ್ಟು, ತಪಸ್ಸಿನಿಂದ ಕಾಮಕ್ರೋಧಲೋಭ 
ಮೋಹಮದಮಾತ್ಸರ್ಯಗಳೆಂಬ ಆರು ಶತ್ರುಗಳನ್ನು ಜಯಿಸಿ ವಾನಪ್ರಸ್ವಾಶ್ರಮದಲ್ಲಿ 
ರಬೇಕು. 


ಸರ್ನಾನಗ್ನೀನ್ಯಥಾನ್ಯಾಯಮಾತ್ಮನ್ಯಾರೋಪ್ಯ ಧರ್ಮವಿತ್‌ । 
ವಸೇತ್ತುರ್ಯಾಶ್ರನೇ ಶ್ರಾಂತಃ ಶುದ್ಧೇ ನೈರಾಗ್ಯಸಂಭನೇ 1೧೯॥ 


ಶಾಸ್ತ್ರನ್ಯಾಯವನ್ನು ಅನುಸರಿಸಿ ಪಂಚಾಗ್ದಿಗಳನ್ನು ಆತ್ಮಸಮಾರೋಪಣೆ 
ಮಾಡಿಕೊಂಡು, ಹೀಗೆ ಆಶ್ರಮಧರ್ಮಗಳನ್ನು ತಿಳಿದು ಆಚರಿಸುತ್ತಾ ಚಿತ್ತಶುದ್ಧಿ 
ಯಿಂದ ಕ್ರಮವಾಗಿ ಶುದ್ಧವಾದ ವೈರಾಗ್ಯವು ಬಂದಿದ್ದಲ್ಲಿ ನಾಲ್ಕನೆಯದಾದ ಸನ್ಯಾಸಾ 
ಶ್ರಮವನ್ನು ಸ್ವೀಕರಿಸಬೇಕು. 


ಸ್ಕಂ. ಎ. ಆ. ೧೮. ಸನ್ಯಾಸಾಶ್ರಮನನ್ನು ಅವಲಂಬಿಸುವ ಕ್ರಮ ೨೬೯ 


ವಿರಕ್ತ ಸ್ಯಾಧಿಕಾರೋಸ್ತಿ ಸಂನ್ಯಾಸೇ ನಾನ್ಯಥಾ ಕೈಚಿತ್‌ । 
ನೇದನಾಕ್ಯನಿದಂ ತಥ್ಯಂ ನಾನೈಫೇತಿ ಮತಿರ್ಮಮ ॥೨೦॥ 


ಓ ಶುಕಮುನಿಯೇ, ವಿರಕ್ತನಿಗೇ ಸನ್ಯಾಸದಲ್ಲಿ ಅಧಿಕಾರವು. ವೈರಾಗ್ಯವಿಲ್ಲ 
ದಿದ್ದರೆ ಸನ್ಯಾಸಾಶ್ರಮಸ್ವೀಕಾರದಲ್ಲಿ ಯೋಗ್ಯತೆ ಇಲ್ಲವು. ವೇದದಲ್ಲಿಯಾದರೂ 
ಹೀಗೆಯೇ ಹೇಳಿರುತ್ತದೆ. ಇದೇ ತಕ್ಕ ಮಾರ್ಗವು. ಬೇಕೆ ಮಾರ್ಗವಿಲ್ಲವು, ಎಂದು 
ನನ್ನ ಅಭಿಪ್ರಾಯವಾಗಿದೆ. 


ಶುಕಾಷ್ಟಚತ್ವಾರಿಂಶದ್ವೈ ಸಂಸ್ಕಾರಾ ನೇದಜೋಧಿತಾಃ | 
ಚತ್ವಾರಿಂಶದ್ಗೃಹಸ್ಮಸ್ಯ ಪ್ರೋಕ್ತಾಸ್ತತ್ರ ಮಹಾತ್ಮಭಿಃ ॥೨೧॥ 


ಎಲ್ಫೆ ಶುಕಮುನಿಯೇ, ಮಾನವರಿಗೆ ಗರ್ಭಾಧಾನ ಮೊದಲುಮಾಡಿ ಅಂತ್ಯೇ 
ಸ್ಟಿಯವರೆಗೆ ಸ್ಮಶಾನಾಂತವಾಗಿ ನಲವತ್ತೆಂಟು ಕರ್ಮಗಳು ವೇದದಲ್ಲಿ ಉಕ್ತವಾಗಿರು 
ತ್ತವೆ. ಅವುಗಳಲ್ಲಿ ನಲವತ್ತು ಗೃಹಸ್ಥನಿಗೆ ಸಂಬಂಧಪಟ್ಟವುಗಳು. 


ಅಷ್ಟ್‌ ಚೆ ಮುಕ್ತಿಕಾಮಸ್ಯ ಪ್ರೋಕ್ತಾಃ ಶಮುದಮಾದಯಃ । 
ಆಶ್ರಮಾದಾಶ್ರಮಂ ಗಚ್ಛೇದಿತಿ ಶಿಷ್ಟಾನುಶಾಸನಂ ॥೨೨॥ 


ಉಳಿದ ಶಮದಮಾದಿ ಎಂಟು ಸಂಸ್ಕಾರಗಳು ಮುಮುಕ್ಷುವಿಗೆ ಸಂಬಂಧ 
ಪಟ್ಟಿವು. ಬ್ರಹ್ಮಚರ್ಯದಿಂದ ಗೃಹಸ್ವಾಶ್ರಮಕ್ಕೂ, ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಾ 
ಶ್ರಮಕ್ಕೂ ಅದರಿಂದ ಸನ್ಯಾಸಕ್ಕೂ ಹೀಗೆ ಆಶ್ರಮದಿಂದ ಆಶ್ರಮಕ್ಕೆ ಕ್ರಮವಾಗಿ 
ಹೋಗಬೇಕೆಂದು ಆಚಾರ ಸಂಪ್ರದಾಯಗಳನ್ನು ತಿಳಿದ ಶಿಷ್ಟರು ವಿಧಿಸಿರುತ್ತಾರೆ. 


॥ ಶ್ರೀಶುಕ ಉವಾಚ ॥ 
ಉತ್ಸನ್ನೇ ಹೃದಿ ನೈರಾಗ್ಯೇ ಜ್ಞಾನನಿಜ್ಞಾನಸಂಭವೇ । 
ಅವಶ್ಯಮೇವ ವಸ್ತ್ರವ್ಯಮಾಶ್ರನೇಷು ವನೇಷು ವಾ ॥೨೩॥ 


ಶುಕನು ಹೇಳಿದನು ಶಾಸ್ತ್ರವ್ಯಾಸಂಗದಿಂದುಂಟಾಗುವ ಶಾಬ್ದವಾದ ಪರ 
ಲೋಕಜ್ಞಾನವೂ ಅನುಭವದಿಂದುಂಟಾಗುವ ಅಸರೋಕ್ತಜ್ಞಾನವೂ ಬಂದ ಅನಂತರ 
ದಲ್ಲಿ ಬುದ್ಧಿ ಯಲ್ಲಿ ವೈರಾಗ್ಯವು ಉಂಟಾದ ಮೇಲೆ ಅಂಥವನೂ ಕ್ರಮವಾಗಿ ಗೃಹಸ್ಥ 
ವಾನಪ್ರಸ್ಥ ಮುಂತಾದ ಆಶ್ರಮಗಳಲ್ಲಿಯೇ ಇರಬೇಕೇ? ಅಥವಾ ವಿರಕ್ತಿಯಿಂದ 


೨೭ರ ಸ್ವಂ. ೧. ಆ. ೧೮. ಹೇವೀಭಾಗವತಮಹಾಪುರಾಣಂ 


ನೇರವಾಗಿ ಸನ್ಯಾಸಾಶ್ರಮವನ್ನೇ ಸ್ವೀಕರಿಸಿ ಕಾಡಿಗೆ ಹೋಗಬಹುದೇ? ಎನ್ನುವು, 
ದನ್ನು ತಿಳಿಸು. 


॥ ಜನಕ ಉವಾಚ ॥ 


ಇಂದ್ರಿಯಾಣಿ ಬಲಿಷ್ಮಾನಿ ನ ನಿಯುಕ್ತಾನಿ ಮಾನವ | 
ಅಪಕ್ಕಸ್ಯ ಪ್ರಕುರ್ವಂತಿ ವಿಕಾರಾಂಸ್ತಾನನೇಕಶಃ ॥೨೪॥ 


ಗೌರವಕ್ಕೆ ಅರ್ಹನೂ, ಅಭಿಮಾನವನ್ನು ಬಿಟ್ಟರುವವನೂ ಆದ ಓ ಶುಕ 
ಮುನಿಯೇ, ಇಂದ್ರಿಯಗಳು ಹೆಚ್ಚಾದ ಬಲವುಳ್ಳವು. ಅವು ಹತೋಟಗೆ ಬಾರವು. 
ಅಂಥಾ ಇಂದ್ರಿಯಗಳನ್ನು ನಿಗ್ರಹಿಸದೇ ಹೋದ ಯಾವನ ಮನಸ್ಸು ಅಪಕ್ವವಾಗಿರು 
ತ್ರಜಿಯೋ ಎಂದರೆ ಸಂಸಾರದಲ್ಲಿ ಇದ್ದು ವಿಷಯಗಳಲ್ಲಿ ದೋಷಗಳು ಗೊತ್ತಾಗಿ ಆಸ 
ಕ್ತಿಯು ಹೋಗಿ ವೈರಾಗ್ಯವು ಬರದವನಿಗೆ, ಅವು ನಾನಾ ಬಗೆಯ ವಿಕಾರಗಳನ್ನುಂಟು 
ಮಾಡುತ್ತವೆ. ಎಂದರೆ ವಿಷಯಭೋಗಾದಿಗಳ ಕಡೆಗೆ ಮನಸ್ಸು ಹೋಗುವಂತೆ 
ಮಾಡುತ್ತವೆ. 


ಭೋಜನೇಚ್ಛಾಂ ಸುಖೇಚ್ಛಾಂ ಚ ಶಯ್ಕೇಚ್ಛಾಮಾತ್ಮಜಸ್ಯ ಚ । 
ಯತಿರ್ಭೂತ್ವಾ ಕಥಂ ಕುರ್ಯಾದ್ವಿಕಾರೇ ಸಮುಪಸ್ಥಿತೇ ॥೨೫॥ 


ಓ ಶುಕಮುನಿಯ್ಯೇ ವೈರಾಗ್ಯ ಉಂಟಾಗುವುದಕ್ಕೆ ಮೊದಲೇ ಬಲಾತ್ಕಾರ 
ದಿಂದ ಯತಿಯಾದರೆ, ವಾಸನಾಧೀನವಾಗಿ ಬರುವ, ಉತ್ತಮವಾದ ಮೃಷ್ಟಾನ್ಚ 
ಮೊದಲಾದ ಭೋಜನದಲ್ಲಿ ಅಪೇಕ್ಷೆಯನ್ನೂ, ಸುಖಸಡಬೇಕೆಂಬ ಇಚ್ಛೆಯನ್ನೂ 
ಪ್ರೀವಿಷಯಕವಾದ ಇಚ್ಛೆಯನ್ನೂ, ಪುತ್ರನನ್ನು ಪಡೆಯಬೇಕೆಂಬ ಆಕೆಯನ್ನೂ 
ಹೊಂದಿ ಆ ಇಚ್ಛೆಯನ್ನು ಪಡೆಯಲು ಮನೋವಿಕಾರವು ಜಾಗೃ ತವಾದಾಗ, ಸನ್ಯಾಸಿ 
ಯಾಗಿದ್ದರೆ, ಮಾಡುವುದು ಹೇಗೆ? 


ದುರ್ಜರೆಂ ವಾಸನಾಜಾಲಂ ನ ಶಾಂತಿಮುಪಯಾತಿ ವೈ | 
ಅತಸ್ತಚ್ಛಮನಾರ್ಥಾಯ ಕ್ರಮೇಣ ಚ ಪರಿತ್ಯಜೇತ್‌ ॥೨೬॥ 


ಮೋಹವಾಸನೆಗಳ ಬಲೆಯು ಪ್ರಬಲವಾದುದು. ಸುಲಭವಾಗಿ ಜೀರ್ಣವಾಗು 
(ಕರಗು) - ವುದಿಲ್ಲವು. ಆದಕಾರಣ ದೃಢವೈರಾಗ್ಯ ಬರುವವರೆಗೂ ಗೃಹಸ್ಥ ನ 
ಆಶ್ರಮದಲ್ಲಿಯೇ ಇದ್ದು, ಆಮೇಲೆ ಕ್ರಮವಾಗಿ ಸನ್ಯಾಸಿಯಾಗಬೇಕು. 


ಸ್ವಂ. ನಿ. ಆ. ೧೮. ಅಕ್ರಮಸನ್ಮಾಸದ ಕೆಡಕುಗಳು 3೭6 


ಊರ್ಧ್ವಂ ಸುಪ್ತಃ ಪತತ್ಕೇವ ನ ಶಯಾನಃ ಪೆತತ್ಯಧಃ I 
ಪರಿವ್ರಜ್ಯ ಪರಿಭ್ರಷ್ಟೋ ನ ಮಾರ್ಗಂ ಲಭತೇ ಪುನಃ ॥೨೭॥ 


ಓ ಶುಕನ ಎತ್ತರವಾದ ಸ್ಥಳದಲ್ಲಿ ಮೈಮರೆದು ನಿದ್ರಿಸುವವನು ಬಿದ್ದೇ 
ಬೀಳುವನು. ಭೂಮಿಯಲ್ಲಿ ಮಲಗಿರುವವನು ಬೀಳಲಾರನು. ಅಂತೆಯೇ ಉನ್ನತವಾದ 
ಸನ್ಯಾಸಪದನಿಯನ್ನು ಪಡೆದು ಭ್ರಷ್ಟನಾದರೆ ಅವನಿಗೆ ಇನ್ನೆಂದೆಂದಿಗೂ ಸರಿಯಾದ 
ಮುಂದುವರಿಯುವ ಮಾರ್ಗವೇ ಮೊದಲಿನಂತೆ ಸುಲಭವಾಗಿ ಸಿಕ್ಕಲಾರದು. 


ಯಥಾ ಪಿಪೀಲಿಕಾ ಮೂಲಾಚ್ಸಾಖಾಯಾಮಧಿರೋಹತಿ | 
ಶನೈಃ ಶನೈಃ ಫಲಂ ಯಾತಿ ಸುಖೇನ ಪದಗಾನಿನೀ ॥೨೮॥ 


ಉದಾಹರಣೆಯಾಗಿ, ಇರುವೆಯು ಮರದ ಬುಡದಿಂದ ಹೊರಟು ಮೆಲ್ಲಮೆಲ್ಲಗೆ 
ಕ್ರಮವಾಗಿ ಕೊಂಬೆಯನ್ನು ಏರಿ ಸುಖವಾಗಿ ಹೆಜ್ಜೆಯಿಡುತ್ತಾ ಹಣ್ಣನ್ನು ಹೇಗೆ 
ಪಡೆಯುವುದೋ, ಅಂತೆಯೇ ಬ್ರಾಹ್ಮಣನು ಆಶ್ರಮಗಳನ್ನು ಕ್ರಮವಾಗಿ ಪಡೆದು 
ಮುಂದುಮುಂದಿನ ಆಶ್ರಮಕ್ಕೆ ತಕ್ಕ ಯೋಗ್ಯತೆಯನ್ನು ಸಂಪಾದಿಸಿ, ಕಡೆಗೆ ಸನ್ಯಾಸಿ 
ಯಾಗುವವನು ಮೋಕ್ಷವನ್ನು ತಪ್ಪಜಿ ಪಡೆಯುವನು. 


ನಿಹಂಗಸ್ತರಸಾ ಯಾತಿ ವಿಘ್ನುಶಂಕಾಮುದಸ್ಯವೈ । 
ಶ್ರಾಂತೋ ಭವತಿ ನಿಶ್ರಮ್ಯ ಸುಖಂ ಯಾತಿ ಪಿಸೀಲಿಕಾ ॥೨೯॥ 


ಆದರೆ ಪಕ್ಷಿಯು ಮುಂದೆ ತೊಂದರೆಯೇನಾದರೂ ಬಂದೀತೆಂದು ಯೋಚಿ 
ಸದೆ ಜಾಗ್ರತೆಯಾಗಿ ಹಾರುತ್ತದೆ. ಆದರೂ ಮುಂದೆ ತುಂಬಾ ಆಯಾಸವನ್ನು 
ಹೊಂದುತ್ತದೆ. ಇರುವೆಯಾದರೋ ಮೆಲ್ಲಗೆ ಹೆಜ್ಜೆಯಿಡುತ್ತಾ ದಣಿವಾಗದಂತೆ ಸುಖ 
ವಾಗಿ ಮುಂದುಮುಂದಕ್ಕೆ ಹೋಗುತ್ತದೆ. 


ಮನಸ್ತು ಪ್ರಬಲಂ ಕಾಮನುಜೇಯಮಕೈತಾತ್ಮಭಿಃ । 
ಅತಃ ಕ್ರಮೇಣ ಜೇತವ್ಯಮಾಶ್ರಮಾನುಕ್ರಮೇಣ ಚ ॥೩೦॥ 


ಓ ಶುಕಮುನಿಯೇ, ಮನಸ್ಸು ತುಂಬ ಬಲವುಳ್ಳುದು. ಆದುದರಿಂದ ಅದನ್ನು 
ಜಯಿಸುವುದು ತುಂಬ ಕಷ್ಟವು. ಆ ಕಾರಣದಿಂದ ಒಂದಾದಮೇಲೊಂದರಂತೆ ಆಶ್ರಮ 
ವನ್ನು ಸ್ವೀಕರಿಸಿ ಆಯಾಯ ಆಶ್ರಮಕರ್ಮಗಳನ್ನು ಮಾಡುತ್ತಾ ಅವನ್ನು ದಾಟ 
ಕ್ರಮವಾಗಿ ಚಿತ್ತಶುದ್ಧಿ ಜ್ಞಾನಪ್ರಾಪ್ತ್ರಿಯ ಮೂಲಕವಾಗಿ ಮನಸ್ಸನ್ನು ಜಯಿಸಬೇಕು, 


3೩3 ಸ್ಕಂ.'೧. ಅ. ೧೮. ಡೇವೀಭಾಗನತಮಹಾಪುರಾಣಂ 


ಗೃಹಸ್ಥಾ ಶ್ರಮಸಂಸ್ಥೊ ಆಪಿ ಶಾಂತಃ ಸುಮತಿರಾತ್ಮವಾನ್‌ । 
ನ ಚ ಹೃಷ್ಯೇನ್ನ ಚ ತಸೇಲ್ಲಾಭಾಲಾಭೇ ಸಮೋ ಭವೇತ್‌ ॥೩೧॥ 


ಗೃಹಸ್ಥಾಶ್ರಮದಲ್ಲಿರುವವನೂ ರಾಗದ್ವೇಷಗಳಿಗೆ ಪರವಶನಾಗದೆ. ಶಾಂತ 
ನಾಗಿರುತ್ತಾ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ನಿಃಸ್ಪ್ರೃಹನಾಗಿರಚೇಕು. 
ಇಷ್ಟು ಪ್ರಾಪ್ತಿಯಿಂದ ಸಂತೋಷ, ಅಹಂಕಾರ, ಮೆರೆಯುವಿಕೆ ಇವನ್ನೂ, ಅನಿಷ್ಟ 
ಬಂದಾಗ ಮತ್ತು ಇಷ್ಟಪ್ರಾಪ್ತಿಯಾಗದಿರುವಾಗ ದುಃಖ, ದೇವರನ್ನು ನಿಂದಿಸುವಿಕೆ, 
ಕುಗ್ಗುವಿಕೆ ಇವನ್ನೂ ಹೊಂದಜಿ ಸಮವಾಗಿರುವ ಮನೋವೃತ್ತಿಯುಳ್ಳವನಾಗಿರ 
ಬೇಕು. ಹೀಗೆ ಗೃಹಸ್ಮಾಶ್ರಮವೂ ಸುಖಾನುಭವಕ್ಯಲ್ಲವು. ಅಲ್ಲೂ ವೈರಾಗ್ಯಸಾಧ 
ನೆಯೇ ಗುರಿಯು ಎಂಬುದನ್ನು ಮರೆಯಬಾರದು. 


ನಿಹಿತಂ ಕರ್ಮ ಕುರ್ವಾಣಸ್ತ ಜನ್‌ ಚಿಂತಾನ್ವಿತಂ ಚ ಯತ್‌ । 
ಆತ್ಮಲಾಭೇನ ಸಂತುಷ್ಟೋ ಮುಚ್ಯತೇ ನಾತ್ರ ಸಂಶಯಃ ॥£೨॥ 


ವೇದೋಕ್ತವಾಗಿರುವ ಫಿತ್ಯಕರ್ಮಗಳನ್ನು, ಫಲದಲ್ಲಿ ಆಕಿಯನ್ನಿಡದಿ ಈಶ್ವರ 
ಪ್ರೀತಿಗೆಂದೂ ದೇವರ ಸೇವೆಗೆಂದೂ ಮಾಡುತ್ತಾ, ನಿಷಿದ್ಧಕರ್ಮಗಳನ್ನು ಬಿಟ್ಟು 
ನಿಷ್ಠಾಮನಾಗಿರುವವನು ಮುಂದೆ ಕ್ರಮವಾಗಿ ಚಿತ್ತಶುದ್ಧಿಯಿಂದ ಜ್ಞಾನಪ್ರಾಪ್ತಿಯಾಗಿ 
ಸ್ವಸ್ವರೂಪವನ್ನು ತಿಳಿದು ನಿತ್ಯವೂ, ಸಚ್ಚಿದಾನಂದರೂಪವೂ ಆದ ಪಾರಮಾರ್ಥಿಕ 
ವಾದ ಸ್ವರೂಪದ ಅಪರೋಕ್ಷಾನುಭವವಾಗಲು ಮುಕ್ತಿಯನ್ನು ಹೊಂದುತ್ತಾನೆ. 
ಇಲ್ಲಿ ಚಿಂತಾನ್ವಿತಂ ಎಂದರೆ, ವೇದಶಾಸ್ತ್ರಗಳಲ್ಲಿ ನಿಷೇಧಿಸಿರುವ ಕರ್ಮಗಳನ್ನು 
ಮಾಡಿದರೆ ಪಾಪವುಂಟಾಗಿ ಇವನಿಗೆ ಮುಂಜಿ ದುಃಖವನ್ನುಂಟುಮಾಡುವುದರಿಂದ 
ಚಿಂತೆಯನ್ನುಂಟುಮಾಡುವ ನಿಷಿದ್ದ ಕರ್ಮವೆಂದು ಅರ್ಥವು. ಅಲ್ಲದೆ ಸತ್ಯರ್ಮ 
ಗಳನ್ನು ಫಲದಲ್ಲಿ ಕಾಮನೆಯುಳ್ಳವನಾಗಿ ಮಾಡಿದರೆ ಆ ಕರ್ಮಗಳ ಫಲಾನುಭವ 
ಕ್ಕಾಗಿ ಜನ್ಮವನ್ನು ಮುಂದೆಯೂ ಪಡೆಯುತ್ತಾ ಸಂಸಾರದಿಂದ ಬಿಡುಗಡೆ ಇಲ್ಲದೆ, 
ಗಾಣದ ಎತ್ತಿನಂತೆ, ಚಿಂತೆಗೆ ಒಳಗಾಗಿರಬೇಕಾಗುತ್ತದೆ. ಆದುದರಿಂದ ಎಲ್ಲ ಕರ್ಮವೂ, 
ಚಿಂತೆಯಿಂದ ಕೂಡಿರುತ್ತದೆಂದು ತಾತ್ಪರ್ಯವು. ಇವೆಲ್ಲವನ್ನೂ ಪರಿಶೀಲಿಸಿದರೆ 
ಒಟ್ಟಿ ನಲ್ಲಿ « ಮನಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಃ | ಬಂಧಾಯ 
ವಿಷಯಾಸಕ್ತಂ ಮುಕ್ತ ್ಕೈನಿದ್ವಿಷಯಂ ಸ್ಮೃತಂ ॥” ಎಂದು ಹೇಳಿರುವಂತೆ ಫಲಾಶೆ 
ಯನ್ನು ಹೊಂದಿರುವ ಅಥವಾ ಫಲಾಶೆ ಇಲ್ಲದಿರುವ ಮನಸ್ಸು ಮುಖ್ಯವಾದುದೇ 
ಹೊರತು ಆಶ್ರಮ ಸ್ವೀಕಾರವು ಅಷ್ಟು ಮುಖ್ಯವಾದುದಲ್ಲವೆಂದು ತಾತ್ಸರ್ಯವು. 


ಸ್ವಂ. ೧. ಅ. ೧೮. ಜೀವನ್ಮುಕ್ತಸ್ಥಿತಿ ಎಂದರೇನು ತಿ೭ಕ್ಕಿ 


ಪೆಶ್ಯಾಹಂ ರಾಜ್ಯಸೆಂಸ್ಥೊ ಆಪಿ ಜೀವನ್ಮುಕ್ತೋ ಯಥಾನಘ । 
ವಿಚರಾಮಿ ಯಥಾಕಾಮಂ ನಮೇ ಕಿಂಚಿತ್ಸ್ರ ಜಾಯತೇ ॥೩೩॥ 


ಪಾಪಸಂಬಂಧವಿಲ್ಲದೆ ಶುದ್ಧ ನಾದ ಓ ಶುಕಮುನಿಯೇ, ನೋಡು, ನಾನು 
ರಾಜ್ಯವಾಳುತ್ತಿದ್ದರೂ ಜೀವನ್ಮುಕ್ತನಾಗಿರುತ್ತೇನೆ. ಚೇಕಾದ ಹಾಗೆ ಆಚರಿಸುತ್ತ 
ಲಿದ್ದರೂ ಅದರಿಂದ ನನಗೆ ಯಾವ ಸುಖವೂ ದುಃಖವೂ ಉಂಟಾಗುವುದಿಲ್ಲವು. 


ಭುಂಜಾನೋ ವಿವಿಧಾನ್‌ ಭೋಗಾನ್‌ ಕುರ್ವನ್ಯಾರ್ಯಾಣ್ಯನೇಕಶಃ | 
ಭವಿಷ್ಯಾಮಿ ಯಥಾಹಂ ತ್ವಂ ತಥಾ ಮುಕ್ತೋ ಭವಾನಘ ॥೩೪॥ 


ಓ ದೋಷಗಳಿಲ್ಲದವನೇ, ಬಂದೊದಗುವ ಸುಖದುಃಖಗಳನ್ನು ಅನುಭವಿ 
ಸುತ್ತಾ ಗೃಹಸ್ಥಾಶ್ರಮಕ್ಕೆ ಮತ್ತು ದೊರೆತನಕ್ಕೆ ಯೋಗ್ಯವಾದ ಆಯಾಯ ಕರ್ಮ 
ಗಳನ್ನು ನಾನಾ ರೀತಿಯಲ್ಲಿ ಆಚರಿಸುತ್ತಿದ್ದರೂ ನಾನು ಹೇಗೆ ನಿರ್ಲಿಪ್ತನಾಗಿ ಜೀವ 
ನ್ಮುಕ್ತನಾಗಿರುತ್ತೇನೆಯೋ ನೀನೂ ಹಾಗೆಯೇ ಆಗು. ಎಂದರೆ ಸುಖದುಃಖಗಳಲ್ಲಿ 
ರಾಗದ್ವೇಷಗಳಿಲ್ಲದೆ ಉದಾಸೀನನಾಗಿರುತ್ತಾ ಎಲ್ಲ ಕರ್ಮಗಳನ್ನೂ ದೇವಿಯ ಪ್ರೀತಿ 
ಗೆಂದು ಮಾಡುತ್ತಿರುವುದರಿಂದ ನಿರ್ಲಿಪ್ತನಾಗಿದ್ದೇನೆ ಎಂದು ಭಾವವು. 


ಕಥ್ಯತೇ ಖಲು ಯದ್ದೃಶ್ಯಮದೃಶ್ಯಂ ಬಧ್ಯತೇ ಕುತಃ । 
ದೃಶ್ಯಾನಿ ಪಂಚೆಭೊತಾನಿ ಗುಣಾಸ್ತೇಷಾಂ ತಥಾ ಪುನಃ ॥೩೫॥ 


ಅವಿದ್ಯಾದಿ ಜಡಜಗತ್ತು ದೃಶ್ಯವೆಂದು ಹೇಳಲ್ಪಡುತ್ತದೆ. ಇಂತಹ ದೃಶ್ಯ 
ದಿಂದ ಅದೃಶ್ಯವೂ ದ್ರಷ್ಟ್ರವೂ, ಪರಮಾರ್ಥವಸ್ತುವೂ ಆಗಿರುವ ಆತ್ಮವು ಹೇಗೆ 
ಬಂಧಿಸಲ್ಪಟ್ಟೀತು ? ಹೀಗೆ ಆಕಾಶಾದಿಸಂಚಭೂತಗಳೂ ಅವುಗಳ ಶಬ್ದವೇ ಮೊದ 
ಲಾದ ಗುಣಗಳೂ ದೃಶ್ಯಗಳು. 


ಆತ್ಮಾ ಗಮ್ಯೊಆನುಮಾನೇನ ಪ್ರತ್ಯಕ್ಷೋ ನ ಕದಾಚನ । 
ಸ ಕಥಂ ಬಧ್ಯತೇ ಬ್ರಹ್ಮನ್ನಿರ್ನಿಕಾರೋ ನಿರಂಜನಃ ॥೩೬॥ 


ಹೀಗೆ ಅದೃಶ್ಯನಾದ ಆತ್ಮನನ್ನು ಅನುಮಾನದಿಂದ ಊಹಿಸಬೇಕೇ 
ಹೊರತು ಅವನು ಇಂದ್ರಿಯಾದಿಗಳಿಗೆ ಗೋಚರನಾಗುವುದಿಲ್ಲ. ಅವನು ಸಾಕ್ಷಿಪ್ರಕಾಶ 
ಸ್ವರೂಪನು. ಹುಟ್ಟು ಮೊದಲಾದ ಎಲ್ಲ ಬಗೆಯ ವಿಕಾರಗಳಿಲ್ಲದವನು. ಗುಣದೋಷ 
18 


3೩೪ ಸ್ಯಲಿ. 6. ಆ. ೧೮. ದೇವೀಭಾಗವತಮಹಾಪುರಾಣಂ 


ಗಳ ಲೇಪವನ್ನು ಹೊಂದದವನು. ಇಂತಹವನು ಹೇಗೆ ಆಜ್ಞಾನ ಮುಂತಾದವು 
ಗಳಿಂದ ವಾಸ್ತವವಾಗಿ ಬಂಧಿಸಲ್ಪಟ್ಟಾನು ? 


ಮನಸ್ತು ಸುಖದುಃಖಾನಾಂ ಮಹತಾಂ ಕಾರಣಂ ದ್ವಿ ಜ! 
ಜಾತೇ ತು ನಿರ್ಮಲೇ ಹ್ಯಸಿ ಒನ್‌ ಸರ್ವಂ ಭವತಿ ನಿರ್ಮಲಂ ॥೩೭॥ 


ಹಾಗಾದರೆ ಬಂಧವು ಅನುಭವಿಸಲ್ಪಡುತ್ತಿದೆಯಲ್ಲವೇ? ಇದು ಏತರಿಂದ ? 
ಎಂದರೆ, ಹೆಚ್ಚಾ ದ ಸುಖದುಃಖಗಳಿಗೆ ದೋಷವುಳ್ಳ ಮನಸ್ಸೇ ಕಾರಣವು. ಮನಸ್ಸು 
RR, ಎಲ್ಲವೂ ನಿರ್ಮಲವು. - 


. ಭ್ರಮನ್‌ ಸರ್ವೇಷು ತೀರ್ಥೇಷು ಸ್ನಾತ್ವಾ ಸ್ನಾತ್ವಾ ಪುನಃಪುನಃ । 
ನಿರ್ಮಲಂ ನ ಮನೋ ಯಾನತ್ತಾವತ್ಸರ್ವಂ ನಿರರ್ಥಕೆಂ ॥೩೮॥ 


ವರ್ಣಾಶ್ರಮ ಧರ್ಮ, ಕರ್ಮ, ಉಪಾಸನೆ ಮುಂತಾದವುಗಳನ್ನು ಆಚರಿಸಿ 
ಆ ಮನಸ್ಸು ನಿರ್ಮಲವಾದ ಮೇಲೆ ಎಲ್ಲವೂ ನಿರ್ಮಲವಾಗುತ್ತದೆ. ಅಜ್ಞಾನವು 
ಹೋಗಿ. ಆತ್ಮಜ್ಞಾ ನವಾಗುತ್ತಜಿ. ಆದುದರಿಂದ ಎಲ್ಲ ಪನಿತ್ರವಾಡ ನ್ನೇತ್ರಗಳಿಗೆ 
ಹೋಗಿ ಆಯಾಯ ತೀರ್ಥಗಳಲ್ಲಿ ಸ್ಥಾನ ಮತ್ತು ದೇವರ ದರ್ಶನವನ್ನು ಮಾಡುತ್ತಾ 
ಇದ್ದರೂ ಎಲ್ಲಿಯವರಿವಿಗೆ ಮನಸ್ಸು ನಿರ್ಮಲವಾಗದೆ ಇರುವುದೋ ಅಲ್ಲಿಯವರಿವಿಗೆ 
ಇವೆಲ್ಲವೂ ವ್ಯರ್ಥವಾಗುತ್ತದೆ. ಆದರೂ ಮನಸ್ಸು ಶುದ್ಧವಾಗುವವರಿಗೆ ಇವನ್ನು 
ಬಾರಿಬಾರಿಗೂ ಮಾಡುತ್ತಿರಬೇಕು. 


ನದೇಹೋನಚ ಜೀವಾತ್ಮಾ ನೇಂದ್ರಿಯಾಣಿ ಪರಂತಪ । 
ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧನೋಕ್ಷಯೋ॥8 ॥೩೯॥ 


ದೇಹವಾಗಲೀ, ಜೀವನಾಗಲೀ, ಇಂದ್ರಿಯಗಳಾಗಲೀ, ಬಂಧಮೋಕ್ಷಗಳಿಗೆ 
ಕಾರಣವಾಗುವುದಿಲ್ಲ. ದುಷ್ಟರನ್ನು ತನ್ನ ತಪೋಮಾಹಾತ್ಮ್ರ್ಯೈಯಿಂದ ಶಿಕ್ಷಿಸತಕ್ಕ. ಓ 
ಶುಕಮುನಿಯೇ, ಮನಸ್ಸಿನಿಂದಲೇ ಸಂಸಾರಬಂಧವೂ, ಮೋಕ್ಷವೂ ಉಂಟಾಗುತ್ತವೆ. 
ಆದುದರಿಂದ ಮನಶ್ಶುದ್ಧಿಯು ಮುಖ್ಯವು. 


ಶುದ್ಧೋ ಮುಕ್ತಃ ಸದೈವಾತ್ಮಾ ನೈವ ಬಧ್ಯೇತ ಕರ್ಹಿಚಿತ್‌ । 
ಬಂಧನೋಕ್ಸ್‌ ಮನಃಸಂಸ್ಕೌ ತಸ್ಮಿನ್‌ ಶಾಂತೇ ಪ್ರಶಾಮ್ಯತಿ ॥೪೦॥ 


ಸ್ಯಂ. &. ಅ. ೧೮. ಶುಕನಿಗೆ ಜನಕನ ಉಪಡೇಶ ೨೭೪೫ ' 


ಆತ್ಮನು ಯಾವಾಗಲೂ ಶುದ್ಧನು ಹಾಗೂ ಮುಕ್ತನು. ಅವನಿಗೆ ಯಾವುದ 
ರಿಂದಲೂ ಯಾವಾಗಲೂ ಬಂಧವಿಲ್ಲ. ಬಂಧವೂ ಮೋಕ್ಷವೂ ಮನೋಧರ್ಮ 
ಗಳು. ಆ ಮನಸ್ಸು, ನಿಷ್ಠಾಮಕರ್ಮಾಚರಣೆ, ವೇದಾಂತವಾಕ್ಯಗಳ ಮನನ, 
ಮುಂತಾದವುಗಳಿಂದ ನಿರ್ಮಲವಾದರೆ ಎಲ್ಲವೂ ಶಾಂತವಾಗುತ್ತದೆ. 


ಶತ್ರುರ್ಮಿತ್ರಮುದಾಸೀನೋ ಭೇದಾಸ್ಸರ್ವೇ ಮನೋಗತಾಃ । 
ಏಕಾತ್ಮತ್ಕೇ ಕಥಂ ಭೇದಃ ಸಂಭನೇದ್ಜ್ವೈ ತದರ್ಶನಾತ್‌ won 


ಹಗೆ, ಗೆಳೆಯ, ಉದಾಸೀನನೆಂಬ ಭೇದಗಳೆಲ್ಲವೂ ಮನಸ್ಸಿನಿಂದ ಕಲ್ಪಿಸಿ 
ಕೊಂಡವುಗಳು. ಆದುದರಿಂದ ಈ ಎಲ್ಲ ಬಗೆಯ ಪ್ರಪಂಚದ ವ್ಯವಹಾರಗಳಲ್ಲಿ 
ವಾಸ್ತವವಾಗಿ ಆತ್ಮಚೈತನ್ಯ ಒಂದೇ ನಿತ್ಯವಾಗಿದೆ ಎಂದು ಮನಗಂಡಮೇಲೆಯೂ 
ಈ ಭೇದದರ್ಶನವು ನಿಜವೆಂದು ಹೇಗೆತಾನೇ ತೋರೀತು? ಅದು ತೋರಿಕೆಯಾಗಿರ 
ಬೇಕೆಂದು ಏರ್ಪಡುತ್ತದೆ. ಹೀಗೆ "ಬ್ರಹ್ಮ ಸತ್ಯಂ, ಜಗನ್ಮಿಥ್ಯಾ' ಎಂದು ಸಿದ್ಧಾಂತ 
ವನ್ನು ಮನಗಾಣಬೇಕು. 


ಜೀವೋ ಬ್ರಹ್ಮ ಸದೈನಾಹಂ ನಾತ್ರ ಕಾರ್ಯಾ ನಿಚಾರಣಾ । 
ಭೇದಬುದ್ಧಿಸ್ತು ಸಂಸಾರೇ ವರ್ತಮಾನಾ ಪ್ರನರ್ತತೇ ॥೪೨॥ 


ನಾನು ನಾನು ಎಂದು ಕರೆಯಲ್ಪಡುವ ಅಹಂಪದಾರ್ಥವಾದ ಜೀವವು 
ವಸ್ತುತಃ ಬ್ರ ಹ್ಮಸ್ವರೂಪವೇ. ಇದರಲ್ಲಿ ಸಂಶಯವಿಲ್ಲವು. ಪರಮಾರ್ಥವಲ್ಲದ, ನಾನು 
ಬೇರೆ, ಬ್ರಹ್ಮವು ಬೇರೆ ಎಂಬ ಜೀವಬ್ರ ಹೃಭೇದಬುದ್ಧಿ ಯ; ಈ ವ್ಯಾವಹಾರಿಕವಾದ 
ಸಂಸಾರದಲ್ಲಿ ಮಾತ್ರ ಅನಾದಿಯಾದ ಅಜ್ಞಾನದ ಪ್ರಭಾವದಿಂದ ಉಂಟಾಗುತ್ತದೆ. 
ಇಲ್ಲಿ ವಿದ್ಯೆ ಅಥವಾ ಜ್ಞಾನವು ಎರಡು ಬಗೆಯಾಗಿದೆ. ಒಂದು ಬ್ರಹ್ಮ ಮತ್ತು 
ಜೀವರಿಗೆ ಸಮಾನವಾದ ಸ್ವರೂಪಜ್ಞಾನವು. ಎರಡನೆಯದು, ಜೀವರಿಗೆ ಮಾತ್ರ 
ವಿರುವ ವೃತ್ತಿರೂಪಜ್ಞಾನವು. 


ಅನಿದ್ಯೇಯಂ ಮಹಾಭಾಗ ವಿದ್ಯಾ ಚ ತನ್ನಿನರ್ತನಂ । 
ನಿದ್ಯಾನಿದ್ಯೇ ಚ ನಿಜ್ಞೇಯೇ ಸರ್ವದೈವ ನಿಚಕ್ಷಣೈಃ | Nal 


ಈ ಭೇದಬುದ್ಧಿಯೇ ಅಜ್ಞಾನ ಅಥವಾ ಅವಿದ್ಯೆಯೆಂಬುವುದಾಗಿದೆ. ಬ್ರಹ್ಮ 
ವಿದ್ಯೆಯು ಆ ಅವಿದ್ಯೆಯನ್ನು ಹೋಗಲಾಡಿಸುತ್ತದೆ. ಆದುದರಿಂದ ವಿದ್ಯಾವಿದೈಗಳೆರ 


೨೭೬ ಸ್ಯಂ. ೧. ಅ. ೧೮. ದೇವೀಭಾಗವತಮಹಾಪುರಾಣ೨ 


ಡನ್ನೂ ಅನುಭವಕ್ಕೆ ತಂದುಕೊಳ್ಳಬೇಕು. ಇದೇ ಜೀವರೂ ದೇವರೂ ಜೈತನ್ಯಾಂಶ 
ದಲ್ಲಿ ಸಮಾನರು ಎಂಬ ಬ್ರಹ್ಮಾತ್ಮೆ *ಕ್ಯಾಜ್ಞಾನವು. ಇದರಿಂದ ಭೇದಜ್ಞಾ ನರೂಪವಾದ, 
ಜೀವರ ಮನೋವೃತ್ತಿರೂಪವಾದ, ಅವಿದ್ಯೆಯು ನಾಶವಾಗುತ್ತದೆ. 


ನಿನಾ$ಂತಪಂ ಓ ಭಾಯಾಯಾ ಜ್ಞಾಯತೇ ಚ ಕಥಂ ಸುಖಂ! 
ಅವಿದ್ಯಯಾ ವಿನಾ ತದ್ವತ್ಯಥಂ ವಿದ್ಯಾಂ ಚೆ ವೇತ್ತಿ ವೈ ॥೪೪॥ 


ಬಿಸಿಲು ಇಲ್ಲದಿದ್ದರೆ ಹೇಗೆ ನೆರಳಿನ ಸುಖವನ್ನು ತಿಳಿಯಲಾಗುವುದಿಲ್ಲವೋ 
ಹಾಗೆಯೇ ಅವಿದ್ಯೆಯಿಲ್ಲದಿದ್ದರೆ ಮನೋವೃತ್ತಿರೂಪವಾದ ವಿದ್ಯೆಯನ್ನೂ ತಿಳಿಯ 
ಲಾಗುವುದಿಲ್ಲ. ಎಂದರೆ ಮನೋವೃ ತ್ರಿರೂಪವಾದ ವಿದ್ಯೆಯೂ, ಅವಿದ್ಯೆಯ ಕಾರ್ಯ 
ವಾದುದರಿಂದ ಅವಿದ್ಯೆಯೊಡನೆಯೇ ಕಾರಣನಾಶದಿಂದ ತಾನೂ ನಾಶವಾಗುತ್ತದೆ. 
ಹೇಗೆ ಬಗ್ಗಡವಾಗಿರುವ ನೀರಿನಲ್ಲಿ ಹಾಕಿದ ಚಿಲ್ಲದ ಬೀಜದ ರೇಣುಗಳು ನೀರಿನ 
ಕೊಳೆಯನ್ನೂ ತಮ್ಮನ್ನೂ ಕೆಳಕ್ಕೆ ಎಳೆದು ನೀರನ್ನು ತಿಳಿಮಾಡಿಬಿಡುತ್ತವೋ, 
ಮತ್ತು ಕಾಸಿದ ಕಬ್ಬಿಣದ ಸಲಾಕಿಯಲ್ಲಿ ನೀರನ್ನು ಹಾಕಿದರೆ ಹೇಗೆ ಉಷ್ಣದೊಡ 
ನೆಯೇ ಜಲವೂ ಇಂಗಿಹೋಗುವುದೋ, ಅಂತೆಯೇ ಅಜ್ಞಾನವೂ ಮನೋ 
ವೃತ್ತಿಗಳೂ ಅಳಿಯುತ್ತವೆ ಎಂದು ತಿಳಿಯಬೇಕು. ಅಲ್ಲದೆ ಚೈತನ್ಯ ಒಂದೇತತ್ತ್ವ 
ವೆಂದು ಸಿದ್ಧವಾದಮೇಲೆ ಈ ಪ್ರಪಂಚವು ಬದಲಾಯಿಸುತ್ತಿರುವುದೂ ನಶ್ಚರವೂ 
ಆದುದರಿಂದ ಬರಿಯ ತೋರಿಕೆಯಾಗಿರಜೇಕೆಂದು ಏರ್ಪಡುತ್ತದೆ. ಹೀಗೆ "ಬ್ರಹ್ಮ 
ಸತ್ಯಂ ಜಗನ್ಮಿಥ್ಯಾ' ಎಂದು ಸಿದ್ಧಾಂತವನ್ನು ಮನಗಾಣಚೇಕು. 


ಗುಣಾ ಗುಣೇಷು ವರ್ತಂತೇ ಭೂತಾನಿ ಚ ತಥೈವ ಚ । 
ಇಂದ್ರಿಯಾಣೀಂದ್ರಿಯಾರ್ಥೇಷು ಕೋ ದೋಷಸ್ತತ್ರ ಚಾತ್ಮನಃ ॥ 


ಗುಣಗಳು ಎಂದರೆ ಕರಣಗಳಾದ ಇಂದ್ರಿಯಗಳು ತಮ್ಮ ವಿಷಯಗಳಾದ 
ಶಬ್ದ ಸ್ಪರ್ಶಾದಿಗಳಲ್ಲಿ ಪ್ರವರ್ತಿಸುತ್ತಾ ಇರುತ್ತವೆ. ಹೀಗೆ ಪಂಚಭೂತಗಳೂ ಇಂದ್ರಿಯ 
ಗಳೂ ಕೂಡ ತಮ್ಮ ತಮ್ಮಲ್ಲಿಯೇ ವ್ಯವಹರಿಸುತ್ತಾ ಇರುವುವೇ ನಿನಾ ಅವುಗಳಿಗೂ 
ಅತ್ಮನಿಗೂ ಯಾವ ಸಂಬಂಧವೂ ಇರುವುದಿಲ್ಲ. ಆದುದರಿಂದ ಆತ್ಮನಿಗೆ ಅವುಗಳಿಂದ 
ದೋಷವೇನು? 


ಮರ್ಯಾದಾ ಸರ್ವರಕ್ಸಾರ್ಥಂ ಕೃತಾ ವೇದೇಷು ಸರ್ವಶಃ । 


ಅನ್ಯಥಾ ಧರ್ಮನಾಶಃ ಸ್ಯಾತ್ಸೌಗತಾನಾಮಿವಾನಘ ॥೪೬॥ 


ಸ್ವಂ. ೧. ಆ. ೧೮. ಧರ್ಮಗಳ ವಿಧಿಗೆ ಉದ್ದೇಶ ೨೭೬ 


ಆತ್ಮನು ಒಬ್ಬನೇ ಆದಮೇಲೆ, ಅವನಿಗೆ ಯಾವ ಸಂಬಂಧವೂ ಇಲ್ಲದ 
ಮೇಲೆ, ವರ್ಣಾಶ್ರಮವ್ಯವಸ್ಥೆ, ಪ್ರಾಯಶ್ಚಿತ್ತಾದಿಗಳೂ ಏಕೆ? ಎಂದರೆ, ಲೋಕವನ್ನು 
ಒಂದು ವ್ಯವಸ್ಥೆ ಯಲ್ಲಿಟ್ಟು ರಕ್ಷಿಸುವುದಕ್ಕಾಗಿಯೇ ಅವನ್ನು ಹೇಳಿರುವುದು. ಇಲ್ಲದೇ 
ಹೋದರೆ, ಬೌದ್ಧ ಚಾರ್ವಾಕಮತಗಳಂತೆ ವ್ಯವಸ್ಥೆ ಯಿಲ್ಲದೆ ಧರ್ಮವೆಲ್ಲವೂ ನಷ್ಟವಾ 
ಗುತ್ತಿತ್ತು. 

ಧರ್ಮನಾಶೇ ವಿನಷ್ಟಃ ಸ್ಕಾದ್ವರ್ಣಾಚಾರೋತಿವರ್ಶಿತಃ । 

ಅತೋ ನೇದಪ್ಪದಿಷ್ಟೇನ ಮಾರ್ಗೇಣ ಗಚ್ಛತಾಂ ಶುಭಂ ॥೪೭॥ 


ವರ್ಣಗಳಿಗೂ ಆಶ್ರಮಗಳಿಗೂ ಉಕ್ತವಾಗಿರುವ ಕರ್ಮಗಳ ಆಚರಣೆಯೇ 
ಧರ್ಮವು. ಅದು ನಷ್ಟವಾದಲ್ಲಿ ವರ್ಣಾಶ್ರಮಗಳ ಆಚಾರಗಳೆಲ್ಲ ' ಕೆಡುವುವು. 
ಅದಲ್ಲದೆ ಸಾಮಾಜಿಕ ಮುಂತಾದ ವ್ಯವಹಾರಗಳೂ, ವ್ಯವಸ್ಥೆ ಗಳೂ ಈ ಧರ್ಮದ 
ಉಲ್ಲಂಘನೆಯಿಂದ ಹಾಳಾಗುವುವು. ಆದುದರಿಂದ ವೇದೋಕ್ತವಾದ ಮಾರ್ಗದಲ್ಲಿಯೇ 
ನಡೆಯುವುದರಿಂದ ಎಲ್ಲ ಜನರಿಗೂ ಒಳ್ಳೆಯದಾಗುವುದು. 


॥ ಶ್ರೀಶುಕ ಉವಾಚ ॥ 


ಸಂದೇಹೋ ವರ್ತತೇ ರಾಜನ್ನ ನಿನರ್ತತಿ ಮೇ ಕ್ವಚಿತ್‌ । 
ಭವತಾ ಕಥಿತಂ ಯತ್ತಚ್ಛ್ಛಣ್ವತೋ ಮೇ ನರಾಧಿಪ pH 


ಓ ಪ್ರಜೆಗಳಿಗೆ ಒಡೆಯನಾದ ರಾಜನೇ, ನೀನು ಹೇಳಿದುದನ್ನು ಕೇಳಿದರೂ 
ನನ್ನ ಸಂದೇಹವು ಇನ್ನೂ ಹೋಗಲೇ ಇಲ್ಲವು. ಅದು ಇದ್ದೇ ಇದ್ರೆ ಎಂದು ಶುಕನು 
ಜನಕರಾಜನಿಗೆ ಹೇಳಿದನು. 

ವೇದಧರ್ಮೆಷು ಹಿಂಸಾ ಸ್ಕಾದಧರ್ಮಬಹುಲಾ ಜಸಾ। 

ಕಥಂ ಮುಕ್ತಿಪ್ರದೋ ಧರ್ಮೋ ನೇದೋಕ್ತೋ ಬತ ಭೂಪತೇ ॥ 


ಯಜ್ಞಯಾಗಾದಿ ವೇಡೋಕ್ತ ಕರ್ಮಗಳಲ್ಲಿ ಪಶುಹಿಂಸೆಯು ಆಗುತ್ತದೆ. ಆ 
ಹಿಂಸೆಯು ಅಧರ್ಮವಲ್ಲವೇ? ಅಂತಹ ವೇದಧರ್ಮವು ಹೇಗೆ ಮುಕ್ತಿಯನ್ನುಂಟು 
ಮಾಡೀತು? ನನಗೇಕೋ ಸಂಶಯವಾಗುತ್ತದೆ. 


ಪ್ರತ್ಯಕ್ಷೇಣ ತ್ವನಾಚಾರಃ ಸೋಮಸಾನಂ ನರಾಧಿಪ । 
ಪಶೂನಾಂ ಹಿಂಸನಂ ತದ್ವದ್ಭಕ್ಷಣಂ ಚಾಮಿಷಸ್ಯ ಚ ॥೫೦॥ 


೨೭೮ ಸ್ಕಂ. ೧. ಅ. ೧೮. ದೇವೀಭಾಗವತಮಹಾಫುರಾಣಂ 


[9S 
ವಾಗಿಯೇ ಇರುವ ಅನಾಚಾರನು. ಓ ರಾಜನೇ, ಅಂತೆಯೇ, ಪಶುಹಿಂಸೆಯೂ, 


ಮಾಂಸಭಕ್ಷಣವೂ ಇವೆಲ್ಲ ಅಧರ್ಮವೇ ಆಗುವುದಿಲ್ಲವೇ? 


ಯಜ್ಞದಲ್ಲಿ ಆಚರಿಸುವ ಮದ್ಯಸದ್ಭಶವಾದ ಸೋಮರಸದ ಪಾನವು ಪ್ರತ್ಯಕ್ಷ 


ಸೌತ್ರಾಮಣೌ ತಥಾ ಪ್ರೋಕ್ತಃ ಪ್ರತ್ಯಕ್ಷೇಣ ಸುರಾಗ್ರಹಃ । 
ದ್ಯೂತಕ್ರೀಡಾ ತಥಾ ಪ್ರೋಕ್ತಾ ವ್ರತಾನಿ ವಿನಿಧಾನಿ ಚ ॥೫೧॥ 


ಅಲ್ಲದೆ ಸೌತ್ರಾಮಣಿ ಎಂಬ ಯಜ್ಞದಲ್ಲೂ ಸೋಮಯಾಗಾದಿಗಳಲ್ಲೂ 
ಪ್ರತ್ಯಕ್ಷನಾಗಿ ಶ್ರುತಿಯೇ ಸುರಾಪಾನವನ್ನು ವಿಧಿಸಿರುತ್ತದೆ. ರಾಜಸೂಯಾದಿಗಳಲ್ಲಿ 
ಜೂಜಾಟವೂ ಕೂಡ ಹೇಳಲ್ಪಟ್ಟಿದೆ. ಅಲ್ಲದೆ, ಬ್ರಹ್ಮಚಾರಿಪುಂಶ್ಚಲಿಯರ ಸಂಭೋಗ 
ಮುಂತಾದ ಕೆಲವುನಿಸಿದ್ದವ್ರತಗಳೂ ಹೇಳಲ್ಪಟ್ಟವೆ. ಹೀಗಿರುವಾಗ ಇವೆಲ್ಲವೂ ಅಧ 
ರ್ಮವಲ್ಲವೇ? 

ಶ್ರೂಯತೇ ಸ್ಮ ಪುರಾ ಹ್ಯಾಸೀಚ್ಛೆಶಬಿಂದುನೃ ಪೋತ್ತಮಃ I 

ಯಜ್ವಾ ಧರ್ಮಪರೋ ನಿತ್ಯಂ ವದಾನ್ಯಃ ಸತ್ಯಸಾಗರಃ ॥೫೨॥ 


ಹಂದೆ ಶಶಬಿಂದುವೆಂಬ ರಾಜಶ್ರೇಷ್ಠನು ಇದ್ದನೆಂದು ತಿಳಿಯಬರುತ್ತದೆ. 
ಅನನು ಯಜನ ಮುಂತಾದ ಕರ್ಮಾನುಷ್ಕಾನವನ್ನು ಮಾಡುತ್ತಲೂ, ಯಾವಾಗಲೂ 
ಧರ್ಮಪರನಾಗಿಯೂ ಉದಾರನಾಗಿಯೂ ಸತ್ಯವಂತನಾಗಿಯೂ ಇದ್ದ ನು. 


ಗೋಪ್ತಾ ಚೆ ಧರ್ಮಸೇತೂನಾಂ ಶಾಸ್ತಾ ಚೋತ್ಸಥಗಾಮಿನಾಂ । 
ಯಜ್ಞಾಶ್ಚ ನಿಹಿತಾಸ್ತೇನ ಬಹವೋ ಭೂರಿದಕ್ಷಿಣಾಃ ॥೫೩॥ 


ಅಲ್ಲದೆ ಅವನ ಆಳ್ವಿಕೆಯಲ್ಲಿ ವರ್ಣಾಶ್ರಮಗಳ ಧರ್ಮಪಾಲನೆಯ ವ್ಯವಸ್ಥೆಯು 
ಚಿನ್ನಾಗಿ ಕಾಪಾಡಲ್ಪಟ್ಟಿತ್ತು. ದುಷ್ಟರ ಶಿಕ್ಷಣ, ಶಿಷ್ಟರ ರಕ್ಷಣಕಾರ್ಯವೂ ಸರಿಯಾಗಿ 
ನೆರವೇರುವುದಾಗಿತ್ತು. ಅವನು ತುಂಬ ದಕ್ಷಿಣೆಯುಳ್ಳ ಅನೇಕ ಯಜ್ಞಗಳನ್ನೂ 
ಮಾಡುತ್ತಿದ್ದನು. 

ಚರ್ಮಣಾಂ ಪರ್ವತೋ ಜಾತೋ ವಿಂಧ್ಯಾಚಲಸಮಃ ಪುನಃ । 

ಮೇಘಾಂಬುಪ್ಲಾವನಾಜ್ಜಾತಾ ನದೀ ಚರ್ಮಣ್ವತೀ ಶುಭಾ ॥೫೪॥ 


ಅವನ ಯಜ್ಞಗಳಲ್ಲಿ ಕೊಲ್ಲಲ್ಪಟ್ಟ ಪಶುಗಳ ಚರ್ಮಗಳ ರಾಶಿಯು ವಿಂಢ್ಯಾ 
ಚಲದಸ್ಟು ದೊಡ್ಡದಾಯಿತು. ಅದರ ಶಿಖರಕ್ಕೆ ಮೇಘಗಳು ತಾಗಿ ತಾಗಿ ನೀರು 


ಸ್ಕಂ. ೧. ಅ. ೧೮. ಶಶಬಿಂದುರಾಜನ ಧರ್ಮಾಚರಣೆ ೨೭೪ 


ಸುರಿದು ಆ ಚರ್ಮರಾಶಿಯಿಂದ ಮಂಗಳಕರವಾದ ಚರ್ಮಣ್ವ ತೀ ಎಂಬ ಫನ್ನನ 
ನದಿಯೊಂದು ಹುಟ್ಟಿ ತು. 


ಸೋಪಿ ರಾಜಾ ದಿವಂ ಯಾತಃ ಕೀರ್ತಿರಸ್ಕಾ ಚಲಾ ಭುನಿ । 
ಏವಂ ಧರ್ಮೇಷು ನೇದೇಸಷು ನ ಮೇ ಬುದ್ಧಿಃ ಪ್ರ ವರ್ತತೇ ॥೫೫॥ 


ಆ ರಾಜನು ಅಸ್ಟೊಂದು ಪಶುಹಿಂಸೆಯನ್ನು ಮಾಡಿದರೂ ಸ್ವರ್ಗಕ್ಕೇ 
ಹೋದನು. ಅಷ್ಟೇ ಅಲ್ಲ AARNE ಅವನ ಕೀರ್ತಿಯು ದಿಕ್ಬುದಿಕ್ಟುಗಳಿಗೂ 
ಹರಡಿತು. ಆದರೂ ಹೀಗೆ ಹಿಂಸೆಯಿಂದ ತುಂಬಿದ ವೇದೋಕ್ತಧರ್ಮವು ನನಗೆ 
ಸರಿಯಾಗಿ ಒಪ್ಪಿಗೆಯಾಗುವುದೇ ಇಲ್ಲವು. 

ಸ್ತ್ರೀಸಂಗೇನ ಸದಾ ಭೋಗೇ ಸುಖಮಾಪ್ನೋತಿ ಮಾನವಃ | 

ಅಲಾಭೇ ದುಃಖಮತ್ಯಂತಂ ಜೀವನ್ಮುಕ್ತಃ ಕಥಂ ಭವೇತ್‌ ' ॥೫೬॥ 

ಸಂಸಾರದಲ್ಲಿದ್ದ ಮೇಲೆ ಸ್ತ್ರೀಸಂಗದಿಂದ ಯಾವಾಗಲೂ ಭೋಗವಾದರೆ 
ಗೃಹಸ್ಥನು ಸುಖಪಡುತ್ತಾನೆ. ಅದಾಗದಿದ್ದರೆ ಅವನು ತುಂಬ ದುಃಖಪಡುತ್ತಾನೆ. ಎಂದ 
ಮೇಲೆ ಸಂಸಾರದಲ್ಲಿದ್ದೂ ಮನುಷ್ಯನು ಜೀವನ್ಮುಕ್ತನಾಗಿರುವುದು ಹೇಗೆ? 


॥ ಜನಕ ಉವಾಚ ॥ . | 
ಹಿಂಸಾ ಯಜ್ಞೆ ಷು ಪ್ರತ್ಯಕ್ಸಾ ಸಾಹಿಂಸಾ ಪರಿಕೀರ್ತಿತಾ । 
ಖಪಾವಿಟಿನೀಗ Nis ಹಿಂಸಾ ನಾನ್ಯಥೇತಿ ನಿನಿರ್ಣಯಃ ॥೫೭॥ 


ಜನಕರಾಜನು ಹೇಳಿದನು --ಓ ಶುಕುನೇ, ಶ್ರುತ್ಯುಕ್ತವಾದ, ಯಜ್ಞಕ್ಕೆ 
ಸಂಬಂಧಿಸಿದ, ಪಶುವಿನ ಹಿಂಸೆಯು ಹಿಂಸೆಯಲ್ಲವೆಂದು "ಅಹಿಂಸನ್ಸರ್ವಭೂತಾನ್ಯನ್ಯತ್ರ 
ತೀರ್ಥೇಭ್ಯಃ' ಇತ್ಯಾದಿಯಾದ ಶ್ರುತಿಯಲ್ಲಿ ಹೇಳಿದೆ. ಅದಲ್ಲದೆ ರಾಗ ಮುಂತಾದ 
ಉಪಾಧಿಯಿಂದ ಮಾಡಿದ ಹಿಂಸೆಯೇ ಹಿಂಸೆಯು, ಶಾಸ್ತ್ರದಲ್ಲಿ ವಿಹಿತವಾಗಿದ್ದ ರೆ 
ಕ್ಷತ್ರಿಯರ ಧರ್ಮದಲ್ಲಿ ಹೇಗೋ ಹಾಗೆ, ಅದು ಹಿಂಸೆಯಲ್ಲವು ಎಂದು ಸಿದ್ಧಾಂತವು. 


ಯಥಾ ಚೇಂಧನಸಂಯೋಗಾದಗ್ನೌ ಧೂಮುಃ ಪ್ರನರ್ತತೇ । 
ತದ್ವಿಯೋಗಾತ್ರಥಾ ತಸ್ಮಿಸ್ನಿರ್ಧೂಮತ್ವಂ ನಿಭಾತಿ ವೈ ॥೫೮॥ 


ಅಹಿಂಸಾಂ ಚ ತಥಾ ವಿದ್ಧಿ ವೇದೋಕ್ತಾಂ ಮುನಿಸತ್ತಮ । 
ರಾಗಿಣಾಂ ಸಾಹಿ ಹಿಂಸ್ಕೆವ ನಿಃಸ್ಸೃ ಹಾಣಾಂ ನ ಸಾನುತಾ ॥ರ೯॥ 


೨೮೦ ಸ್ಕಂ, ೧, ಅ. ೧೮. ದೇವೀಭಾಗವತಮಹಾಪುರಾಣಂ 


ಹೇಗೆ ಹಸಿಯಾದ ಕಟ್ಟಿಗೆಯ ಸಂಬಂಧದಿಂದ ಜಿಂಕಿಯಲ್ಲಿ ಹೊಗೆಯು ಏಳು 
ಪುಥೋ ಹಾಗೆ ಹಸೀಕಟ್ಟಿಗೆಯ ಸಂಬಂಧವಿಲ್ಲದಿದ್ದರೆ ಹೊಗೆ ಏಳುವುದಿಲ್ಲವು. 
ಹೊಗೆಗೆ ಹಸೀಕಟ್ಟಿಗೆಯ ಸಂಬಂಧವೇ ಉಪಾಧಿಯು. ಹಾಗೆಯೇ ರಾಗದಿಂದ 
ರಹಿತವಾದ ಹಿಂಸೆಯು ಹಿಂಸೆಯಲ್ಲವು. ರಾಗಯುಕ್ತವಾದ ಹಿಂಸೆಯೇ ಹಿಂಸೆಯು. 
ಯಾವನು: ನಿಷ್ಕಾಮನಾಗಿ ಕರ್ಮ ಮಾಡುವನೋ ಅವನು ಮಾಡುವ ಹಿಂಸೆಯು 
ಹಿಂಸೆಯಲ್ಲವು. ಹಿಂಸೆಗೆ ರಾಗವೇ ಉಪಾಧಿಯು. 


ಅರಾಗೇಣ ಚ ಯತೃರ್ಮ ತಥಾಹಂಕಾರವರ್ಜಿತಂ । 
ಅಕೃತಂ ನೇದ ನಿದ್ವಾಂಸಃ ಪ್ರವದಂತಿ ಮನೀಷಿಣಃ ॥೬೦॥ 


ರಾಗವಿಲ್ಲದೆಯೂ, ಅಹಂಕಾರವಿಲ್ಲದೆಯೂ, ಮಾಡಿದ ಕರ್ಮವು ಕರ್ಮವಲ್ಲ 
ವೆಂದೂ ಎಂದರೆ ಬಂಧಕವಾಗಲಾರದೆಂದೂ ವೇದಗಳನ್ನು ತಿಳಿದವರು ಹೇಳುತ್ತಾರೆ. 


ಗೃಹಸ್ಥಾನಾಂ ತು ಹಿಂಸೈನ ಯಾ ಯಜ್ಞೇ ದ್ವಿಜಸತ್ತಮ । 


ಅರಾಗೇಣ ಚ ಯತ್ಕರ್ಮ ತಥಾಹಂಕಾರನರ್ಜಿತಂ NT 
ಸಾಹಿಂಸ್ಕನ ಮಹಾಭಾಗ ಮುಮುಕ್ಷೂಣಾಂ ಜಿತಾತ್ಮನಾಂ ॥ 


ಓ ದ್ವಿಜಶ್ರೇಷ್ಠನಾದ ಶುಕನೇ, ರಾಗಿಗಳಾದ ಕರ್ಮಫಲದಲ್ಲಿ ಆಶೆಯುಳ್ಳ 
ಗೃಹಸ್ಥರು ಯಜ್ಞ ಯಾಗಗಳಲ್ಲಿ ಮಾಡುವ ಹಿಂಸೆಯು ಹಿಂಸೆಯೇ ಹೌದು. 4 
ಆ ರಟ ಆಗುತ್ತದೆ. ಓ ಪು ಪುಣ್ಯಶಾಲಿಯಾದ ಶುಕನೇ, ಇಂದಿ ದ್ರಿಯಗಳನ್ನು 
ಜಯಿಸಿರುವ ನಸೀಸ್ಪ ೨ಹರಾದ ಮುಮುಕುಗಳಿಂದ ಈಶ್ವ ರಾರ್ಪಣದೃಷ್ಟಿ ಯಿಂದ 
ಮಾಡಲ್ಪಟ್ಟ ವೇದಶಾಸ್ತ್ರವಿಹಿತನಾದ ಕರ್ಮದಲ್ಲಿನ ಹಿಂಸೆಯು ಹಿಂಸೆ ಯಕವ, 
ಅದು ಬಂಧಕವೂ: ಆಗುವುದಿಲ್ಲವು. ಅದರಲ್ಲಿ ರಾಗವೆಂಬ ಉಪಾಧಿಯು ಇಲ್ಲದಿರು 
ವುದೇ ಕಾರಣವು. 


ಇತಿ ಶ್ರೀದೇವೀಧಾಗವತೇ ಮಹಾಪುರಾಣೇ ಪ್ರಥಮಸ್ಕಂಧೇ 
ಅಷ್ಟಾದಶೋಧ್ಯಾಯಃ 


ಇಲ್ಲಿಗೆ ಶ್ರೀಡೇವೀಭಾಗವತವೆಂಬ ಮಹಾಪುರಾಣದ ಪ್ರಥಮಸ್ಯಂಧದಲ್ಲಿ 
ಹದಿನೆಂಟನೆಯ ಅಧ್ಯಾಯವು ಮುಗಿದುದು, 


॥ ಶ್ರೀಃ ॥ \ 
ಅಥ ಶ್ರೀದೇವೀಭಾಗವತೇ ಮಹಾಪುರಾಣೇ 


NSS ಅ- 


| ಏಕೋನವಿಂಶೋಧ್ಯಾಯಃ | 
ಹತ್ತೊಂಬತ್ತನೆಯ ಅಧ್ಯಾಯವು 
Il ಓಂ ॥ 


| ಶ್ರೀಶುಕ ಉವಾಚ ॥ 


ಸಂದೇಹೋಯಂ ಮಹಾರಾಜ ವರ್ತತೇ ಹೃದಯೇ ಮನು । 
ಮಾಯಾಮಧ್ಯೆ ವರ್ತಮಾನಃ ಸ ಕಥಂ ನಿಃಸ್ಟೃಹೋ ಭನೇಶ್‌ ॥೧॥ 


ಶುಕಮುನಿಯು ಜನಕಮಹಾರಾಜನನ್ನು ಪುನಃ ಪ್ರಶ್ನೆ ಮಾಡಿದನು--ಓ 
ಜನಕಮಹಾರಾಜನೇ, ನನ್ನ ಮನಸ್ಸಿನಲ್ಲಿ ಈ ಸಂಶಯವು ಇರುತ್ತದೆ. ಮಾಯಾ 
ಮಯವಾದ, ಸಂಸಾರದ ವ್ಯವಹಾರಗಳ ಮಧ್ಯದಲ್ಲಿದ್ದೂ ಯಾವ ಸಂಬಂಧವೂ 
ಇಲ್ಲದ್ದೆ ಆಶೆಯಿಲ್ಲದೆ ಇರುವುದು ಹೇಗೆ? ಜಲದಲ್ಲಿದ್ದರೂ ಜಲಸಂಬಂಧವಿಲ್ಲವೆಂದು 
ಹೇಳುವಂತೆ ಅದು ಸಾಹಸದ ಮಾತಾಗುವುದಲ್ಲವೇ ? 


ಶಾಸ್ತ್ರಜ್ಞಾನಂ ಚ ಸಂಪ್ರಾಪ್ಯ ನಿತ್ಯಾನಿತ್ಯವಿಚಾರಣಂ । 
ತ್ಯಜತೇ ನ ಮುನೋಮೋಹಂ ಸಕಥಂ ಮುಚ್ಯತೇ ನರಃ ॥೨॥ 


, ವೇದಾಂತತ್ರವಣವನ್ನು ಮಾಡಿ ಜ್ಞಾನವನ್ನು ಪಡೆದು, ಇದು ನಿತ್ಯವಾ 
ದುದು, ಇದು ಅನಿತ್ಯವಾದುದು ಎಂಬ ವಿವೇಕವು ಬಂದರೂ, ಅಂತಹ ಜ್ಞಾನವು 
ಪರೋಕ್ಷವಾದುದರಿಂದ ಸಂಸಾರದಲ್ಲಿರುವ ಮನಸ್ಸಿನ ಮೋಹವು ಹೋಗುವುದಿಲ್ಲವು. 
ಅಂಥವನು ಹೇಗೆ ಮುಕ್ತನಾದಾನು ? 


ಅಂತರ್ಗತಂ ತಮಸ್ಸೇತ್ತುಂ ಶಾಸ್ತ್ರಾಬ್ಬೋಧೋಹಿ ನ ಕ್ಷಮಃ । 
ಯಥಾನ ನಶ್ಯತಿ ತಮಃ ಕೃತಯಾ ದೀಪನಾರ್ತಯಾ TEN 


೨೮೨ ಸ್ಕಂ. ೧. ಅ. ೧೮. ದೇನೀಭಾಗವತಮಹಾಪುರಾಣಂ 


ಮನಸ್ಸಿನೊಳಗಿರತಕ್ಕ ಅಜ್ಞಾನವನ್ನು ಹೋಗಲಾಡಿಸಲು ಕೇವಲ ಶಾಸ್ತ್ರ 
( PR: 
ಜ್ಞಾನವು ಸಾಲದು. ಹೇಗೆ ಅಂಧಕಾರವು ದೀಪದ ಮಾತಿನ ಪ್ರಸ್ತಾಸಮಾತ್ರದಿಂದ 
ಹೋಗುವುದಿಲ್ಲವೋ ಅಂತೆಯೇ ಅಜ್ಞಾನವು ಶಾಬ್ದಜ್ಞಾನದಿಂದ ಹೋಗದು. ಅದಕ್ಕೆ 
ಸ್ವಾನುಭವವೇ ಬೇಕು. 


ಅದ್ರೋಹಃ ಸರ್ವಭೂತೇಷು ಕರ್ತವ್ಯಃ ಸರ್ವದಾ ಬುಧೈಃ | 
ಸ ಕಥಂ ರಾಜಶಾರ್ದೂಲ ಗೃಹಸ್ಥೃಸ್ಯ ಭವೇತ್ತಥಾ ॥೪॥ 


ನಂಡಿತರಾದವರು, ಮುಮುಕ್ಸುಗಳು, ಯಾವಾಗಲೂ ಸರ್ವಪ್ರಾಣಿಗಳಲ್ಲಿಯೂ 
ಕೆಟ್ಟದ್ದನ್ಹೆಣಿಸಬಾರದು. ರಾಜೋತ್ತಮನಾದ ಓ ಜನಕನೇ, ಇದು ಗೃಹಸ್ಥನಿಗೆ 
ಹೇಗೆ ಸಾಧ್ಯವು? 


ವಿತ್ತೈಷಣಾ ನ ತೇ ಶಾಂತಾ ತಥಾ ರಾಜಸುಖೈಷಣಾ । 
ಜಯೈಷಣಾ ಚ' ಸಂಗ್ರಾಮೇ ಜೀವನ್ಮುಕ್ತ ಕಥಂ ಭವೇಃ ॥೫॥ 


ಓ ದೊರೆಯೇ, ದಿನವೂ ಕಂದಾಯದಿಂದ ಜೊಕ್ಕಸವನ್ನು ತುಂಬಿಸುವ ನಿನಗೆ 
ದುಡ್ಡು ಬೇಕೆಂಬ ಇಚ್ಛೆಯು ಶಾಂತವಾಗಿಲ್ಲವು. ಹಾಗೆಯೇ ನೀನು ರಾಜ್ಯವನ್ನಾಳುತ್ತಿರು 
ವುದರಿಂದ ರಾಜ್ಯಾಧಿಕಾರಸುಖಾಭಿಲಾಷೆಯೂ ನಿವೃತ್ತವಾಗಿಲ್ಲವು. ಯುದ್ಧ ದಲ್ಲಿ ಜಯಿ 
ಸಬೇಕೆಂಬ ಇಚ್ಛೆಯೂ ಹೋಗಿಲ್ಲವು. ಇಂತಹ ನೀನು ಜೀವನ್ಮುಕ್ತನು ಹೇಗೆ? 


ಚೋರೇಷು ಜೌರಬುದ್ಧಿಸ್ತೇ ಸಾಧುಬುದ್ಧಿಸ್ತು ತಾಪಸೇ । 
ಸ್ವಪರತ್ವಂ ತವಾಷ್ಯಸ್ತಿ ನಿದೇಹಸ್ತ್ವಂ ಕಥಂ ನೃಪ Wel 


ಓ ದೊರೆಯೇ, ನಿನಗೆ ಕಳ್ಳರಲ್ಲಿ ದುಷ್ಟರೆಂಬ ಬುದ್ಧಿಯೂ, ಮುನಿಗಳಲ್ಲಿ ಸಾಧು 
ಗಳೆಂಬ ಬುದ್ಧಿಯೂ ಇರುತ್ತದೆ. ಇದು ಪರರದು, ಇವರು ನಮ್ಮವರು, ಇವರು 
ಪರಕೀಯರು ಎಂಬ ಭೇದಬುದ್ಧಿಯು ಹೋಗಿಲ್ಲವು. ಇಂತಹ ನೀನು ಜೀವನ್ಮುಕ್ತನು 
ಹೇಗಾಗಿರುವೆ? 


ಕೆಟುತೀಶತ್ಲ ಕಷಾಯಾಮ್ಲರಸಾನ್ವೇತ್ಸಿ ಶುಭಾಶುಭಾನ್‌ । 
ಶುಭೇಷು ರಮತೇ ಚಿತ್ತಂ ನಾಶುಭೇಷು ತಥಾ ನೃಸ ॥೭॥ 


ಓ ದೊರೆಯೇ, ಇದು ಕಹಿ ಇದು ಕಾರ್ಕೆ ಇದು ಒಗರು ಇದು ಹುಳಿ 
ಎಂದು ಒಳ್ಳೆಯದಾದ ಮತ್ತು ಕೆಟ್ಟದಾದ ಎಲ್ಲ ರಸಗಳನ್ನೂ ನೀನು ತಿಳಿದಿರುತ್ತೀಯೆ ; 


ಸ್ಕಂ. ೧. ಆ. ೧೯. ವ್ಯವಹಾರ, ಮೋಕ್ಷ ಇವು ಒಟ್ಟಿಗೆ ಇರವು ೨೮೩ 


ಅವುಗಳಲ್ಲಿ ಒಳ್ಳೆಯದಾದುದನ್ನು ನಿನ್ನ ಮನಸ್ಸು ಅಪೇಕ್ಷಿಸುತ್ತದೆ ಎಂದರೆ ಅವುಗಳ 
ಸೇವನೆಯಿಂದ ಉಂಟಾಗುವ ಸುಖವನ್ನು ಬಯಸುತ್ತದೆ. ಹಾಗೆಯೇ ಕೆಟ್ಟುದನ್ನು 
ಸೇವಿಸುವುದಿಲ್ಲ. 

ಜಾಗ್ರತ್ಸ್ವಸ್ನಸುಷುಪ್ತಿಶ್ಚ ತವ ರಾಜನ್‌ ಭವಂತಿ ಹಿ । 

ಅವಸ್ಥಾಸ್ತು ಯಥಾಕಾಲಂ ತುರೀಯಾ ತು ಕಥೆಂ ನೃಪ neu 


ಓ ರಾಜನೇ, ಪ್ರತಿನಿತ್ಯವೂ ಆಯಾ ಕಾಲದಲ್ಲಿ ಒಂದಾದಮೇಲೊಂದರಂತೆ 
ಜಾಗ್ರತ್‌ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳೂ ನಿನಗೆ ಬರುತ್ತಿರುತ್ತವೆ. 
ಹೀಗಿರುವಾಗ ನಿನಗೆ ಜೀವನ್ಮುಕ್ತಿರೂಪವಾದ ನಾಲ್ಕನೆಯದಾದ ಕೊನೆಯ ಅವಸ್ಥೆಯು 


ಬಂದಿರುವುದೆಂತು ? 


ಪದಾತ್ಕಶ್ಚ ರಥೇಭಾಶ್ವ ಸರ್ವೇ ನೈ ನಶಗಾ ಮಮ । 
ಸ್ವಾಮ್ಯಹಂ ಚೈವ ಸರ್ವೇಷಾಂ ಮನ್ಯಸೇತ್ವಂನ ಮನ್ಯಸೇ (೯॥ 


ಕಾಲಾಳು, ಕುದುರೆ, ರಥ, ಆನೆ ಮೊದಲಾದುವು ಎಲ್ಲವೂ ನನ್ನವು. ಇವು 
ಗಳಿಗೆ ಎಲ್ಲಕ್ಕೂ ನಾನು ಒಡೆಯನು ಎಂದು ನೀನು ತಿಳಿಯುತ್ತೀಯೋ ಅಥವಾ 
ತಿಳಿಯುವುದಿಲ್ಲವೋ? 


ಮಿಷ್ಟಮತ್ಸಿ ಸದಾ ರಾಜನ್‌ ಮುದಿತೋ ವಿಮನಾಸ್ತಥಾ । 
ಮಾಲಾಯಾಂ ಚ ತಥಾ ಸರೇ ಸಮದೃತ್‌ ಕ್ವ ನೃಪೋತ್ತಮ ॥೧೦॥ 


ಹಿ ರಾಜಶ್ರೇಷ್ಠನೇ, ನೀನು ಯಾವಾಗಲೂ ರುಚಿಕರವಾದ ಮೃಷ್ಟಾನ್ನವನ್ನೇ 
ಸಂತೋಷದಿಂದ ಊಟಮಾಡುತ್ತೀಯೆ. ಪುಷ್ಪಹಾರನನ್ನು ನೋಡಿ ಸಂತೋಷಿಸು 
ತ್ತೀಯೆ. ಹಾಗೂ ಸರ್ಪವನ್ನು ನೋಡಿ ವ್ಯಥೆಗೊಳ್ಳುವೆ. ಹೀಗೆ ಭೇದಬುದ್ಧಿಯಿರುವ 
ನಿನಗೆ ಎಲ್ಲದರಲ್ಲಿಯೂ ಒಂದೇ ತೆರನಾದ ದೃಷ್ಟಿಯು ಇದೆ ಎಂದು ಹೇಳುವುದು 
ಮತ್ತು ತಿಳಿಯುವುದು ಹೇಗೆ? 


ನಿಮುಕ್ತಸ್ತು ಭನೇದ್ರಾಜನ್‌ ಸಮಲೋಸ್ಕಾಶ್ಮಕಾಂಚನಃ | 
ಏಕಾತ್ಮಬುದ್ಧಿಃ ಸರ್ವತ್ರ ಹಿತಕೃತ್ಸರ್ವಜಂತುಷು ॥೧೧॥ 


ಜೀವನ್ಮುಕ್ತನಾದವನು ಕಲ್ಲು, ಮಣ್ಣು, ಸುವರ್ಣ ಇವೆಲ್ಲವೂ ಒಂದೇ 
ಬ್ರಹ್ಮಚೈತನ್ಯದಿಂದ ವ್ಯಾಪ್ತವಾದುವೆಂದೂ ಅನಿತೃವಾದುವೆಂದೂ ತಿಳಿಯಬೇಕು. 


೨೮೪ ಸ್ಕಂ. ೧. ಅ. ೧೯. ದೇವೀಭಾಗವತಮಹಾಪುರಾಣಂ 


ಎಲ್ಲೆ ಡೆಯಲ್ಲಿಯೂ ಆತ್ಮನೊಬ್ಬನೇ ಇರುವವನೆಂದು ತಿಳಿದು ಎಲ್ಲ ಪ್ರಾಣಿಗಳಿಗೂ 
ಹಿತವನ್ನು ಮಾಡುತ್ತಲಿರಜೀಕು. 


ನ ಮೇಂದ್ಯ ರಮತೇ ಚಿತ್ತಂ ಗೃಹದಾರಾದಿಷು ಕ್ವಚಿತ್‌ । 
ಏಕಾಕೀ ನಿಃಸ್ಸೃಹೋತ್ಯರ್ಥಂ ಚರೇಯಮಿತಿ ಮೇ ಮತಿಃ ॥೧೨॥ 


ಓ ರಾಜನೇ, ಮನ್ಯೆ ಹೆಂಡತಿ ಮೊದಲಾದವುಗಳಲ್ಲಿ ಯಾವುದರಲ್ಲಿಯೂ 
ನನ್ನ ಮನಸ್ಸು ಸಂತೋಷಪಡುವುದೇ ಇಲ್ಲವು. ನಾನು ಒಬ್ಬಂಟಿಗನಾಗಿ ಯಾವ 
ಅಪೇಕ್ಷೆಯೂ ಇಲ್ಲದೆ ಜೇಕಾದಂತೆ ಪರ್ಯಟನಮಾಡುತ್ತಿರಜೇಕೆನ್ಸಿ ಸುತ್ತದೆ. 


ನಿಸ್ಸಂಗೋ ನಿರ್ಮಮಃ ಶಾಂತಃ ಪತ್ರಮೂಲಫಲಾಶನಃ । 
ಮೃಗವದ್ವಿ ಚರಿಸ್ಕಾಮಿ ನಿರ್ದ್ನಂದ್ವೋ ನಿಷ್ಟರಿಗ್ರಹಃ ಕ ॥೧೩॥ 


ನಾನಾದರೋ ಸರ್ವಸಂಗರಹಿತನಾಗಿಯೂ, ತನ್ನದು ನನ್ನ ಜಂಬ ಭೇದಭಾವ 
ರಹಿತನಾಗಿಯೂ, ಶಾಂತನಾಗಿಯೂ, ಎಲೆ ಗೆಡ್ಡೆ ಗೆಣಸು, ಹಣ್ಣು ಮೊದಲಾದನುಗ 
ಳನ್ನು ತಿನ್ನುತ್ತಾ ಮೃಗಗಳಂತೆ ಆತಂಕವಿಲ್ಲದೆ ಇರುತ್ತೇನೆ. ನನಗೆ ಶೀತೋಷ್ಣ, 
ಸುಖದುಃಖ ಮೊದಲಾದ ದ್ವಂದ್ವಗಳ ಬಾಧೆಯೇ ಆಗಲಿ, ಯಾವ ವಸ್ತುವನ್ನೂ 
ಸ್ವೀಕರಿಸಿ ಶೇಖರಿಸಿಡಲು ಬಯಕೆಯಾಗಲಿ ಇರುವುದಿಲ್ಲವು. 


ಕಿಂ ಮೇ ಗೃಹೇಣ ವಿತ್ತೇನ ಭಾರ್ಯಯಾ ಚ ಸುರೂಪಯಾ । 
ನಿರಾಗಮನಸಃ ಕಾಮಂ ಗುಣಾತೀತಸ್ಯ ಪಾರ್ಥಿವ ॥೧೪॥ 


ಓ ದೊರೆಯೇ, ತೀವ್ರವೈರಾಗ್ಯದಿಂದ ಕೂಡಿರುವ, ಸತ್ತ್ವರಜಸ್ತಮೋಗುಣ 
ಗಳಿಂದ ಬಿಡಲ್ಪಟ್ಟಿರುವ ನನಗೆ ಸುಖಸಾಧನಗಳಿಂದ ಕೂಡಿದ ಮನೆಯಿಂದಾಗಲ್ಲೀ 
ಧನದಿಂದಾಗಲೀ ಸುಂದರಿಯಾದ ಹೆಂಡತಿಯಿಂದಾಗಲೀ ಆಗಬೇಕಾದುದೇನು ? 


ಚಿಂತ್ಯಸೇ. ನಿವಿಧಾಕಾರಂ ನಾನಾರಾಗೆಸಮಾಕುಲಂ । 
ದಂಭೋಃಯಂ ಕಲ ತೇ ಭಾತಿ ನಿಮುಕ್ತೊಆಸ್ಮೀತಿ ಭಾಷಸೇ ॥ 


ಹೀಗಿರುವಲ್ಲಿ ನೀನಾದರೋ ರಾಗದಿಂದ ಕೂಡಿರುವ ಅನೇಕ ವಿಧವಾದ 
ಮನೋರಥಗಳನ್ನು ಕಲ್ಪಿಸಿಕೊಳ್ಳುತ್ತೀಯೆ. ವಿಷಯಗಳನ್ನ ನುಭವಿಸಲು ತನಕ 


ಸ್ಯಂ. ೧. ಆ. ೧೯. ರಾಜ್ಯಾಡಳಿತವೂ ಮುಕ್ತಿಯೂ ಒಟ್ಟಿಗಿರವು ೨೮೫ 


ಪಡುತ್ತೀಯೆ. ಆದರೂ ನಾನು ಜೀವನ್ಮುಕ್ತನೆಂದು ಹೇಳಿಕೊಳ್ಳುತ್ತೀಯೆ. ನಿನ್ನನ್ನು 
ನಂಬುವುದು ಹೇಗೆ % ಇದು ಹೊರಗಿನ ನಟನೆಯೇ ಸರಿ. 


ಕದಾಚಿಚ್ಛತ್ರುಜಾ ಚಿಂತಾ ಧನಜಾ ಚ ಕದಾಚನ । 
ಕದಾಚಿತ್ಸೈನ್ಯಜಾ ಚಿಂತಾ ನಿಶ್ಚಿಂತೋಸಿ ಕದಾ ನೃಪ ॥೧೬॥ 


ಓ ದೊರೆಯೇ, ರಾಜ್ಯವಾಳುತ್ತಿರುವ ನಿನಗೆ ಒಮ್ಮೆ ಶತ್ರುಗಳಿಂದ ಉಂಟಾ 
ಗುವ ಆತಂಕವೂ, ಒಮ್ಮೆ ಹಣವನ್ನು ಕೂಡಿಟ್ಟಿರಬೇಕೆಂದು ಚಿಂತೆಯೂ: 
ಮತ್ತೊಮ್ಮೆ ಸೈನ್ಯವನ್ನು ಸಿದ್ಧಗೊಳಿಸಬೇಕೆಂಬ ಆಲೋಚನೆಯೂ ಇರುತ್ತದೆ. 
ಹೀಗಿರುವಾಗ ನೀನು ನಿಶ್ಚಿಂತನಾಗಿರುವುದು ಯಾವಾಗ ? 


ವೈ ಖಾನಸಾ ಯೇ ಮುನಯೋ ಮಿತಾಹಾರಾ ಜಿತವ್ರತಾಃ | 
ತೇಃಫಿ ಮುಹ್ಯಂತಿ ಸಂಸಾರೇ ಜಾನಂತೋಃಪಿ ಹ್ಯಸತ್ಯತಾಂ 1೧೭॥ 


ಓ ರಾಜನೇ, ಆಹಾರಥಿಯಮದಿಂದ ತುಂಬ ಕಟ್ಟುನಿಟ್ಟಾದ ರೀತಿಯಲ್ಲಿ 
ತಪಸ್ಸು ಮಾಡುತ್ತಿರುವ ವೈಖಾನಸರೆಂಬ ಮುನಿಗಳೂ ಸಹ ಈ ಸಂಸಾರವು ಅನಿತ್ಯ 
ವೆಂದು ತಿಳಿದಿದ್ದರೂ ಅದರಲ್ಲಿ ಮೋಹಗೊಳ್ಳುತ್ತಾರೆ. ಇನ್ನು ನಿನ್ನ ಪಾಡೇನು? 


ತವ ವಂಶಸಮುತ್ಥಾನಾಂ ನಿದೇಹಾ ಇತಿ ಭೂಪತೇ । 
ಕುಟಿಲಂ ನಾಮ ಜಾನೀಹಿ ನಾನ್ಯಥೇತಿ ಕದಾಚನ noc 


ಓ ಮಹಾರಾಜನೇ, ಹೀಗಿರುತ್ತಿರಲು ನಿನ್ನ ಕುಲದ ರಾಜರಿಗೆಲ್ಲಾ ವಿದೇಹ 
(ದೇಹವಿದ್ದರೂ ಇಲ್ಲದ ಜೀವನ್ಮುಕ್ತರೆಂದು) ಹೆಸರು ಇದೆ. ಇದು ಯಾವಾಗಲೂ 
ಮೋಸದ ಹೆಸರೇ ಹೊರತು ನಿಜವಾಗಿರುವುದಲ್ಲವು ಎಂದು ತಿಳಿ. 


ವಿದ್ಯಾಧರೋ ಯಥಾ ಮೂರ್ಹೊೋ ಜನ್ಮಾಂಧಸ್ತು ದಿವಾಕರಃ । 
ಲಕ್ಷ್ಮೀಧರೋ ದರಿದ್ರಶ್ಹ ನಾಮ ತೇಷಾಂ ನಿರರ್ಥಕೆಂ ॥೧೯॥ 


ಲೋಕರೀತಿಯಾದರೋ ವಿಚಿತ್ರವಾಗಿದೆ. ಶುದ್ಧ ದಡ್ಡನನ್ನು ವಿದ್ಯಾಧರನೆಂದು 
ಕರೆಯುವರು. ಹುಟ್ಟುಕುರುಡನ ಹೆಸರು ದಿವಾಕರ (ಸೂರ್ಯ) ನೆಂದು ಇರುವುದು. 
ಹುಟ್ಟುದರಿದ್ರನನ್ನು ಲಕ್ಷ್ಮೀಧರ (ಧನವಂತ) ನೆನ್ನುವರು. ಆ ಜನರ ಹೆಸರುಗಳಿಗೆ 
ಅರ್ಥವೇ ಇಲ್ಲವು. ಅದರಂತೆಯೇ ನಿನ್ನ ವಂಶದ ಹೆಸರೂ ಇದೆ, 


೨೮೬ ಸ್ವಂ. ೧. ಅ. ೧೯. ದೇವೀಭಾಗನತಮಹಾಪುರಾಣಂ 


ತವ ನಂಶೋದ್ಭವಾ ಯೇ ಯೇ ಶ್ರುತಾಃ ಪೂರ್ವೇ ಮಯಾ ನೃಪಾಃ । 
ವಿದೇಹಾ ಇತಿ ವಿಖ್ಯಾತಾ ನಾಮತಃ ಕರ್ಮತೋನತೇ ॥೨೦॥ 


ಓ ದೊರೆಯೇ, ನಾನು ನಿಮ್ಮ ವಂಶದಲ್ಲಿ ಹಿಂದೆ ಇದ್ದವರೆಲ್ಲರೂ ವಿದೇಹ 
ರೆಂದು ಕೇಳಿರುತ್ತೇನೆ: ಆದರೆ ಅವರು ಹೆಸರಿನಿಂದ -ವಿದೇಹರೇ ಹೊರತು ಕರ್ಮ 
ದಿಂದ ನಡವಳಿಕೆಯಿಂದ ವಿದೇಹರು, ದೇಹಾಭಿಮಾನವಿಲ್ಲದವರು, ಅಲ್ಲವು. 


| ನಿಮಿನಾಮಾಃಭನದ್ರಾಜಾ ಪೂರ್ವಂ ತವ ಕುಲೇನೃಪ । 
ಯಜ್ಜಾರ್ಥಂ ಸತು ರಾಜರ್ಷಿರ್ವಸಿಷ್ಮಂ ಸ್ವಗುರುಂ ಮುನಿಂ ॥೨೧॥ 


ಓ ರಾಜನೇ, ಹಿಂದೆ ನಿಮ್ಮ ವಂಶದಲ್ಲಿ ನಿಮಿಯೆಂಬ ರಾಜನಿದ್ದನು. ರಾಜ 
ನಾಗಿದ್ದರೂ ಧರ್ಮಾಚರಣೆಯಿಂದ ಯಸಿಯಂತಿದ್ದ ಅವನು ಯಜ್ಞಮಾಡಲಪೇಶ್ಷಿಸಿ 
ಅದನ್ನು ಮಾಡಿಸಲು ಪುಕೋಹಿತನೂ ಮತ್ತು ತನ್ನ ಗುರುವೂ ಆದ ವಸಿಷ್ಠ ಮುನಿ 
ಯನ್ನು ಕರೆದನು. 


ನಿಮಂತ್ರಯಾಮಾಸ ತದಾ ತಮುವಾಚ ನೃಪಂ ಮುನಿಃ । 
ನಿಮಂತ್ರಿತೋಸ್ಮಿ ಯಜ್ನಾರ್ಥಂ ದೇನೇಂದ್ರೇಣಾಧುನಾ ಕಿಲ ॥೨೨॥ 


ಆಗ ವಸಿಷ್ಕಮುನಿಯು ಆ ನಿಮಿರಾಜನನ್ನು ಕುರಿತು, ದೇವೇಂದ್ರನು ನಿನಗೆ 
ಮೊದಲೇ ನನ್ನನ್ನು ಯಜ್ಞಕ್ಕಾಗಿ ಕರೆದಿರುವನು. ನಾನು ಅಲ್ಲಿಗೆ ಹೋಗಬೇಕಾಗಿದೆ 
ಎಂದು ಹೇಳಿದನು. 


ಕೃತ್ವಾ ತಸ್ಯ ಮಖಂ ಪೂರ್ಣಂ ಕರಿಷ್ಯಾಮಿ ತವಾಪಿ ವೈ । 
ತಾನತ್ಯುರುಷ್ಟ ರಾಜೇಂದ್ರ ಸಂಭಾರಂ ತು ಶನೈಃ ಶನೈಃ 19a 


ಓ ರಾಜಶ್ರೇಷ್ಠನೇ, ಆ ಇಂದ್ರನ ಯಜ್ಞವನ್ನು ಸಂಪೂರ್ಣವಾಗಿ ಆಚರಿಸಿ 
ಮುಗಿಸಿ ಆಮೇಲೆ ನಿನ್ನ ಯಜ್ಞವನ್ನೂ ಮಾಡಿಸುತ್ತೇನೆ. ಅಲ್ಲಿಯವರಿಗೆ ಅದಕ್ಕೆ 
ಬೇಕಾದ ಸಲಕರಣೆಗಳನ್ನು ಮೆಲ್ಲಮೆಲ್ಲಗೆ ಸಿದ್ಧಪಡಿಸುತ್ತಿರು. 

ಇತ್ಯುಕ್ತ್ವಾ ನಿರ್ಯಯೌ ಸೋಹ ಮಹೇಂದ್ರಯಜನೇ ಮುನಿಃ । 


ಕ ಅಪ 


ನಿಮಿರನ್ಯಂ ಗುರುಂ ಕೃತ್ವಾ ಚಕಾರ ಮಖಮುತ್ತಮಂ ॥೨೪॥ 


ತ ಸ್ವಂ. ೧. ಆ. ೧೯ ನಿಮಿರಾಜನ ಕಥೆಯು ೨೮೭ 


ಹೀಗೆ ಹೇಳಿ ವಸಿಷ್ಠಮುನಿಯು ದೇವೇಂದ್ರನ ಯಜ್ಞಕ್ಕೆ ಹೋದನು. 
' ಇತ್ತಲಾಗಿ ನಿಮಿರಾಜನು ಬೇರೆ ಒಬ್ಬರನ್ನು ಪುರೋಹಿತರನ್ನಾಗಿ ನಿಯಮಿಸಿಕೊಂಡು 
ತಾನು ಶ್ರೇಷ್ಠವಾದ ಯಾಗವನ್ನು ನೆರವೇರಿಸಿದನು. 


ತಚ್ಛ್ರುತ್ವಾ ಕುಪಿತೋತತ್ಯರ್ಥಂ ವಸಿಷ್ಠೋ ನೃಪತಿಂ ಪುನಃ । 
ಶಶಾಷ ಚ ಪತತ್ವದ್ಯ ದೇಹಸ್ತೇ ಗುರುಲೋಪಕ ॥೨೫॥ 


ಸ್ವರ್ಗದಿಂದ ಇಂದ್ರನ ಯಾಗವನ್ನು ಮುಗಿಸಿ ಹಿಂತಿರುಗಿ ಬಂದ ವಸಿಷ್ಠ 
ಖುಷಿಯ, ನಿಮಿರಾಜನು ಮಾಡಿದ ಯಜ್ಞ ವಿಚಾರವನ್ನು ಕೇಳಿ ಹೆಚ್ಚಾದ ಸಿಟ್ಟ 
ನಿಂದ ಎಲ್ಫೆ ಗುರುವಿಗೆ ಮೋಸಮಾಡಿದ ಮೂರ್ಬನೇ, ನಿನ್ನ ದೇಹವು ಬಿದ್ದು 
ಹೋಗಲಿ ಎಂದು ರಾಜನಿಗೆ ಶಾಪವನ್ನು ಕೊಟ್ಟನು. 
ರಾಜಾಫಿ ತಂ ಶಶಾಪಾಥ ತವಾಪಿ ಚ ಪತತ್ವಯಂ । 
ಅನ್ಯೋನ್ಯಶಾಪಾತ್ಬತಿತೌ ತಾವೇವ ಚ ಮಯಾ ಶ್ರುತಂ 1೨೬॥ 
ಆಮೇಲೆ ನಿಮಿರಾಜನೂ ವಸಿಷ್ಠ ನನ್ನು ಕುರಿತು ನಿನ್ನ ಶರೀರವೂ ಬಿದ್ದು 
ಹೋಗಲಿ ಎಂದು ತಿರುಗಿ ಪ್ರತಿಯಾಗಿ ಶಪಿಸಿದನು. ಹೀಗೆ ಪರಸ್ಪರ ಶಾಪದಿಂದ 
ಅವರಿಬ್ಬರೂ ಕೀಳಾದ ಸ್ಥಿತಿಗೆ ಇಳಿದರೆಂದು ಕೇಳಿರುತ್ತೇನೆ. 


ನಿದೇಹೇನ ಚ' ರಾಜೇಂದ್ರ ಕಥಂ ಶಪ್ರೋ ಗುರುಃ ಸ್ವಯಂ । 
ವಿನೋದ ಇನ ಮೇ ಚಿತ್ತೇ ವಿಭಾತಿ ನೃಪಸತ್ತಮ ॥೨೭॥ 


ಕ್ಸಿ ರಾಜಶ್ರೇಷ್ಠನೇ, ವಿದೇಹವಂಶದವನಾದ ಜೀವನ್ಮುಕ್ತನಾದ ನಿಮಿರಾಜನು 
ತನ್ನ ತಪ್ಪಿದ್ದರೂ ಹೇಗೆ ತನ್ನ ಗುರುವನ್ನೇ ಶಪಿಸಿದನು? ಓ ಶ್ರೇಷ್ಠನಾದ 
ದೊರೆಯೇ, ಇದೇನೋ ನನ್ನ ಮನಸ್ಸಿಗೆ ಹುಡುಗಾಟದ ಹಾಗೆ ಕಾಣಿಸುತ್ತದೆ. ಇಂತಹ 
ವನು ಜೀವನ್ಮುಕ್ತನೇ? 
॥ ಜನಕ ಉವಾಚ ॥ 
ಸತ್ಯಮುಕ್ತೆಂ ತ್ವಯಾ ನಾತ್ರ ಮಿಥ್ಯಾ ಕಿಂಚಿದಿದಂ ಮತಂ । 
ತಥಾಪಿ ಶೃಣು ನಿಪ್ರೇಂದ್ರ ಗುರುರ್ಮಮ ಸುಪೂಜಿತಃ ॥೨೮॥ 


ಜನಕರಾಜನು ಶುಕಮುನಿಗೆ ಈ ರೀತಿ ಸಮಾಧಾನವನ್ನು ಹೇಳಿದನು 
ಓ ಬ್ರಾಹ್ಮಣಶ್ರೀಸ್ಕನೇ, ನೀನು ಹೇಳಿದುದೆಲ್ಲವೂ ನಿಜವು. ಇದರಲ್ಲಿ ಒಂದೂ 


೨೮೮ ಸ್ಕಲ. ೧. ಅ. ೧೯. ದೇವೀಭಾಗವತಮಹಾಪುರಾಣರಿ 


ಸುಳ್ಳಿಲ್ಲವು.. ಆದರೂ ನಾನು ಹೇಳುವುದನ್ನು ಕೇಳು. ಗುರುಗಳಾದ ವ್ಯಾಸರು 
ನನಗೆ ಪೂಜ್ಯರು. ಅವರು ಹೇಳಿದುದೇ ಸತ್ಯವು. ಏಕೆಂದರೆ, 


ಪಿತುಃ ಸಂಗಂ ಪರಿತ್ಯಜ್ಯ ತ್ವಂ ವನಂ ಗಂತುಮಿಚ್ಛೆಸಿ | 


ಮೃಗೈಃ ಸಹ ಸುಸಂಬಂಧೋ ಭವಿತಾ ತೇ ನ ಸಂಶಯಃ ॥೨೯॥ 


ಓ ಶುಕಮುನಿಯೆ ಆದರೂ ನೀನು ನಿನ್ನ ತಂಡಿಯ ಸಂಬಂಧವನ್ನು 
ಬಿಟ್ಟು ಕಾಡಿಗೆ ಹೋಗಲಿಚ್ಛಿಸುತ್ತಿರುವೆ. ಅಲ್ಲಾದರೂ ಮೃಗಗಳೊಂದಿಗೆ ನಿಕಟವಾದ 
ಸಂಬಂಧವು ನಿನಗೆ ಆಗಿಯೇ ಆಗುವುದು. ಇದರಲ್ಲಿ ಸಂದೇಹವಿಲ್ಲವು. 


ಮಹಾಭೂತಾನಿ ಸರ್ವತ್ರ ನಿಃಸಂಗಃ ಕ್ವ ಭವಿಷ್ಯಸಿ । 
ಆಹಾರಾರ್ಥಂ ಸದಾ ಚಿಂತಾ ನಿಶ್ಚಿಂತಃ ಸ್ಯಾಃ ಕದಾ ಮುನೇ ॥೩೦॥ 


ಓ ಶುಕಮುನಿಯೇ, ಅಲ್ಲದೆ ಎಲ್ಲೆಡೆಯೂ ಪೃಥಿವ್ಯಾದಿಸಂಚಮಹಾಭೂತಗಳಿ 
ರುತ್ತವೆ. ಅವುಗಳ ಸಂಬಂಧವಿರದೇ ಇರುವಹಾಗಿಲ್ಲ. ಎಂದಮೇಲೆ ನೀನು ಸಿಸ್ಸಂಗ 
ನಾಗಿರುವುದೆಂತು ? ಅದಕ್ಟೋಸ್ಟರ ಸರ್ವಕಾಲದಲ್ಲಿಯೂ ಚಿಂತೆಯು ಬಿಡುವಂತಿಲ್ಲ. 
ಕಾಡಿನಲ್ಲಿ ಸರಿಯಾಗಿ ಆಹಾರ ಸಿಕ್ಕುವುದಿಲ್ಲ. ಆದುದರಿಂದ ಯಾವಾಗಲೂ ಚಿಂತೆ 
ಯಿಲ್ಲದೆ ಇರುವುದು ಹೇಗೆ? 


ದಂಡಾಜಿನಕೃತಾ ಚಿಂತಾ ಯಥಾ ತನ ವನೇಸಿ ಚ । 
ತಥೈನ ರಾಜ್ಯಚಿಂತಾ ಮೇ ಚಿಂತಯಾನಸ್ಯ ವಾ ನವಾ ॥೩೧॥ 


ಕಾಡಿನಲ್ಲಿದ್ದರೂ ನಿನಗೆ ಸನ್ಯಾಸಾಶ್ರಮದ ದಂಡ ಮತ್ತು ಕೃಷ್ಣಾಜಿನಗಳ 
ಚಿಂತೆಯು ಹೇಗೆ ಇರುವುದೋ ಹಾಗೆಯೇ ರಾಜ್ಯದಲ್ಲಿರುವ ನನಗೂ ಚಿಂತೆಯು 
(ಆಸಕ್ತಿಯು) ಇರುವುದೋ ಇಲ್ಲವೋ? 


ನಿಕಲ್ಬೋಸಹತಸ್ತ್ವಂ ವೈ ದೂರದೇಶಮುಪಾಗತಃ । 
ನಮೇ ವಿಕಲ್ಪಸಂದೇಹೋ ನಿರ್ವಿಕೆಲ್ಬೋಸ್ಮಿ ಸರ್ವಥಾ ॥೩೨॥ 


ಓ ಶುಕನೇ, ನಿನ್ನ ಮನಸ್ಸಿನಲ್ಲಿ ಹೀಗೋ ಹಾಗೋ, ಉಂಟೋ ಇಲ್ಲವೋ 
ಎಂದು ಮುಂತಾದ ನಾನಾಬಗೆಯ ವಿಕಲ್ಪ ಮತ್ತು ಸಂದೇಹಗಳನ್ನಿಟ್ಟುಕೊಂಡು 
ಕ್ಲೇಶಪಡುತ್ತಾ ಇಷ್ಟು ದೂರ ನನ್ನಲ್ಲಿಯವರಿಗೆ ಬಂದಿರುತ್ತೀಯೆ. ನನಗಾದರೋ 


ಸ್ವಂ. ೧, ಆ. ೧೯. ಜೀವನ್ಮುಕ್ತಿಯ ಸ್ವರೂಪವು . 3೮, 


ಇಂತಹ ಯಾವ ಸಂದೇಹವೂ ಯಾವ ಸಂಜೀಹವೂ. ಯಾವಾಗಲೂ ಇರುವುದಿಲ್ಲ. 
ಆದುದರಿಂದ ನಾನು ಯಾವ ನಿಕಲ್ಪವೂ ಇಲ್ಲದವನಾಗಿರುತ್ತೇನೆ.. 


ಸುಖಂ ಸ್ವಪಿಮಿ ನಿಪ್ರಾಹಂ ಸುಖಂ ಭುಂಜಾಮಿ ಸರ್ವದಾ । 
ನ ಬದ್ಮೊಆಸ್ಮೀತಿ ಬುಧ್ಯಾಹಂ ಸರ್ವದೈನ ಸುಖೀ ಮುನೇ ॥೩೩॥ 


ಓ ಬ್ರಾಹ್ಮಣನೇ, ನಾನು ಸುಖವಾಗಿ ನಿದ್ರಿಸುತ್ತೇನೆ. ಓ ಮನನಶೀಲನಾದ 
ಶುಕನೇ ಯಾವಾಗಲೂ ನಾನು ಮೃಷ್ಟಾನ್ನವನ್ನು ಉಣ್ಣುತ್ತೇನೆ. ಆದರೂ ನಾನು 
ರಾಗದ್ವೇಷಗಳ ಬಲೆಗೆ ಕಟ್ಟುಬಿದ್ದವನಲ್ಲ ಎಂಬ ಅಪರೋಕ್ಸಾನುಭವರೂಪವಾದ 
ಜ್ಞಾ ನದಿಂದ್ಕ ವಿಷಯಸುಖಾನುಭವದಿಂದ ಅಲ್ಲವು, ನಾನು ಯಾವಾಗಲೂ ಸುಖಿಯಾ 
ಗಿರುತ್ತೇನೆ. 


ತ್ವಂ ತು ದುಃಖೀ ಸದೈನಾಸಿ ಬದ್ಭೋಹಮಿತಿ ಶಂಕಯಾ । 
ಇತಿ ಶಂಕಾಂ ಪರಿತ್ಯಜ್ಯ ಸುಖೀ ಭವ ಸಮಾಹಿತಃ Nan 


ಓ ಮುನಿಯೇ, ನೀನಾದರೋ " ನಾನು ಬದ್ಧನಾಗಿರುತ್ತೇನೆ ' ಎಂಬ ಬುದ್ಧಿ 
ಯಿಂದ ಯಾವಾಗಲೂ ದುಃಖಿಯಾಗಿಯೇ ಇರುತ್ತೀಯೆ. ಆದುದರಿಂದ ಆ ಬುದ್ಧಿ 
ಯನ್ನು ಬಿಟ್ಟು ಮನಸ್ಸಮಾಧಾನವನ್ನು ಹೊಂದಿ ಸುಖಿಯಾಗು. 


ದೇಹೋ*ಯಂ ಮಮ ಬಂಥೋಯಂ ನ ಮಮೇತಿ ಚ ಮುಕ್ತತಾ 
ತಥಾ ಧನಂ ಗೃಹಂ ರಾಜ್ಯಂ ನ ಮಮೇತಿ ಚ ನಿಶ್ಚಯಃ PET 


ಓ ಶುಕನ ಈ ದೇಹ ಮುಂತಾದವು, ನನ್ನದು ಎಂಬ ಅಭಿಮಾನವನ್ನಿಟ್ಟು 
ಕೊಂಡಿರುವುದೇ ಬಂಧವೂ ಸಂಸಾರದುಃಖವೂ ಆಗಿರುತ್ತದೆ. ಹಾಗೆಯೇ, ಈ ದೇಹ, 
ಹಣ ಮನೆ, ರಾಜ್ಯ ಇವೆಲ್ಲವೂ ನನ್ನವಲ್ಲವು. ಇವುಗಳಲ್ಲಿ ನಾನು ನನ್ನದು ಎಂದು 
ತೋರುವ ಸಂಬಂಧವು ಅಜ್ಞಾನದಿಂದ, ಅಭಿಮಾನದಿಂದ ಉಂಟಾದುದೇ ಹೊರತು 
ವಾಸ್ತವವಾದುದಲ್ಲವೆಂದು ಶಾಸ್ತ್ರವ್ಯಾಸಂಗ್ರ ಗುರೂಪದೇಶ ಇವುಗಳಿಂದ ತಿಳಿದು, 
ವೇದಾಂತವಾಕ್ಯಮನನದಿಂದ ಅಪರೋಕ್ಸಾ ನುಭವವಾಗಲು ಅಭಿಮಾನವು ತಪ್ಪುತ್ತದೆ. 
ಆಗ ಈ ಸಂಸಾರವೂ ವ್ಯವಹಾರವೂ ದಗ್ಧ ಪಟದಂತೆ ಎಂದರೆ ಸುಟ್ಟಬಟ್ಟಿಯಂತೆ 
ಇರುತ್ತಾ, ಕಾರ್ಯಕಾರಿಯಾಗದೆ, ಸುಖದುಃಖಗಳನ್ನುಂಟುಮಾಡಲಾರಡೆ, ಹೋಗು 
ತ್ತವೆ. ಇದೇ ಜೀವನ್ಮುಕ್ತಿಭಾವವೆಂದು ನನ್ನ ನಿಶ್ಚಯವು. 

19 


38 ಸ್ತಂ. ೧. ಆ; ೧೪. ಡೇನೀಭಾಗವತಮಹಾಫುರಾಣಿಲಿ 


ತಚ್ಛ್ರುತ್ವಾ ವಚನಂ ತಸ್ಯ ಶುಕಃ ಪ್ರೀತಮನಾ ಭವತ್‌ । 
ಆಪೈಚ್ಛ್ಯ ತಂ-ಜಗಾಮಾಶು ವ್ಯಾಸಸ್ಯಾಶ್ರಮಮುತ್ತಮಂ Uti 


ಸೂತಮುನಿಯು ಹೇಳಿದನು ಜನಕರಾಜನು ಹೇಳಿದ ಆ ಮಾತುಗಳನ್ನು 
ಕೇಳಿ ಶುಕಮುನಿಯ) ಮನಸ್ಸಿಗೆ ತಕ್ಕ ಸಮಾಧಾನವನ್ನು ಪಡೆದು ಸಂಶಯವಿಲ್ಲದೆ 
ಸಂತುಷ್ಟನಾದನು. ಮತ್ತು ಜನಕರಾಜನಿಂದ ಬೀಳ್ಕೊಂಡು ತಂದೆಯ ಶ್ರೇಷ್ಠವಾದ 
ಆಶ್ರಮವನ್ನು ಕುರಿತು ಹೊರಟನು. 


ಆಗಚ್ಛೆಂತಂ ಸುತಂ ದೃಷ್ಟ್ವಾ ವ್ಯಾಸೊಆಪಿ ಸುಖಮಾಪ್ತವಾನ್‌ । 
ಆಲಿಂಗ್ಯಾಘ್ರಾಯ ಮೂರ್ಧಾನಂ ಪಪ್ರಚ್ಛ, ಕುಶಲಂ ಪುನಃ ॥೩೭॥ 


ತನ್ನ ಕುಮಾರನಾದ ಶುಕನು ಬರುತ್ತಿರುವುದನ್ನು ನೋಡಿ ವ್ಯಾಸಮುನಿಯು 
ಸಂತೋಷಗೊಂಡನು. ಅವನನ್ನು, ಅಬ್ಬ ಕೊಂಡು : ಮುಂದಲೆಯನ್ನು - ಮೂಸಿ 
ನೋಡುತ್ತಾ ಕುಶಲಪ್ರಶ್ನೆಯನ್ನು ಮಾಡಿದನು. 


. . ಸ್ಥಿತಸ್ತತ್ರಾಶ್ರಮೇ ರಮ್ಯೇ ಪಿತುಃ ಪಾರ್ಶ್ವೇ ಸಮಾಹಿತಃ । 
ವನೇಡಾಧ್ಯಯನಸಂಸನ್ನಃ ಸರ್ವಶಾಸ್ತ್ರನಿಶಾರದಃ © Na 


ಆ ಮನೋಹರವಾದ ಆಶ್ರಮದಲ್ಲಿ ಆ ಶುಕಮುನಿಯು ವೇದಾಂತವನ್ನು 
ಚೆನ್ನಾಗಿ ಮನನಮಾಡುತ್ತಾ, ಹಾಗೂ ಎಲ್ಲ ಶಾಸ್ತ್ರಗಳ ಸಿದ್ಧಾಂತಗಳನ್ನು ವಿಮರ್ಶಿಸಿ 
ಮನಗಾಣುತ್ತಾ, ತಂದೆಯ ಸಮಾಪುದಲ್ಲಿಯೇ ಚಿತ್ತ ಸಮಾಧಾನದಿಂದ ಇರುತ್ತಿದ್ದನು: 


ಜನಕಸ್ಯ ದಶಾಂ ದೃಷ್ಟ್ಯಾ ರಾಜ್ಯಸ್ಥಸ್ಯ ಮಹಾತ್ಮನಃ । 
ಸ ನಿರ್ವೃತಿಂ ಪರಾಂ ಪ್ರಾಪ್ಯ ಪಿತುರಾಶ್ರಮಸಂಸ್ಥಿ ತಃ ॥೩೯॥ 


 ರಾಜ್ಯಭಾರನಿರ್ವಾಹದಲ್ಲಿ ತೊಡಗಿದವನಾಗಿದ್ದರೂ, ಜೀವನ್ಮುಕ್ತಸ್ಟಿತಿಯಲ್ಲಿ 
ರುವ ಮಹಾತ್ಮನಾದ ಜನಕರಾಜನ ರೀತಿಯನ್ನು ಆ ಶುಕಮುನಿಯು ನೋಡಿ ಅವ 
ನಂತೆ ತಾನೂ ಯಾವ ಸಂಬಂಧವೂ ಇಲ್ಲದೆ ಅತ್ಯುತ್ತಮವೂ ನಿತ್ಯವೂ ಆದ ಆನಂದಾ 
ನುಭವದಲ್ಲಿರುತ್ತಾ ತನ್ನ ತಂದೆಯ ಆಶ್ರಮದಲ್ಲಿಯೇ ಇದ್ದನು. 


`ಪಿತ್ಸಣಾಂ ಸುಭಗಾ ಕನ್ಯಾ ಪೀನರೀ ನಾಮ ಸುಂದರೀ । 
ಶುಕಶ್ಥಕಾರ ಪತ್ನೀಂ ತಾಂ ಯೋಗಮಾರ್ಗಸ್ಥಿತೊಆಪಿ & vol 


ಸ್ಕಂ. ೧. ಟಿ. ೧೯. ಜೀವನ್ಮುಕ್ತಿ ಮತ್ತು ಸಂಸಾರ ೨ೀಗಿ 


ಆ ಶುಕನು ತಂದೆತಾಯಿಗಳಿಗೆ ಒಪ್ಪಿಗೆಯಾದ ಹೀವರೀ ಎಂಬ. ಸುಂದರಿ 
ಯಾದ ಕನ್ಯೆಯನ್ನು ವಿರಕ್ತಿಮಾರ್ಗದಲ್ಲಿದ್ದು ಕೊಂಡೇ ಮದುವೆಯಾದನು. 


ಸ ತಸ್ಯಾಂ ಜನಯಾಮಾಸ ಪುತ್ರಾಂಶ್ಚತ್ವಾರ ಏನ ಹಿ 
ಕೃಷ್ಣಂ ಗೌರಪ್ರಭಂ ಚೈವ ಭೂರಿಂ ದೇವಶ್ರುತಂ ತಥಾ - :॥೪೧॥ 


ಆ ಪತ್ನಿಯಲ್ಲಿ ಅವನು ಕೃಷ್ಣ, ಗೌರಪ್ರಭ್ಯ ಭೂರಿ, ಡೇನಶ್ರುತರೆಂಬ ನಾಲ್ಕು 
ಜನ ಮಕ್ಕಳನ್ನು ಪಡೆದನು. 


ಕನ್ಯಾಂ ಕೀರ್ತಿಂ ಸಮುತ್ಬಾದ್ಯ ವ್ಯಾಸಪುತ್ರಃ ಪ್ರತಾಪವಾನ್‌ । 
ದದೌ ವಿಭ್ರಾಜಪುತ್ರಾಯ ತ್ವಣುಹಾಯ ಮಹಾತ್ಮನೇ ॥೪೨॥ 


ಹಾಗೆಯೇ ವ್ಯಾಸನ ಮಗನಾದ ಆ ಶುಕನು ಬ್ರಹ್ಮತೇಜಸ್ಸಿನಿಂದ ಪ್ರಭಾವ 
ಶಾಲಿಯಾಗಿ ತನ್ನ ಹೆಂಡತಿಯಲ್ಲಿ ಕೀರ್ತಿಯೆಂಬ ಕನ್ಯೈಯನ್ನೂ ಸಡೆದು ಅವಳನ್ನು 
ವಿಭ್ರಾ ಜಮುನಿಯ ಮಗನಾದ ಮತ್ತು ದೊಡ್ಡ ಸ್ವಭಾವವುಳ್ಳ ಅಣುಹನೆಂಬ ದೊಡ್ಡ 
ಮುನಿಗೆ ಮದುವೆಮಾಡಿಕೊಟ್ಟನು. 


ಅಣುಹಸ್ಯ ಸುತಃ ಶ್ರೀಮಾನ್‌ ಬ್ರಹ್ಮದತ್ತಃ ಪ್ರತಾಪವಾನ್‌ । 


ಬ್ರಹ್ಮಜ್ಞಃ ಪೃಥಿನೀಸಾಲಃ ಶುಕಕನ್ಯಾಸಮುದ್ಭನಃ ॥೪೩॥ 
ಆ ಅಣುಹಮುನಿಯ ಪುತ್ರನೂ ಶುಕಮುನಿಯ ಮೊಮ್ಮಗನೂ (ಮಗಳ 
ಮಗ) ಆದ ತೇಜಸ್ವಿಯಾದ ಬ್ರಹ್ಮದತ್ತನು ಒಳ್ಳೇ ಬ್ರ ಹ್ಮಜ್ಞಾ ನಿಯಾಗಿದ್ದು ರಾಜ 
ನಾಗಿದ್ದನು. ರ ಸ ಯ 
ಕಾಲೇನ ಕಿಯತಾ ತತ್ರ ನಾರದಸ್ಕೋಪದೇಶತಃ । 
ಜ್ಞಾನಂ ಪರಮಕಂ ಪ್ರಾಪ್ಯ ಯೋಗಮಾರ್ಗಮನುತ್ತಮಂ 19೪॥ 


ಕೆಲವು ಕಾಲದ ಮೇಲೆ ಆ ಬ್ರಹ್ಮದತ್ತಮುನಿಯು ನಾರದಮುನಿಯ ಉಪದೇಶ 
' ದಿಂದ ಸರ್ವೋತ್ತಮವಾದ ಬ್ರಹ್ಮಜ್ಞಾನವನ್ನು ಪಡೆದು ಶ್ರೇಷ್ಠವಾದ ಯೋಗಮಾರ್ಗ 
ದಲ್ಲಿರಲು ಅನುವಾದನು. 


ಪುತ್ರೇ ರಾಜ್ಯಂ ನಿಧಾಯಾಥ ಗತೋ ಬದರಿಕಾಶ್ರಮಂ । 
ಮಾಯಾಬೀಜೋಪದೇಶೇನ ತಸ್ಯ ಜ್ಞಾನಂ ನಿರರ್ಗಲಂ  ॥೪೫॥ 


3೯3 ಸ್ಕಂ. ೧. ಅ. ೧೯. ಡೇವೀಭಾಗವತಮಹಾಪುರಾಢಿರಿ 


ಆಮೇಲೆ ರಾಜ್ಯದಲ್ಲಿ ಪುತ್ರನನ್ನು ನಿಯೋಜಿಸಿ ಬದರಿಕಾಶ್ರಮವನ್ನು ಕುರಿತು 
ತೆರಳಿದನು. ಅಲ್ಲಿ ಅವನಿಗೆ ನಾರದೋಪದಿಷ್ಟವಾದ ಭುವನೇಶ್ವರೀ ಮಂತ್ರದ 
ಪ್ರಭಾವದಿಂದ ಶ್ರೇಷ್ಠವಾದ ಜ್ಞಾನವು ಅಡ್ಡಿ ಆತಂಕಗಳಿಲ್ಲದೆ ಉಂಟಾಯಿತು. 


ಅ 


ನಾರದಸ್ಯ ಪ್ರಸಾದೇನ ಜಾತಂ ಸದ್ಮೋ ವಿಮುಕ್ತಿದಂ । 
ಕೈಲಾಸಶಿಖರೇ ರಮ್ಯೇ ತ್ಯಕ್ತ್ವಾ ಹ ಪಿತುಃ ಶುಕಃ ॥೪೬॥ 


ಆ ಜ್ಞಾನವು ನಾರದನ ಪ್ರಸಾದದಿಂದ ಕೂಡಲೇ ಮುಕ್ತಿಯನ್ನು ಕೊಟ್ಟಿತು. 
ಆಮೇಲೆ ಶುಕಮುನಿಯಾದರೋ ತಂಜಿಯ ಸಂಬಂಧವನ್ನು ಬಿಟ್ಟು ಮನೋಹರ 


ವಾದ ಕೈಲಾಸಶಿಖರದಲ್ಲಿರುತ್ತಾ, 


ಧ್ಯಾನಮಾಸ್ಥಾಯ ವಿಪುಲಂ ಸ್ಥಿತಃ ಸಂಗಪರಾಜ್ಮುಖಃ । 
ಉತ್ಪಪಾತ ಗಿರೇಃ ಶೃಂಗಾತ್ಸಿದ್ಧಿಂ ಚ ಪರಮಾಂ ಗತಃ ॥೪೭॥ 


ಹೆಚ್ಚಾಗಿ ಮೇಲಾದ ಧ್ಯಾನವನ್ನು ಮಾಡುತ್ತಾ ನಿಸ್ಸಂಗನಾಗಿ ಇರುತ್ತಿದ್ದನು. 
ಹೀಗಿರಲು ಒಂದು ದಿನ ವಿದೇಹಮುಕ್ತಿಗಾಗಿ ಕೈಲಾಸಗಿರಿಯ ಶಿಖರದಿಂದ ಹಾರಿ 
ಗೃಹಸ್ಥಾಶ್ರಮದ ಕರ್ಮ ಮತ್ತು ಉಪಾಸನೆಗಳು ಸಕ್ತವಾಗಿರಲು ಅಣಿಮಾದ್ಯಷ್ಟ 
ಸಿದ್ದಿಯನ್ನೂ ಪಡೆದನು. 


ಆಕಾಶಗೋ ಮಹಾತೇಜಾ ವಿರರಾಜ ಯಥಾ ರವಿಃ । 
ಗಿರೇಃ ಶೃಂಗಂ ದ್ವಿಧಾ ಜಾತಂ ಶುಕಸ್ಕೋತ್ಸತನೇ ತದಾ ॥೪೮॥ 


ಆಸಿ ದಿಯ ಮಹಿಮೆಯಿಂದ ಅವನು ಆಕಾಶದಲ್ಲಿ ಸೂರ್ಯನಂತೆ ಪ್ರಕಾಶಿಸಿ 
ದನು. ಅವನು SR ಹಾರುವಾಗ ಶಿಖರವು ಎರಡು ಭಾಗವಾಯಿತು. 


ಉತ್ಪಾತಾ ಬಹವೋ ಜಾತಾಃ ಶುಕಶ್ವಾಕಾಶಗೋಂಭವತ್‌ । 
ಅಂತರಿಕ್ಷೇ ಯಥಾ ವಾಯುಃ ಸ್ತೂಯಮಾನಃ ಸುರರ್ಷಿಭಿಃ ॥೪೯॥ 


ಆಗ ಅನೇಕ ಉತ್ಪಾತಗಳಾದುವು. ಶುಕನು ಸಶರೀರವಾಗಿ ಆಕಾಶದಲ್ಲಿ 
ಹೋಗುತ್ತಾ ದೇವತೆಗಳಿಂದಲೂ ಖುಸಿಗಳಿಂದಲೂ ಸ್ತೋತ್ರಮಾಡಲ್ಪಡುತ್ತಾ 
9 
ಸೂತ್ರಾತ್ಮನಾದ ವಾಯುವಿನಂತೆ ವಿರಾಜಿಸಿದನು. 


ಸ್ಕಂ. ೧. ಅ. ೧೯. ಶುಕನು ಸಿದ್ಧನಾದುದು ೨೯೩ 


ತೇಜಸಾತಿನಿರಾಜನ್ವೈ ದ್ವಿತೀಯ ಇವ ಭಾಸ್ಕರಃ I 
ವ್ಯಾಸಸ್ತು ನಿರಹಾಕ್ರಾಂತಃ ಕ್ರಂದನ್‌ ಪುತ್ರೇತಿ ಚಾಸಕೃತ್‌ ॥೫೦॥ 


ಅಲ್ಲದೆ ಅವನು ಆಗ ವಿಧಿಯ ಮಹಿಮೆಯಿಂದ ಆಕಾಶದಲ್ಲಿ ತುಂಬ ತೇಜಸ್ಸಿ 
ನಿಂದ ಕೂಡಿದನನಾಗಿ ಎರಡನೆಯ ಸೂರ್ಯನಂತೆ ಪ್ರಕಾಶಿಸಿದನು. ವ್ಯಾಸ 
ಮುನಿಯು ಪುತ್ರ ನಿಯೋಗದಿಂದ ಬಹಳ ದುಃಖಿತನಾಗಿ ಮಗನೇ, ಮಗನೇ, ಎಂದು 
ಬಾರಿಬಾರಿಗೂ ಕೂಗುತ್ತಾ, 


ಗಿರೇಃ ಶೃಂಗೇ ಗತಸ್ತತ್ರ ಶುಕೋ ಯತ್ರ ಸ್ಥಿತೋಃಭನಶ್‌ । 
ಕ್ರಂದಮಾನಂ ತದಾ ದೀನಂ ವ್ಯಾಸಂ ಮತ್ವಾ ಶ್ರಮಾಕುಲಂ ೫೧॥ 


ಶುಕನು ಹಿಂದೆ ಯಾನ ಗಿರಿಶಿಖರದಲ್ಲಿ ತನಸ್ಸುಮಾಡುತ್ತಲಿದ್ದನೋ ಅಲ್ಲಿಗೆ 
ವ್ಯಾಸನೂ ಹೋದನು. ಆಗ ಅಲ್ಲಿ ಕೂಗುತ್ತಲಿರುವ ಮತ್ತು ಪುತ್ರಶೋಕಾತುರನಾದ 
ವ್ಯಾಸಮುನಿಯು ತುಂಬ ಆಯಾಸಗೊಂಡಿರುವುದನ್ನು ನೋಡಿ, 
ಸರ್ವಭೂತಗತಃ ಸಾಕ್ಷೀ ಪ್ರತಿಶಬ್ದಮದಾತ್ತದಾ । 
ರತ್ರಾದ್ಯಾಪಿ ಗಿರೇಃ ಶೃಂಗೇ ಪ್ರತಿಶಬ್ದಃ ಸ್ಪುಟೋಭವತ್‌ ॥೫೨॥ 
ವ್ಯಸ್ಟಿೀಹವನ್ನು ಸಮಸ್ಪಿ ದೇಹದಲ್ಲಿ ಲಯಮಾಡಿ ಸೇರಿಸಿ, ವ್ಯಾಪಕ 
ನಾಗಿಯೂ, ಸಾಕ್ಷಿರೂಪನಾಗಿಯೂ ಆದ ಶುಕಮುನಿಯು ಆಗ ನನಗೂ ನಿನಗೂ 
ಯಾವ ಆತ್ಮಭೇದವೂ ಇಲ್ಲ. ಸುಮ್ಮನೆ ಕ್ರಂದಿಸುವೆಯೇಕೆ? ಎಂಬರ್ಥದ ಪ್ರತಿಶಬ್ದದ 
ಧ್ವನಿಯನ್ನು ಮಾಡಿದನು. ಆ ಕಾರಣದಿಂದ ಈಗಲೂ ಆ ಗಿರಿಶಿಖರದಲ್ಲಿ ಪ್ರತಿ 
ಶಬ್ದವು ಹಾಗೆ ಕೇಳಿಸುತ್ತದೆ ಎಂದು ಪ್ರತೀಶಿ ಇರುತ್ತದೆ. 
ರುದಂತಂ ತಂ ಸಮಾಲಕ್ಷ್ಯ ವ್ಯಾಸಂ ಶೋಕಸಮನ್ವಿತಂ । 
ಪುತ್ರ ಪುತ್ರೇತಿ ಭಾಷಂತಂ ನಿರಹೇಣ ಪರಿಪ್ಲುತಂ ॥೫೩॥ 
ಆದರೂ, ಪುತ್ರನಿಯೋಗದಿಂದ ಬಹಳವಾಗಿ ಅಳುತ್ತಖಿರುವ, ಪುನಃ ಪುನಃ 
ಮಗನೇ, ಮಗನೇ ಎಂದು ಶೂಗುತ್ತಲಿರುವ ಪುತ್ರವಿರಹಾತುರನಾದ ವ್ಯಾಸಮುನಿ 
ಯನ್ನು ನೋಡಿ, 
ಶಿನಸ್ತತ್ರ ಸಮಾಗತ್ಯ ಪಾರಾಶರ್ಯಮಜೋಧಯತ್‌ । 
ವ್ಯಾಸ ಶೋಕಂ ಮಾ ಕುರು ತ್ವಂ ಪುತ್ರಸ್ತೇ ಯೋಗವಿತ್ರಮಃ ॥೫೪॥ 


೨೯೪ : ಸ್ಕಂ. ೧. ಆ. ೧೯. ದೇನೀಭಾಗವತಮಹಾಪುರಾಣಂ 


ಅವನನ್ನು ಸಮಾಧಾನಪಡಿಸ ಸುವುದಕ್ಕಾಗಿ ಭಗವಾನ್‌ ಪರಮೇಶ್ವರನು ಸರಾ 
ಶರಮುಥಿಯ' ಮಗನಾದ ವ್ಯಾಸಮುನಿಯ ಹತ್ತಿರಕ್ಕೆ ಬಂದು, ಎಲ್ಫೈ ವ್ಯಾಸ 
ಮುನಿಯೇ, ಶೋಕವನ್ನೇಕೆ. ಮಾಡುತ್ತೀಯೆ? ನಿನ್ನ ಮಗನು ಶ್ರೇಷ್ಠನಾದ 
ಯೋಗಿಯು ಎಂದು ತಿಳಿಯಹೇಳಿದನು. 


ಪರಮಾಂ ಗತಿಮಾಪನ್ನೋ ದುರ್ಲಭಾಂ ಚಾಕೈತಾತ್ಮಭಿಃ | 
ತಸ್ಯ ಶೋಕೋ ನ ಕರ್ತವ್ಯಸ್ತ್ವಯಾಂಶೋಕಂ ನಿಜಾನತಾ ॥೫೫॥ 


ಆ ನನ್ನ ಜ್‌ ಶುಕನು, ಇಿಂದ್ರಿಯಗಳನ್ನೂ, ಮನಸ್ಸ ನ್ನೂ ಹತೋಟ 
ಯಲ್ಲಿಟ್ಟುಕೊಳ್ಳಲಾರದ ಸಾಮಾನ್ಯಜನರಿಂದ ಪಡೆಯಲಸಾಧ್ಯವಾದ ಉತ್ತಮಗತಿ 
ಯನ್ನು ಪ ye ME ಶೋಕಮೋಹಗಳಿಲ್ಲದ ಬ್ರಹ್ಮರೂಪನಾಗಿರುವ ಅಂಥವನಿ 
ಗಾಗಿ ನೀನು ದುಃಖಪಡಬಾರದು. ಮೇಲಾಗಿ ನೀನು ಬ್ರ ಹ್ಮಸ್ವರೂಪವನ್ನು ತಿಳಿ 
ದಿರುವೆ. ಇಂತಹ ನೀನು, ಮಗನು ಬೇರೆ ಎಂದಾಗಲೀ, ಅವನ ವಿಯೋಗವುಂಟಾ 
ಯಿತೆಂದಾಗಲೀ, ಅವನು - ಹೋದನೆಂದಾಗಲೀ, ನಷ್ಟನಾದನೆಂದಾಗಲೀ, ದುಃಖಿಸ 
ಬಾರದು ಎಂದು ಕಿಳಿಯಹೇಳಿದನು. 


ಕೀರ್ತಿಸ್ತೇ ನಿಪುಲಾ ಜಾತಾ ತೇನ ಪುತ್ರೇಣ ಚಾನಘ । 


ಎಲ್ಫೈ ಶ್ರೇಷ್ಠನೇ, ಇಂತಹ ಮಗನಿಂದ ಪಾಪಸಂಬಂಧವಿಲ್ಲದ ನಿನಗೆ ಬಹಳ 


ಕೀರ್ತಿಯೇ ಬಂದಿರುತ್ತದೆ. ಹೀಗಿರಲು ಸ ಅಂತಹ ಮಗನಿಗಾಗಿ ದುಃಖಿಸುವುದು 
ಉಚಿತವಲ್ಲವು. 


|| ವ್ಯಾಸ ಉವಾಚ ॥ 


ನ ಶೋಕೋ ಯಾತಿ ದೇವೇಶ ಕಿಂ ಕರೋಮಿ ಜಗತ್ಪತೇ ॥೫೬॥ 
ಅತೃಪ್ತೇ ಲೋಚನೇ ನೇಂದ್ಯ ಪುತ್ರದರ್ಶನಲಾಲಸೇ ॥ 


ವ್ಯಾಸಮುನಿಯು ಪರಮೇಶ್ವರನಿಗೆ ವಿಜ್ಞಾನಿಸಿದನು--ಓ ದೇವತೆಗಳಿಗೆಲ್ಲ 
ಒಡೆಯನಾದ ಪರಮೇಶ್ವರನೇ, ಮತ್ತು ಜಗದೊಡೆಯನೇ, ಏನಾದರೂ ಪುತ್ರ 
ಶೋಕವು ಹೋಗಲೊಲ್ಲದು. ನಾನು ಏನನ್ನುಮಾಡಲಿ? ನನ್ನ ಕಣ್ಣುಗಳು ಇನ್ನೂ 
ತೃಪ್ತಿಯನ್ನು ಹೊಂದಲಿಲ್ಲ. ಪುತ್ರನನ್ನು ಒಮ್ಮೆ ನೋಡಬೇಕೆಂದು ಆ ನನ್ನ ಕಣ್ಣು 
ಗಳು ಇಷ್ಟಪಡುತ್ತವೆ. 


ಸ್ಯಂ. ೧. ಆ. ೧೯. ಮಗನಿಗಾಗಿ ವ್ಯಾಸನ ದುಃಖವು ೨೯೫ 


॥ ಮಹಾದೇವ ಉವಾಚ ॥ 


ಭಾಯಾಂ ದ್ರಕ್ಷ್ಯಸಿ ಪುತ್ರಸ್ಯ ಸಾರ್ಶ್ವಸ್ಥಾಂ ಸುಮನೋಹರಾಂ | 
ತಾಂ ನೀಕ್ಷ್ಯಮುನಿಶಾರ್ದೂಲ ಕೋಕಂ ಜಹಿ ಪರಂತಪ ॥ 


ಈಶ ರನು ಹೇಳಿದನು--ಎಲೈ ಮುಠಿಶ್ರೆ ಷ್ಠ ನಾದ ಮತ್ತು ಇತರರ ಅಜ್ಞಾನ 
ವನ್ನು ನಾಶಮಾಡುವ ವ್ಯಾಸನೇ, ನನ್ನ ಅನುಗ್ರ ಹದಿಂದ ನಿನ್ನ ಸಮಾಪದಲ್ಲಿಯೇ 
ಶುಕನಿಗೆ ಸಮಾನವಾದ ಆಕಾರವುಳ್ಳ ಮನೋಹರವಾದ ಪ್ರತಿಬಿಂಬದಂತೆ ಇರುವ 
ನೆರಳು ಒಂದನ್ನು ನೋಡುವೆ. ಅದನ್ನು ನೋಡಿಕೊಂಡು ದುಃಖವನ್ನು ಬಿಡು. ' 


॥ ಸೂತ ಉವಾಚ | : 
ತದಾ ದದರ್ಶ ವ್ಯಾಸಸ್ತು ಭಾಯಾಂ ಪುತ್ರಸ್ಯ ಸುಪ್ರಧಾಂ ॥೫೮॥ 


ದತ್ವಾ ನರಂ ಹರಸ್ತಸ್ಮೈ ತತ್ರೈವಾಂತರಧೀಯತ | 
ಅಂತರ್ಜಿತೇ ಮಹಾದೇನೇ ವ್ಯಾಸಃ ಸ್ವಾಶ್ರಮನುಭ್ಯಗಾತ್‌ ॥೫೯॥ 


ಶುಕಸ್ಯ ವಿರಹೇಣಾಪಿ ತಪ್ತಃ ಸರಮದುಃಖಿತಃ ॥ 


ಸೂತನು ಹೇಳಿದನು--ಆ ಕೂಡಲೇ ವ್ಯಾಸಮುನಿಯು ತನ್ನ ಪಕ್ಕದಲ್ಲಿಯೇ 
ಒಳ್ಳೇ ಕಾಂತಿಯುಳ್ಳ ಶುಕನ ನೆರಳನ್ನು ನೋಡಿದನು. ಈ ರೀತಿಯಾದ ವರವನ್ನು 
ಕೊಟ್ಟು ಪರಮೇಶ್ವರನು ಅಂತರ್ಧಾನವನ್ನು ಹೊಂದಿದನು. ಸರಮೇಶ್ವರನು ಅಂತ 
ರ್ಧಾನವಾದ ಮೇಲೆ ಪುತ್ರವಿಯೋಗದಿಂದ ಸಂಕಟಪಡುತ್ತಾ ಹೆಚ್ಚಾಗಿ ದುಃಖಿತ 
ನಾದ ವ್ಯಾಸಮುನಿಯು ತನ್ನ ಆಶ್ರಮವನ್ನು ಕುರಿತು ತೆರಳಿದನು. 


ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಥಮಸ್ಕಂಧೇ 
ಏಳೋನವಿಂಶೋಧ್ಯಾಯಃ. 


ಇಲ್ಲಿಗೆ ಶ್ರೀದೇವೀಭಾಗವತಮಹಾಪುರಾಣದ ಪ್ರಥಮಸ್ಯಂಧದಲ್ಲಿ 
ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿದುದು 


RP 


॥ ಶ್ರೀಃ ॥ 
ಅಥ ಶ್ರೀದೇನೀಭಾಗವತೇ ಮಹಾಪುರಾಣೇ 
ಪ್ರಥಮಸ್ಕಂಧೇ 
| ನಿಂಶೋಧ್ಯಾಯಃ ॥| 
ಇಪ್ಪತ್ತನೆಯ ಅಧ್ಯಾಯವು 
I ಓಂ | 
॥ ಹುಷೆಯ ಊಚುಃ ॥ 
ಕುಳಸ್ತು ಪರಮಾಂ ಸಿದ್ಧಿಮಾಸ್ತನಾನ್‌ ಜೀನಸತ್ತಮಃ |. 


ಕಿಂ ಚಕಾರ ತತೋ ವ್ಯಾಸಸ್ತನ್ನೋ ಬ್ರೂಹಿ ಸವಿಸ್ತರಂ ॥೧॥ 


ಖಯಸಿಗಳು ಸೂತಮುನಿಯನ್ನು ಕೇಳಿದರು ಓ ಸೂತಮುನಿಯೇ, ಶುಕ 
ಮುನಿಯು ಉತ್ತಮವಾದ ಬ್ರಹ್ಮಸಾಯುಜ್ಯದ ಸಿದ್ಧಿಯನ್ನು ಪಡೆದು ದೇವತೆಗಳಲ್ಲೂ 
ಉತ್ತಮನಾದನು. ಮುಂದೆ ವ್ಯಾಸಮಹರ್ಷಿಯು ಏನನ್ನು ಮಾಡಿದನು ಎಂಬುದನ್ನು 
ವಿಸ್ತಾರವಾಗಿ ನಮಗೆ ತಿಳಿಸು. 


॥ ಸೂತ ಉವಾಚ ॥ 


ಶಿಷ್ಯಾ ವ್ಯಾಸಸ್ಯ ಯೇಸ್ಯಾಸನ್ವೇದಾಭ್ಯಾಸಸರಾಯಣಾಃ | 
ಆಜ್ಞಾಮಾದಾಯ ತೇ ಸರ್ವೇ ಗತಾಃ ಪೂರ್ವಂ ಮಹೀತಲೇ ॥೨॥ 


ಸೂತನು ಹೇಳಿದನು--ವ್ಯಾಸಮುನಿಯಲ್ಲಿ ಯಾರು ಯಾರು ವೇದಾ 
ಧ್ಯಯನ ಮಾಡುತ್ತಾ ಶಿಷ್ಯರಾಗಿದ್ದರೋ ಅವರೆಲ್ಲರೂ ಶುಕನು ಮುಕ್ತನಾಗುವುದಕ್ಕೆ 
ಮುಂಚೆಯೇ ತಮ್ಮ ಅಧ್ಯಯನವನ್ನು ಮುಗಿಸಿ ಗುರುವಿನ ಅನುಮತಿಯನ್ನು 
ಫಡೆದುಕೊಂಡು ಹೋಗಿದ್ದರು. 


ಸ್ಕಂ. ೧. ಅ. ೨೦. ವ್ಯಾಸನ ಮುಂದಿನ ಕಥೆ - ೨೯೭ 


ಅಸಿತೋ ದೇನಲಶ್ಚೈನ ವೈಶಂಪಾಯನ ಏವ ಚೆ.।. 
ಜೈನಿನಿಶ್ಚ ಸುಮಂತುಶ್ಚ ಗೆತಾಃ ಸರ್ನೇ ತಪೋಧನಾಃ nal 


ಅಸಿತಮುನಿಯು, ಜೀವಲನು, ವೈಶಂಪಾಯನನು ಜೈಮಿನಿಯು, ಸುಮಂತುವು 
ಇವರೆಲ್ಲರೂ ವ್ಯಾಸಮುನಿಯ ಶಿಷ್ಯರು. ವ್ಯಾಸಂಗವಾದ ಮೇಲೆ ಇವರೆಲ್ಲರೂ ಗುರು 
ಕುಲವಾಸವನ್ನು ಬಿಟ್ಟು ತಮ್ಮ ಮನೆಗಳಿಗೆ ಹೋದರು. ` 


ತಾನೇತಾನ್ವೀಶ್ಷ್ಯ ಪುತ್ರಂ ಚ ಲೋಕಾಂತರಿತಮಪುತ । 
ವ್ಯಾಸಃ ಶೋಕಸಮಾಕ್ರಾಂತೋ ಗಮನಾಯಾಕರೋನ್ಮತಿಂ ॥೪॥ 


ಆ ಶಿಷ್ಯರೆಲ್ಲರೂ ಬಿಟ್ಟು ಹೊರಟುಹೋದುದನ್ನೂ, ಕುಮಾರನಾದ ಶುಕನೂ 
ಲೋಕಾಂತರವನ್ನು ಪಡೆದುದನ್ನೂ ನೋಡಿ, ಈ ನಿಯೋಗದಿಂದ ವ್ಯಾಸಯಷಿಯು 
ಬಹಳದುಃಖಿತನಾಗಿ ಆಶ್ರಮವನ್ನು ಬಿಟ್ಟು ತಾನೂ ಹೊರಡಲು ಮನಸ್ಸುಳ್ಳ ನನಾದನು. 


ಸಸ್ಮಾರ ಮನಸಾ ವ್ಯಾಸಸ್ತಾಂ ನಿಷಾದಸುತಾಂ ಶುಭಾಂ । 
ಮಾತರಂ ಜಾಹ್ನನೀತೀರೇ ಮುಕ್ತಾಂ ಶೋಕಸಮಸನ್ವಿತಾಂ ॥೫॥ 


ಬಂದೆ ಗಂಗಾನದಿಯ ದಡದಲ್ಲಿ ಹುಟ್ಟಿ ದೊಡನೆಯೇ ತಾನು ಬಿಟ್ಟು ಬಂದ 
ತಾಯಿಯಾದ ಬೇಡನ ಪುತ್ರಿಯಾದ ಯೋಜನಗಂಧಿಯನ್ನು ವ್ಯಾಸನು ಮನಸ್ಸಿನಲ್ಲಿ 
ಸ್ಮರಿಸಿದನು. 


ಸ್ಮೃತ್ವಾ ಸತ್ಯವತೀಂ ವ್ಯಾಸಸ್ತ್ಯಕ್ರ್ವ್ವಾ ತಂ ಪರ್ವತೋತ್ತಮಂ । 


ಎಕ್ರಿ' ಅವ 

ಆಜಗಾಮು ಮಹಾತೇಜಾ ಜನ್ಮಸ್ಥಾನಂ ಸ್ವಕಂ ಮುನಿಃ ॥೬॥ 

ಹೀಗೆ ತಾಯಿಯನ್ನು ಜ್ಞಾಪಿಸಿಕೊಂಡು. ಆ ಉತ್ತಮನಾದ ಸರ್ವತವನ 
ಬಿಟ್ಟು ತನ್ನ ಜನ್ಮಸ್ತಳವಾದ ನಿಷಾದನಿರುವ ದ್ವೀಪಕ್ಕೆ ಬಂದನು. 

ದ್ವೀಸಂ ಪ್ರಾಪ್ಯಾಫ ಪಪ್ರಚ್ಛ ಕ್ವ ಗತಾ ಸಾ ವರಾನನಾ | 

ನಿಷಾದಾಸ್ತಂ ಸಮಾಚಖ್ಯುರ್ದತ್ತಾ ರಾಜ್ಞೇ ತು ಕನ್ಯಕಾ ॥೭॥ 

ವ್ಯಾಸನು ಆ ದ್ವೀಪಕ್ಕೆ ಬಂದು ಅಲ್ಲಿರತಕ್ಕ ಬೇಡರನ್ನು ಕುರಿತು--ಸುಂದರ 
ಮುಖಿಯಾದ, ನನ್ನ ತಾಯಿಯಾದ ಸತ್ಯವತಿಯು ಎಲ್ಲಿ ಎಂದು ಕೇಳಿದನು. ಅವರು 
ಅವಳನ್ನು ರಾಜನಾದ ಶಂತನುವಿಗೆ ಮದುನೆಮಾಡಿಕೊಡಳಾಯಿತೆಂದು ಹೇಳಿದರು, 


೨೯೮ * ಸ್ವಂ. ೧. ಅ. ೨೦. ದೇನೀಭಾಗವತಮಹಾಪುರಾಣಂ 


ದಾಶರಾಜೋಸಿ ಸಂಪೂಜ್ಯ ನ್ಯಾಸಂ ಪ್ರೀತಿಪುರಸ್ಸರಂ । 
ಸ್ವಾಗತೇನಾಭಿಸತ್ಕೃತ್ಯ ಪ್ರೋನಾಚ ನಿಹಿತಾಂಜಲಿಃ ॥೮॥ ` 
ಸತ್ಯವತಿಯ ತಂದೆಯೂ, ಜೀಡರ ನಾಯಕನೂ ಆದ ದಾಶರಾಜನು ವ್ಯಾಸ 
ನನ್ನು ಪ್ರೇಮಪೂರ್ವಕವಾದ ಸ್ವಾಗತ ವಚನದಿಂದ ಸತ್ತರಿಸಿ ಅಂಜಲಿಯುಕ್ತನಾಗಿ 
ಈ ರೀತಿ ಹೇಳಿದನು. ಕಿ ಒ 
॥ ದಾಶರಾಜ ಉವಾಚ ॥ ಕ್ಯ 


ಅದ್ಯ ಮೇ ಸಫಲಂ ಜನ್ಮ ಪಾನಿತಂ ನಃ ಕುಲಂ ಮುನೇ । 
ದೇವಾನಾಮಪಿ ದುರ್ದರ್ಶಂ ಯಜ್ಞಾತೆಂ ತವ ದರ್ಶನಂ Ma 


 ದಾಶರಾಜನು ಹೇಳಿದನು ಓ ಮುನಿಯೇ, 'ಜೇವತೆಗಳಿಗೂ ದೊರೆಯದಿ 
ರುವ ನಿನ್ನ ದರ್ಶನವು ಈಗ ನಮಗೆ ಲಭಿಸಿತು. ಇದರಿಂದ ನನ್ನ ಜನ್ಮವು ಸಾರ್ಥಕ 
ವಾಯಿತು, ನಮ್ಮ ಕುಲವು ಪವಿತ್ರವಾಯಿತು. 


ಯದರ್ಥಮಾಗತೋಷಸಸಿ ತ್ವಂ ತದ್ಬೂ ಹಿ ದ್ವಿಜಸತ್ತಮ । 
ಅಪಿ ದಾರಾ ಧನಂ ಪುತ್ರಾಸ್ತ್ಯದಾಯತ್ತನಿರಿದಂ ನಿಭೋ ॥೧೦॥ 


ಓ ಬ್ರಾಹ್ಮಣಕ್ರೀಷ್ಠನೇ, ನೀನು ಇಲ್ಲಿಗೆ ಬಂದಿರುವ ಕಾರಣವೇನು? ನಿನ್ನ 
ಕೆಲಸಕ್ಕಾಗಿ ನನ್ನ ಹೆಂಡತಿ, ಮಕ್ಕಳು, ಧನ ಇವೆಲ್ಲವೂ ನಿನ್ನ ಅಧೀನವಾಗಿ ಸಿದ್ಧನಾ 
ಗಿರುವುವು. 


ಸರಸ್ವತ್ಕಾಸ್ತಟೀ ರಮ್ಯೇ ಚಕಾರಾಶ್ರಮಮಂಡಲಂ | 
ವ್ಯಾಸಸ್ತ ಪಃ ಸಮಾಯುಕ್ತೆಸ್ತತ್ರೈ ವಾಸ ಸಮಾಹಿತಃ ॥೧೧॥ 


ಅಮೇಲೆ ಅವನಿಗೆ ವ್ಯಾಸನು ಯಥಾಯೋಗ್ಯವಾಗಿ ಉತ್ತರವನ್ನು ಕೊಟ್ಟು 
ಅಲ್ಲಿಯೇ, ಸರಸ್ವತೀನದೀದಡದಲ್ಲಿ ಮನೋಹರವಾದ ಪ್ರದೇಶದಲ್ಲಿ ಆಶ್ರಮವನ್ನು 
ಮಾಡಿಕೊಂಡು ಅಲ್ಲಿಯೇ ವಾಸಮಾಡುತ್ತಾ ಚಿತ್ತವನ್ನು ಸಮಾಧಾನಕ್ಕೆ ತಂದು 
ಕೊಂಡು ತಪೋಯುಕ್ತನಾಗಿದ್ದನು. 


ಸತ್ಯವತ್ಕಾಃ ಸುತೌ ಜಾತೌ ಶಂತೆನೋರಮಿತದ್ಯುತೇಃ | 
ಮತ್ತಾ ತಾ ಭ್ರಾತರೌ ವ್ಯಾಸಃ ಸುಖಮಾಪಸ ವನೇ ಸ್ಥಿತಃ ॥೧೨॥ 


ಸ್ಯಂ. ೧. ಆ. ೨೦. ವ್ಯಾಸನ ಸಹೋದರರು - ೨೯೯ 


ಸತ್ಯವತಿಯನ್ನು ಮದುವೆಯಾದ ಮೇಲೆ ಶಂತನುರಾಜನಿಗೆ ಅವಳಲ್ಲಿ ಇಬ್ಬರು 
ಮಕ್ಕಳಾದರು ಎಂದು ವನದಲ್ಲಿ ವ್ಯಾಸಮುನಿಯು ಕೇಳಿ ಅವರು ತನಗೆ ಸಹೋದರ . 
ರೆಂದು ತಿಳಿಹು ಸಂತೋಷಿಸಿದನು. 


ಚಿತ್ರಾಂಗದಃ ಪ್ರಥಮಜೋ ರೂಪವಾನ್‌ ಶತ್ರುತಾಪನಃ । 
ಬಭೂನ ನೃಪತೇಃ ಪುತ್ರಃ ಸರ್ವಲಕ್ಷಣಸಂಯುತಃ ೧೩ 


ಚಿತ್ರಾಂಗದನೆಂಬುವವನು ಶಂತನುಸತ್ಯವತಿಯರ ಮೊದಲನೆಯ ಮಗನು. 
ಅವನು . ರೂಸವಂತನಾಗಿಯೂ, ಶತ್ರುಗಳನ್ನು ನಿಗ್ರಹಿಸುವಷ್ಟು ಪರಾಕ್ರಮಿ 
ಯಾಗಿಯೂ, ಎಲ್ಲ ಬಗೆಯ ರಾಜಲಕ್ಷಣಗಳಿಂದ ಕೂಡಿದವನಾಗಿಯೂ ಇದ್ದನು. 


ನಿಚಿತ್ರನೀರ್ಯನಾಮಾಸ್‌ೌ ದ್ವಿತೀಯಃ ಸಮಜಾಯತ | 
ಸೋಸಿ ಸರ್ವಗುಣೋಪೇತಃ ಶಂತನೋಃ ಸುಖವರ್ಧನಃ ॥೧೪॥ 


ಎರಡನೆಯವನು ವಿಚಿತ್ರವೀರ್ಯನೆಂಬ ಮಗನು ಹುಟ್ಟಿದನು. ಅವನೂ 
ಶೌರ್ಯೌದಾರ್ಯ ಮುಂತಾದ ಎಲ್ಲವಿಧವಾದ ರಾಜಗುಣಗಳಿಂದ ಕೂಡಿದವನಾಗಿ 
ಶಂತನುರಾಜನಿಗೆ ಸುಖವನ್ನು ಹೆಚ್ಚಿಸುತ್ತಲಿದ್ದನು. 


ಗಾಂಗೇಯಃ ಪ್ರಥಮಸ್ತಸ್ಯ ಮಹಾನೀರೋ ಬಲಾಧಿಪಃ । 
ತಥೈವ ತೌ ಸುತೌ ಜಾತೌ ಸತ್ಯವತ್ಯಾ ಮಹಾಬಲೌ "aml 


ಗಂಗೆಯಲ್ಲಿ ಹುಟ್ಟಿದ ಭೀಷ್ಮನು ಶಂತನುನಿಗೆ ಮೊದಲನೆಯ ಮಗನು. 
ಅವನು ಮಹಾಪರಾಕ್ರಮಿಯಾಗಿದ್ದನಲ್ಲದೆ ಸೈನ್ಯಾಧಿಸತಿಯೂ ಆಗಿದ್ದನು. ಅವನಂತೆ 
ಸತ್ಯವತಿಯಲ್ಲಿ ಹುಟ್ಟದ ಚಿತ್ರಾಂಗದವಿಚಿತ್ರವೀರ್ಯರೂ ಶೂರರಾಗಿದ್ದರು. 


ಶಂತನುಸ್ತಾನ್‌ ಸುತಾನ್ಹೀಕ್ಷ್ಯ ಸರ್ವಲಕ್ಷಣಸಂಯುತಾನ" । 
ಅಮಂಸ್ತಾಜಯ್ಯಮಾತ್ಮಾನಂ ದೇವಾದೀನಾಂ ಮಹಾಮನಾಃ ॥೧೬॥ 


ಎಲ್ಲ ಬಗೆಯ ಒಳ್ಳೆಯ ಲಕ್ಷಣಗಳುಳ್ಳವರಾದ, ಸರಾಕ್ರಮಶಾಲಿಗಳಾದ ಆ 
ಮಕ್ಕಳನ್ನು ನೋಡಿ, ದೊಡ್ಡಮನಸ್ಸಿನವನಾದ ಆ ಶಂತನುನು ತಾನು ದೇವತೆಗಳಿಗೂ 
ಅಜೇಯಕೆಂದು ಹೆಮ್ಮೆಗೊಂಡನು. 


೩ಿ೦ಂ ಸ್ಕಂ. ೧. ಆ. ೨೦. ದೇವೀಭಾಗವತಮುಹಾಪುರಾಣಂ 


ಅಥ ಕಾಲೇನ *ಯತಾ ಶಂತನುಃ ಕಾಲಸರ್ಯಯಾತ್‌ | 
ತೆತ್ಯಾಜ ದೇಹಂ ಧರ್ಮಾತ್ಮಾ ದೇಹೀ ಜೀರ್ಣಮಿವಾಂಬರಂ ॥೧೭॥ 


ಕೆಲವು ವರ್ಷಗಳ ಮೇಲೆ ಶಂತನುರಾಜನು ಕಾಲವಿಸರ್ಯಯದೆಂದ ಮನು 
ಷ್ಯನು ಹಳೆಯ ಬಟ್ಟೆಯನ್ನು ಬಿಡುವಂತೆ ತನ್ನ ಮುಪ್ಪಿನ ಶರೀರವನ್ನು ಬಿಟ್ಟು 
ದಿವಂಗತನಾದನು. 


ಕಾಲಧರ್ಮಂ ಗತೇ ರಾಜ್ಞಿ ಭೀಷ್ಮಶ್ಚಕ್ರೇ ನಿಧಾನತಃ 1 | 
ಪ್ರೇತಕಾರ್ಯಾಣಿ ed ದಾನಾನಿ ವಿವಿಧಾನಿ ಚ ॥೧೮॥ 


ಶಂತನು ರಾಜನು ಮೃತನಾಗಲು ಭೀಷ್ಮನೇ ಪ್ರೇತಸಂಸ್ಕಾರವನ್ನ್ಯೂ ಎಲ್ಲ 
ಪ್ರಕಾರವಾದ ಬೂಕ್‌ ಮುಂತಾದ ಉತ್ತರಕರ್ಮಗಳನ್ನೂ ಮಾಡಿದನು. 


ಚಿತ್ರಾಂಗದಂ ತತೋ ರಾಜ್ಯೆ ಸ್ಟಾ ಪಯಾಮಾಸ ವೀರ್ಯವಾನ್‌ । 
ಸ್ವ ಯಂನಕ ಗ ತವಾನ್‌ ರಾಜ್ಯಂ ತಸ್ಮಾ ದ್ದೆ €ವವ್ರ ತೋಭವತ್‌ ॥೧೯॥ 


ಸರಾಕ್ರ ಮಿಯಾದ ಭೀಷ್ಮನು ತನ್ನ ಪ್ರತಿಜ್ಞೆ ಯಂತೆ ಸತ್ಯವತೀಸುತನಾದ 
ಚಿತ್ರಾಂಗದನನ್ನೇ ರಾಜ್ಯದಲ್ಲಿ ಹೊರೆಯಾಗಿ ಸ್ಥಾಪಿಸಿದನು. ತಾನು ಹಿರಿಯಮಗ 
ನಾದಾಗ್ಯೂ ರಾಜ್ಯವನ್ನು ಸ್ವೀಕರಿಸಲಿಲ್ಲ... ಆ ಕಾರಣದಿಂದ ದೇವತೆಗಳಂತೆ ಸತ್ಯ 


ಬ] 
ಪ್ರ ಪ್ರತಿಜ್ಞೆ ಯುಳ್ಳ 4 ನನಾಮಡರಿಂದ ದೇವವ್ರತನೆಂದು ಪ ಪ್ರಸಿದ್ಧಿ ಸಿಯನ್ನು ಸಡೆದವನಾದನು. 


ಚಿತ್ರಾಂಗದಸ್ತು ವೀರ್ಯೇಣ ಪ್ರಮತ್ತಃ ಪರದುಃಖದಃ | 
ಬಭೂವ ಬಲವಾನ್‌ ವೀರಃ ಸತ್ಯವತ್ಯಾತ್ಮಜಃ ಶುಚಿಃ ॥೨೦॥ 


ಚಿತ್ರಾಂಗದನಾದರೋ, ಹೆಚ್ಚಾ ದ ಸರಾಕ್ರಮದಿಂದ ಕೊಬ್ಬಿ ಸ್ಬಿದವನಾಗಿ ಶತ್ರು 
ಗಳಿಗೆ ದುಃಖಪ್ರ ದನಾಗಿಯೂ, ಬಾಹುಬಲವುಳ್ಳ ವನಾಗಿಯೂ, ನಹಿ ಮಿ 
ಯಾಗಿಯೂ, AES ನಡತೆಯುಳ್ಳ ವನಾಗಿಯೂ ರಾಜ್ಯವಾಳುತ್ತಿದ್ದನು. 


ಅಥೈಕೆದಾ ಮಹಾಬಾಹುಃ ಸೈನ್ಯ €ನ ಮಹತಾ ವನ ತಃ | 

ಪ್ರಚಚಾರ ವನೋದ್ದೇಶಾನ್ಸ ಕೃಸ್ತಧ್ಯಾಸ್ಮೃಗಾನ್‌ ರುರೂನ್‌ ॥೨೧॥ 

ಒಂದು ದಿವಸ ಹೆಚ್ಚಾದ ಬಾಹುಬಲವುಳ್ಳ ಆ ರಾಜನು ದೊಡ್ಡದಾದ ಸೈನ್ಯ 
ದೊಡನೆ ಕೂಡಿದವನಾಗಿ ಕೊಲ್ಲಲು ಯೋಗ್ಯವಾದ ಹುಲ್ಲೆ ಮುಂತಾದ ಮೃಗಗಳನ್ನು 
ಹುಡುಕಾಡುತ್ತಾ ಕಾಡಿನಲ್ಲಿ ಬೇಟೆಗಾಗಿ ಸಂಚರಿಸುತ್ತಿದ್ದನು. 


| ಸ್ಕಂ. ೧. ಅ. ೨೦. ಚಿತ್ರಾಂಗದರ ಯುದ್ಧವು ಕ್ನಿ೦೧ 


ಚಿತ್ರಾಂಗವಸ್ತು ಗಂಧರ್ಮೋ ದೃಷ್ಟ್ವಾ ತಂ ಮಾರ್ಗಗಂ ನೃಪಂ । 

ಉತ್ತತಾರಾಂತಿಕಂ ಭೂಮೇರ್ಪಿಮಾನವರಮಾಸ್ಥಿತಃ ॥೨೨॥ 

ಆಗ ಚಿತ್ರಾಂಗದನೆಂಬ ಗಂಧರ್ವನು ಆಕಾಶದಲ್ಲಿ ವಿಮಾನದಿಂದ ಸಂಚರಿ 
ಸುತ್ತಾ ಕೆಳಗೆ ದಾರಿಯಲ್ಲಿರತಕ್ಕ ರಾಜನನ್ನು ನೋಡಿ ವಿಮಾನದಿಂದ ಭೂಮಿಯ 
ಸಮಾಪಕ್ಕೆ ಇಳಿದು ಬಂದನು. 

ತತ್ರಾಭೂಚ್ಚ ಮಹದ್ಯುದ್ಧಂ ತಯೋಃ ಸದೃಶನೀರ್ಯಯೋಃ | 

ಕುರುಸ್ಲೇತ್ರೇ ಮಹಾಸ್ಥಾನೇ ತ್ರೀಣಿ ವರ್ಷಾಣಿ ತಾಪಸಾಃ ॥೨೩॥ 

ಓ ಶೌನಕಾದಿಖುಹಿಗಳೇ, ಅಲ್ಲಿ ಸಮಾನವಾದ ಪರಾಕ್ರಮಿಗಳಾದ ಅವರೀರ್ವ 
ರಿಗೆ ಕುರುಕ್ಷೇತ್ರವೆಂಬ ಆ ದೊಡ್ಡಯುದ್ಧದ ಸ್ಥಾನದಲ್ಲಿ ಮೂರುವರುಷಗಳ ಪರ್ಯಂತ 
ವಾಗಿ ಯುದ್ಧವಾಯಿತು. 

ಇಂದ್ರಲೋಕಮನಾಪಾಶು ಗಂಧರ್ನೇಣ ಹತೋ ರಣೇ । 

ಭೀಷ್ಮಃ ಶ್ರುತ್ವಾ ಚಕಾರಾಶು ತಸ್ಕೌರ್ಥ್ವದೈಹಿಕಂ ತದಾ ॥೨೪॥ 

ಚಿತ್ರಾಂಗದನು ಯುದ್ಧದಲ್ಲಿ ಗರ್ವದಿಂದ ಕೊಲ್ಲಲ್ಪಟ್ಟವನಾಗಿ ದಿವಂಗತನಾ 
ದನು. ಭೀಷ್ಮನು ಅವನ ಮರಣವಾರ್ಶಿೆಯನ್ನು ಕೇಳಿ ದುಃಖಿಸ್ಕಿ ಸತ್ತಮೇಲೆ 
ಬರುವ ದೇಹಕ್ಕೆ ಸಂಬಂಧಿಸಿದ ಅಂತ್ಯಕ್ರಿಯೆಗಳನ್ನು ಜಾಗ್ರತೆಯಾಗಿ ಮಾಡಿದನು. 

ಗಾಂಗೇಯಃ ಕೈತಶೋಕಸ್ತು ಮಂತ್ರಿಭಿಃ ಪರಿವಾರಿತಃ । 

ವಿಚಿತ್ರನೀರ್ಯನಾಮಾನಂ ರಾಜ್ಯೇಶಂ ಚ ಚಕಾರ ಹ - ॥೨೫॥ 


ಭೀಷ್ಮನು ಚಿತ್ರಾಂಗದನ ಸಾವಿಗಾಗಿ ದುಃಖಿಸ್ಕಿ ಅನಂತರದಲ್ಲಿ ಮಂತ್ರಿಗ 
ಳೊಂದಿಗೆ ಕೂಡಿದವನಾಗಿ ವಿಚಿತ್ರನೀರ್ಯನನ್ನು ರಾಜ್ಯಾಧಿಪತಿಯನ್ನು ಮಾಡಿದನು. 


` ಮಂತ್ರಿಭಿರ್ಜೊಧಿತಾ ಪಶ್ಚಾದ್ಗುರುಭಿಶ್ಚ ಮಹಾತ್ಮಭಿಃ | 
ಸ್ವಪುತ್ರಂ ರಾಜ್ಯಗಂ ದೃಷ್ಟ್ವಾ ಪುತ್ರಶೋಕಹತಾಫಿ ಚ ॥೨೬॥ 
ಸತ್ಯವತ್ಯತಿಸಂತುಷ್ಟಾ ಬಭೂವ ವರವರ್ಣಿನೀ । 


ಆಮೇಲೆ ಒಳ್ಳೆಯ ದೇಹಕಾಂತಿಯಿಂಪ ಶೋಭಿಸುವ ಸತ್ಯವತಿಯು ಹಿರಿಯ 
ಮಗನ ಸಾವಿನ ದುಃಖದಿಂದ ಸಂಕಟಪಡುತ್ತಿದ್ದರೂ ಮಂತ್ರಿಗಳಿಂದಲ್ಕೂ ತಿಳಿವಳಿಕೆ 


೩೨3 ಸ್ವಂ.೧.ಆ. ೨೦. ಡೇನೀಭಾಗನತನಹಾಪುರಾಣಶಿ 


ಯಲ್ಲಿ ದೊಡ್ಡವರಾದ ಗುರುಗಳಿಂದಲೂ ಸಮಾಢಾನಗೊಳಿಸಲ್ಪಟ್ಟಿವಳಾಗಿ ತನ್ನ 
ಎರಡನೆಯ ಮಗನಾದ ವಿಚಿತ್ರವೀರ್ಯನು ರಾಜನಾದುದನ್ನು ನೋಡಿ ತುಂಬ ಸಂತೋ 
ಷಗೊಂಡಳು.. 

ವ್ಯಾಸೊಆಪಿ ಭ್ರಾತರಂ ಶ್ರುತ್ವಾ ರಾಜಾನಂ ಮುದಿತೋಃಭವತ್‌॥೨೭॥ 


ಯೌವನಂ ಪರಮಂ ಪ್ರಾಪ್ತಃ ಸತ್ಯವತ್ಯಾಃ ಸುತಃ ಶುಭಃ । 
ಚಕಾರ ಚಿಂತಾಂ ಭೀಷ್ಕ್ಮೊೋಪಿ ನಿಮಹಾರ್ಥಂ ಕೆನೀಯಸಃ ॥೨೮॥ 


ವ್ಯಾಸನೂ ತನ್ನ ತಮ್ಮನು ರಾಜನಾದುದನ್ನು ಫೇಳಿ ಸಂತುಷ್ಟನಾದನು. 
ವಿಚಿತ್ರವೀರ್ಯನೂ ಕ್ರಮೇಣ ಯೌವನಶಾಲಿಯಾದನು. ಭೀಷ್ಮನು ತಮ್ಮನ ಮದುವೆ 
ಗಾಗಿ ಯೋಚಿಸಲಾರಂಭಿಸಿದನು.. 


ಕಾಶೀರಾಜಸುತಾಸ್ತಿಸ್ರಃ ಸರ್ವಲಕ್ಷಣಸಂಯುತಾಃ । 
ತೇನ ರಾಜ್ಞಾ ನಿವಾಹಾರ್ಥಂ ಸ್ಥಾ ಸಿತಾಶ್ಚ ಸ್ವಯಂವರೇ ॥೨೯॥ 


ಆಗ ಕಾಶೀರಾಜನಿಗೆ ಸುಂದರಿಯರಾದ, ಎಲ್ಲ ಬಗೆಯ ರಾಜಲಕ್ಷಣಗಳಿಂದ 
ಕೂಡಿದ ಮೂರುಮಂದಿ ಪುತ್ರಿಯರಿದ್ದರು. ಕಾಶೀರಾಜನು ಅವರ ಮದುವೆಗಾಗಿ 
ಸ್ವಯಂವರವನ್ನೇರ್ಪಡಿಸಿದನು. 


ರಾಜಾನೋ ರಾಜಪುತ್ರಾಶ್ಚ ಸಮಾಹೂತಾಃ ಸಹಸ್ರಶಃ । 
ಇಚ್ಛಾಸ್ವಯಂವರಾರ್ಥಂ ವೈ ಪೂಜ್ಯಮಾನಾಃ ಸಮಾಗತಾಃ ॥೩೦॥ 


ಕಾಶೀರಾಜನ ಆಹ್ವಾನದಂತೆ ಅನೇಕಮಂದಿ ರಾಜರೂ ರಾಜಕುಮಾರರೂ 
ಸ್ವಯಂವರಕ್ಕೆ ಬಂದು ತಕ್ಕಂತೆ ಸತ್ಕಾರವನ್ನೂ ಪಡೆದರು. 


ತತ್ರ ಭೀಷ್ಮೋ ಮಹಾತೇಜಾಸ್ತಾ ಜಹಾರ ಬಲೇನ ವೈ । 

ನಿರ್ಮಥ್ಯ ರಾಜಕಂ ಸರ್ವಂ ರಥೇನೈಕೇನ ವೀರ್ಯವಾನ್‌ ‘Naot 

ಅಲ್ಲಿ ಹೆಚ್ಚಾದ ಕ್ಷತ್ರಿಯ ಶೇಜಸ್ಸುಳ್ಳ, ಮಹಾಸರಾಕ್ರಮಿಯಾದ ಭೀಷ್ಮನು 
ತನ್ನದೊಂದು ರಥದಿಂದಲೇ ಕಾಶೀರಾಜನ ಆ ಮೂವರು ಪುತ್ರಿಯರನ್ನು ಬಲಾತ್ಕಾರ 
ದಿಂದ ಕೊಂಡೊಯ್ದನು. ಆಗ ತನ್ನಮೇಲೆ ಎದುರಿಸಿ ಬಿದ್ದ ರಾಜರನ್ನೆಲ್ಲಾ ಸೋಲಿ 


ಸಿದನು. 


ಸ್ಕಂ. ೧. ಆ..೨೦, ವಿಚಿತ್ರವೀರ್ಯ ನಿಗೆ ರಾಜ್ಯಸಟ್ಟಾ ಭಿಷೇಕವು ತಿಕ್ಕಿ 
ಸ ಜಿತ್ವಾ ಪಾರ್ಥಿವಾನ್‌ ಸರ್ನಾಂಸ್ತಾಶ್ಹಾದಾಯ ಮಹಾರಥಃ । 
. ಬಾಹುನೀರ್ಯೇಣ ತೇಜಸ್ವೀ ಹ್ಯಾಸಸಾದ ಗಜಾಹ್ವಯಂ . -:॥೩೨॥ 


ಯುದ್ಧದಲ್ಲಿ ಗಟ್ಟಿಗನಾದ ಮಹಾರಥನಾದ ತೇಜೋವಂತನಾದ ಭೀಷ್ಮನು 
ಆ ರಾಜರನ್ನೆಲ್ಲ ಜಯಿಸಿ, ಮೂವರು ರಾಜಕನ್ಯೆಯರನ್ನು ತೆಗೆದುಕೊಂಡು ಹೆಸ್ತಿನಾ 
ವತೀ ಎಂಬ ತನ್ನ ರಾಜಧಾನಿಗೆ ಬಂದನು. 


ಮಾತೃನದ್ಭಗಿನೀವಚ್ಚ ಪುಶ್ರೀವಚ್ಚಿಂತಯನ್‌ ಕಲ । 
ತಿಸ್ರಃ ಸಮಾನಯಾಮಾಸ ಕನ್ಯಕಾ ವಾಮಲೋಚನಾಃ ೩೩ 


ಭೀಷ್ಮನು ಆ ಮೂರುಜನ ಕನ್ಯೈಯರಾದ ಸುಂದರಿಯರನ್ನೂ ತನ್ನ ತಾಯಿ 
ಯಂತೆಯೂ, ಪುತ್ರಿಯರಂತೆಯೂ, ತಂಗಿಯರಂತೆಯೂ ಭಾವಿಸಿ ಅವರನ್ನು ಕಠೆದು 
ಕೊಂಡುಬಂದನು. 

ಸತ್ಯವತ್ಕೈ ನಿವೇದ್ಯಾಶು ದ್ವಿಜಾನಾಹೂಯ "ಸತ್ವರಃ । 

ದೈವಜ್ಞಾನ್ವೇದನಿದುಷಃ ಪರ್ಯಪೃಚ್ಛಚ್ಛುಭಂ ದಿನಂ ॥೩೪॥ 

ಆ ಕನ್ಯೆಯರನ್ನು ಸತ್ಯವತಿಯ ವಶಕ್ಕೊಪ್ಪಿಸಿ ಕೂಡಲೇ ಮದುವೆಗಾಗಿ 
ಜ್ಯೋತಿಷಶಾಸ್ತ್ರವನ್ನು ತಿಳಿದ ವೇದಪಂಡಿತರಾದ ಬ್ರಾಹ್ಮಣರನ್ನು ಕರೆಸಿ ಲಗ್ನಕ್ಕೆ 
ಶುಭಮುಹೂರ್ತವನ್ನು ಕೇಳಿದನು. 


ಕೃತ್ವಾ ನಿನಾಹಸಂಭಾರಂ ಯದಾ ವೈ ಭ್ರಾತರಂ ನಿಜಂ । 
ವಿಚಿತ್ರನೀರ್ಯಂ ಧರ್ನಿಷ್ಮಂ ನಿವಾಹಯತಿ ತಾ ಯದಾ ॥೩೫॥ 


ಮದುವೆಗೆ ಸಾಮಗ್ರಿಗಳನ್ನು ಅಣಿಮಾಡಿಕೊಂಡು ಆ ಮೂವರು ಕನ್ಯೆಯ 
ರನ್ನೂ ಧರ್ಮಿಷ್ಠನಾದ ವಿಚಿತ್ರವೀರ್ಯನಿಗೆ ಮದುವೆಮಾಡಬೇಕೆಂದು ಯಾವಾಗ 
ಭೀಷ್ಮನು ಅನುವಾದನೋ, 

ತದಾ ಜ್ಯೇಷ್ಮಾಪ್ಯುನಾಚೇದಂ ಕನ್ಯಕಾ ಜಾಹ್ನನೀಸುತಂ | 

ಲಜ್ಜಮಾನಾಸಿತಾಪಾಂಗೀ ತಿಸೃಣಾಂ ಚಾರುಲೋಚನಾ ೩೬ 


ಆಗ ಆ ಮೂವರಲ್ಲಿ ಜ್ಯೇಷ್ಕಳಾದ ಕನ್ಯೆಯು ನಾಚುತ್ತಾ, ಗಂಗಾದೇವಿಯ 
ಮಗನಾದ ಭೀಷ್ಮನನ್ನು ಕುರಿತು ಈ ಮಾತನ್ನು ಹೇಳಿದಳು. 


೩ಿಂ೪ ಸ್ಕಂ. ೧. ಅ. ೨೦. ದೇಪೀಭಾಗನತಮಹಾಪುರಾಣಿಲ 


ಗೆಂಗಾಪುತ್ರ ಕುರುಶ್ರೇಷ್ಠ ಧರ್ಮಜ್ಞ ಕುಲದೀಪೆಕ । 
ಮಯಾ ಸ್ವಯಂವರೇ ಶಾಲ್ವೋ ವೃತೊಆಸ್ತಿ ಮನಸಾ ನೃಪಃ ॥೩೭॥॥ 


ಕುರುವಂಶದ ರಾಜರಲ್ಲಿ ಶ್ರೀಷ್ಠನೂ. ಧರ್ಮಜ್ಞಾನಿಯೂ, ವಂಶವನ್ನು 
ಕೀರ್ತಿಯಿಂದ ಬೆಳಗಿಸಿದವನೂ ಆದ ನಲೈ ಭೀಷ್ಮನೇ, ನಾನು ಸ್ವಯಂವರದ ಕಾಲ 
ದಲ್ಲಿ ಶಾಲ್ವನೆಂಬ ರಾಜನನ್ನು ಮನಸ್ಸಿನಿಂದಲೇ ವರಿಸಿರುತ್ತೇನೆ. 


ವೃತಾಹಂ ತೇನ ರಾಜ್ಞಾಂ ವೈ ಚಿತ್ತೇ ಪ್ರೇನುಸಮಾಕುಲೇ । 
ಕಾಯೋ 0೦ ಇ ಹಾ ದ್ಯ ಕುಲಸ್ಕಾಸ್ಯ ಪರಂತಪ ॥೩೮॥ 


ಎಲೈ ಶತ್ರು ಗಳನ್ನು ಸೋಲಿಸಬಲ್ಲ ಭೀಸ್ಮನೇ, ಆ ಶಾಲ್ವ ರಾಜನೂ ಪ್ರೇಮ 
ದಿಂದ ತುಂಬಿದ ತನ್ನ ಮನಸ್ಸಿನಲ್ಲಿ ನನ್ನನ್ನೇ ವರಿಸಿರುತ್ತಾನೆ. ಇನ್ನು ನಿಮ್ಮ ನಕ್ಕೆ 
ಯೋಗ್ಯವಾಗಿರುವ ನೀತಿಯ ನಿನಗೆ ತಿಳಿದಂತೆ ಮಾಡು. 


ತೇನಾಹಂ ವೃತಪೂರ್ವಾಃಸ್ಮಿ ತ್ವಂ ಚ ಧರ್ಮಭೃತಾಂ ವರಃ । 
ಬಲವಾನಸಿ ಗಾಂಗೇಯ ಯಥೇಚ್ಛ ಸಿ ತಥಾ ಕುರು al 


ಬ ಗಂಗಾಪುತ್ರನಾದ ಭೀಷ್ಮನೇ, ಪೂರ್ವದಿಂದಲೂ ನಾನು ಆ ರಾಜನಿಂದ 
ವರಿಸಲ್ಪಟ್ಟಿ ದ್ದೇನೆ. ನೀನು ಧರ್ಮವನ್ನು ಕಾಸಾಡುವವರಲ್ಲಿ ಉತ್ತಮನಾದವನೂ, 
ಪರಾಕ್ರಮಶಾಲಿಯೂ ಆಗಿರುವುದರಿಂದ ನಿನ್ನ ಹೃದಯದಲ್ಲಿ ಯಾವುದು ಧರ್ಮ 
ವೆಂದು ತಿಳಿದುಬರುವುದೋ ಅದರಂತೆ ನೆರವೇರಿಸು. 


॥ ಸಾತ ಉವಾಚ ॥ 


ಏನಮುಕ್ತಸ್ತ್ರಯಾ ತತ್ರ ಕೆನ್ಯಯಾ ಕುರುನಂದನಃ । ಕ 
ಅಸೃಚ್ಛದ್ಭಾ)ಹ್ಮಣಾನ್ಚೃದ್ಧಾನ್‌ ಮಾತರಂ ಸಚಿವಾಂಸ್ತಥಾ ॥೪೦॥ 


ಸೂತನು ಹೇಳಿದನು ಆ ಕನ್ಯೆಯು ಹೇಳಿದ ಈ ಮಾತನ್ನು ಕೇಳಿ 
ಕುರುವಂಶಕ್ಕೆ ಸಂತೋಷಕರನಾದ ಭೀಷ್ಮನು, ವಯೋವೃದ್ಧರ್ಕೂ ಜ್ಞಾನವೃದ್ಧರೂ 
ಆದ ಬ್ರಾಹ್ಮಣರನ್ನೂ ತಾಯಿಯಾದ ಸತ್ಯವತಿಯನ್ನೂ, ಮಂತ್ರಿಗಳನ್ನೂ ಕುರಿತು 
ಈ ವಿಷಯವಾಗಿ ಅವರ ಅಭಿಪ್ರಾಯಗಳನ್ನು ಕೇಳಿದನು. 


ಸ್ವಂ. ೧. ಆ. ೨೦, ಭೀಷ್ಮನ ಧರ್ಮ ಪಾಲನೆ ಪಿರಿಳ 


ಸರ್ವೇಷಾಂ ಮತಮಾಜ್ಞಾಯ ಗಾಂಗೇಯೋ ಧರ್ಮವಿತ್ತಮಃ । 
ಗಚ್ಛೇತಿ ಕೆನ್ಯಕಾಂ ಪ್ರಾಹ ಯಥಾರುಚಿ ವರಾನನೇ ॥೪೧॥ 


ಎಲ್ಲರ ಅಭಿಪ್ರಾಯವನ್ನೂ ತಿಳಿದು ಭೀಷ್ಮನು ಅವಳನ್ನು ಕುರಿತ್ಕು ಎಲೌ 
ಸುಮುಖಿಯೇ, ನೀನೆಲ್ಲಿಗೆ ಹೋಗಬೇಕೆಂದು ಇಚ್ಛೆಸುತ್ತೀಯೋ ಅಲ್ಲಿಗೆ ಹೋಗ 
ಬಹುದು ಎಂದನು. 


ವಿಸರ್ಜಿತಾಥ ಸಾ ತೇನ ಗತಾ ಶಾಲ್ವನಿಕೇತನಂ । 
ಉವಾಚ ತಂ ವರಾರೋಹಾ ರಾಜಾನಂ ಮನಸೇಪ್ಸಿತಂ Nn 


ಹೀಗೆ ಭೀಷ್ಮನಿಂದ ಅನುಮತಿಯನ್ನು ಪಡೆದು ಹೊರಟುಬಂದ ಸುಂದರಿ 
ಯಾದ ಆ ಜ್ಯೇಸ್ಕಕನ್ಯೆಯು ಶಾಲ್ವರಾಜನ ಮನೆಗೆ ಹೋಗಿ, ಮನಸಾ ತನ್ನಿಂದ 
ವರಿಸಲ್ಪಟ್ಟಿದ್ದ ಅವನನ್ನು ಕುರಿತು ಹೀಗೆ ಹೇಳಿದಳು. 


ವಿನಿರ್ಮುಕ್ತಾಸ್ಮಿ ಭೀಷ್ಮೇಣ ತ್ವನ್ಮನಸ್ಕೇತಿ ಧರ್ಮತಃ । 
ಆಗತಾಸ್ಮಿ ಮಹಾರಾಜ ಗೃಹಾಣಾದ್ಯ ಕರಂ ಮಮ 1೪೩॥ 


ಎಲೈ ಶಾಲ್ವರಾಜನೇ, ಭೀಷ್ಮನು ನನ್ನನ್ನು ನಿನ್ನಲ್ಲಿ ಅನುರಕ್ತ ಕೆಂದು ತಿಳಿದು, 
ಧರ್ಮವನ್ನು ಗಮನಿಸಿ, ನನ್ನನ್ನು ಬಿಡುಗಡೆಮಾಡಿರುವನು. ಆದುದರಿಂದ ಎಲ್ಛೆ 
ಮಹಾರಾಜನೇ, ನಾನು ನಿನ್ನಲ್ಲಿಗೆ ಬಂದಿರುತ್ತೇನೆ. ಈಗ ನನ್ನನ್ನು ಪಾಣಿಗ್ರಹಣ 
ಪೂರ್ವಕವಾಗಿ ಮದುವೆಯಾಗು. 


ಥರ್ಮಪತ್ನೀ ತವಾತ್ಯಂತಂ ಭವಾಮಿ ನೃಪಸತ್ತಮ | 
ಚಿಂತಿತೋಸಿ ಮಯಾ ಪೂರ್ವಂ ತ್ವಯಾಹಂ ನಾತ್ರ ಸಂಶಯಃ 1॥೪೪॥ 


ನಾನು ನಿನಗೆ ಅತ್ಯಂತಪ್ರಿಯಳಾದ ಧರ್ಮಪತ್ಲಿಯಾಗಿರುತ್ತೇನೆ. ಸ್ವಯಂ 
ವರಕ್ಕೆ ಮೊದಲು ನೀನು ನನ್ನನ್ನು ಪ್ರೀತಿಸಿರುತ್ತೀಯೆ. ನಾನೂ ನಿನ್ನನ್ನು ಪ್ರೀತಿಸಿ 
ರುತ್ತೇನೆ. ಈ ಅನ್ಯೋನ್ಯಪ್ರೇಮವಿಚಾರದಲ್ಲಿ ಸಂದೇಹವಿಲ್ಲವು 


॥ ಶಾಲ್ಪ ಉವಾಚ ॥ 


ಗೃಹೀತಾ ತ್ವಂ ವರಾರೋಹೇ ಭೀಷ್ಮೇಣ ಪಶ್ಯತೋ ಮಮ । 
ರಥೆಸಂಸ್ಥಾಪಿತಾ ತೇನ ನ ಗೃಹೀಷ್ಕೇ ಕರಂ ತನ 1೪೫॥ 
20 


೩0೬ ಸ್ವಂ. ೧. ಆ. ೨೦. ಡೇಪೀಭಾಗವತಮಹಾಪುರಾಣಿಕಿ 


ಶಾಲ್ವರಾಜನು ಆ ಕನ್ಯೈಗೆ ಈ ರೀತಿ ಉತ್ತರವನ್ನು ಹೇಳಿದನು - ಎಲ್‌ 
ಸುಂದರಿಯ ಅಂದು ಸ್ವಯಂವರ ಕಾಲದಲ್ಲಿ ಭೀಷ್ಮನು ನನ್ನೆದುರಿಗೇ ನಿನ್ನ 
ಕೈಯ್ಯನ್ನು ಹಿಡಿದು ರಥದಲ್ಲಿ ಕೂರಿಸಿರುತ್ತಾನೆ. ಇಂತಹ ನಿನ್ನನ್ನು ಎಂದರೆ, 
ಪರಪುರುಷನ ಕರಸ್ಪರ್ಶವಾಗಿರುವ ನಿನ್ನನ್ನು ನಾನು ಮದುವೆಯಾಗುವುದಿಲ್ಲ. 


ಸರೋಚ್ಛಿಷ್ಟಾಂ ಚ ಕಃ ಕನ್ಯಾಂ ಗೃಹ್ಣಾತಿ ಮತಿಮಾನ್ನರಃ । 
ಅತೋಹಂ ನ ಗ್ರಹೀಷ್ಯಾಮಿ ತ್ಯಕ್ತಾಂ ಭೀಷ್ಮೇಣ ಮಾತೃವತ್‌ ॥ 


ತಿಳಿವಳಿಕೆಯುಳ್ಳ ಯಾವನು ತಾನೇ ಇನ್ನೊಬ್ಬರಿಂದ ಹಿಡಿದು ಬಿಡಲ್ಪಟ್ಟಿ 
ಕನ್ಯೆಯನ್ನು ಸ್ವೀಕರಿಸಿಯಾನು? ಆದುದರಿಂದ ಭೀಷ ನಿಂದ ಪ ಪರಿತ್ಯಕ್ತಳಾದ ನಿನ್ನನ್ನು 
ನಾನು ಸ್ವೀಕರಿಸುವುದಿಲ್ಲ. ನೀನು ನನಗೆ ತಾಯಿಯ ಸಮಾನಳು. 


ರುದತೀ ವಿಲಪಂತೀ ಸಾ ತ್ಯಕ್ತಾ ತೇನ ಮಹಾತ್ಮನಾ । 
ಪುನರ್ಭೀಷ್ಮಂ ಸಮಾಗೆತ್ಯ ರುದತೀ ಚೇದಮಬ್ರನೀತ್‌ 1೪೭॥ 


ಹೀಗೆ ಆ ಕನ್ಯೆಯು ಮಹಾಶಯನಾದ ಶಾಲ್ವರಾಜನಿಂದ ತಿರಸ್ಕೃತಳಾಗಿ 
ಅಳುತ್ತಾ, ದುಃಖದಿಂದ ಗೋಳಿಡುತ್ತಾ ಪುನಃ ಇ ಹತ್ತಿರಕ್ಕೇ ಬಂದು ಅಳು 
ತ್ತಲೇ ಈರೀತಿ ಹೇಳಿದಳು. 


ಶಾಲ್ವೋ ಮುಕ್ತಾಂ ತ್ವಯಾ ನೀರ ನ ಗೃಹ್ಣಾತಿ ಗೃಹಾಣ ಮಾಂ | 
ಧರ್ಮಜ್ಞೋಆಸಿ ಮಹಾಭಾಗ ಮರಿಷ್ಕಾಮ್ಯನ್ಯಥಾ ಹ್ಯಹಂ ॥೪೮॥ 


ಎಲ್ಲೆ ವೀರನ ನಿನ್ನಿಂದ ತ್ಯಕ್ತಳಾದಕಾರಣದಿಂದ ನನ್ನನ್ನು ಶಾಲ್ವನು 
ಸ್ವೀಕರಿಸಲಿಲ್ಲ. ಆದುದರಿಂದ ಧರ್ಮಸೂಕ್ಷ್ಮವನ್ನು ನೀನು ತಿಳಿದಿರುವುದರಿಂದ ನೀನೇ 
ನನ್ನನ್ನು ಸ್ವೀಕರಿಸು. ಹಾಗೆ ನೀನು ಸ್ವೀಕರಿಸದಿದ್ದರೆ ನಾನು ಪ್ರಾಣವನ್ನು ಕಳೆದು 
ಕೊಳ್ಳುವೆನು. 
|| ಭೀಷ್ಮ ಉವಾಚ ॥ 
ಅನ್ಯಚಿತ್ತಾಂ ಕೆಥಂ ತ್ವಾ ನೈ ಗೃಹ್ನಾಮಿ ವರವರ್ಣಿನಿ | 
ಪಿತರಂ ಸ್ವಂ ವರಾರೋಹೇ ವ್ರಜ ಶೀಘ್ರಂ ನಿರಾಕುಲಾ Neen 
ಷ್ಮನು ಹೇಳಿದರು--ಓ ಸುಂದರಿಯ ಇತರ ಪುರುಷರಲ್ಲಿ ಮನಸ್ಸಿ 
ಟ್ಟ ದ್ದ ಮ ನ್ನು ನಾನು ಹೇಗೆ ಪರಿಗ್ರಹಿಸಲಿ / ? ಆ ಕಾರಣದಿಂದ ನೀನು ಯಾವ 
ಯೋಚನೆಯನ್ನೂ ಮಾಡದೆ ಸ್ವ ಸಚಿತ್ರ ಳಾಗಿ ಬೇಗ ನಿನ್ನ ತಂದೆಯ ಮನೆಗೆ ಹೋಗು, 


ಸ್ಕಂ. ೧. ಅ. ೨೦. ಕಾಶೀರಾಜನ ಮಗಳ ತಪಸ್ಸು ೩೦೬ 


ತಥೋಕ್ತಾ ಸಾ ತು ಭೀಷ್ಮೇಣ ಜಗಾಮ ವನಮೇವ ಹಿ । 
ತಪಶ್ಚಕಾರ ವಿಜನೇ ತೀರ್ಥೇ ಪರಮಸಾವನೇ IIo 


ಭೀಷ್ಮನು ಹೀಗೆ ಹೇಳಲಾಗಿ, ಕಾಶೀರಾಜನ ಜ್ಯೇಷ್ಠಕನೈಯು ನೆಟ್ಟಗೆ 
ಕಾಡಿಗೆ ಹೋದಳು. ಅಲ್ಲಿ ಅತಿ ಪವಿತ್ರವಾದ ಒಂದು ತೀರ್ಥಪ್ರದೇಶದಲ್ಲಿ, ನಿರ್ಜನ 
ವಾದ ಸ್ಥಳದಲ್ಲಿ ತಸಸ್ಪನ್ನು ಮಾಡಲುಸಕ್ರಮಿಸಿದಳು. 


ದ್ವೇ ಭಾರ್ಯೇ ಚಾತಿರೂಪಾಢ್ಕೇ ತಸ್ಯ ರಾಜ್ಞೋ ಬಭೂವತುಃ । 
ಅಂಬಾಲಿಕಾ ಚಾಂಬಿಕಾ ಚ ಕಾಶೀರಾಜಸುತೇ ಶುಭೇ ॥೫೧॥ 


ಸತ್ಯುಲಪ್ರ ಸೂತೆಯರೂ ಸೌಂದರ್ಯವುಳ್ಳವರೂ ಆದ ಉಳಿದ, ಕಾಶೀರಾಜನ 
ಇನ್ನಿಬ್ಬರು ಪುತ್ರಿಯರು, ಅಂಬಾಲಿಕೆ ಮತ್ತು ಅಂಬಿಕೆ ಎಂಬುವರು ಆ ವಿಚಿತ್ರವೀರ್ಯ 
ರಾಜನಿಗೆ ರಾಣಿಯರಾದರು. 


ರಾಜಾ ನಿಚಿತ್ರನೀರ್ಕೋಃಸೌ ತಾಭ್ಯಾಂ ಸಹ ಮಹಾಬಲಃ । 
ರೇಮೇ ನಾನಾನಿಹಾರೈಶ್ಚ ಗೃಹೇ ಚೋಪನನೇ ತಥಾ ೫೨ 


ದೊರೆಯಾದ ಈ ವಿಚಿತ್ರವೀರ್ಯನು ತನ್ನ ಇಬ್ಬರು ಪತ್ನಿಯಕೊಡಗೂಡಿ 
ತನ್ನ ಅರಮನೆಯಲ್ಲಿಯೂ, ಉದ್ಯಾನವನದಲ್ಲಿಯೂ, ಅನೇಕವಿಧವಾದ ವಿಹಾರಾದಿ 
ಗಳಿಂದ ಕ್ರೀಡಿಸಿದನು. 


ವರ್ಷಾಣಿ ನವ ರಾಜೇಂದ್ರಃ ಕುರ್ವನ್‌ ಕ್ರೀಡಾಂ ಮನೋರಮಾಂ । 

ಪ್ರಾಸಾಸೌ ಮರಣಂ ಭೂಯೋ ಗೃಹೀತೋ ರಾಜಯಕಶ್ಚ್ಮಣಾ ॥೫೩॥ 

ರಾಜಶ್ರೇಷ್ಠನಾದ ನಿಚಿತ್ರವೀರ್ಯನು ಹೀಗೆ ಒಂಬತ್ತು ವರ್ಷಗಳಪರ್ಯಂತ 
ವಾಗಿ ಆ ಸುಂದರಿಯರೊಡನೆ ಕ್ರೀಡಿಸುತ್ತಾ ಬಲವಾದ ಕ್ಷಯರೋಗಕ್ಕೆ ಸಿಕ್ರಿ 
ಮೃತನಾದನು. 


ಮೃತೇ ಪುತ್ರೇತಿದುಃಖಾರ್ತಾ ಜಾತಾ ಸತ್ಯವತೀ ತಥಾ । 
ಕಾರಯಾಮಾಸ ಪುತ್ರಸ್ಯ ಪ್ರೇತಕಾರ್ಯಾಣಿ ಮಂತ್ರಿಭಿಃ ॥೫೪॥ 


ಹೀಗೆ ಪುತ್ರನಾದ ವಿಚಿತ್ರನೀರ್ಯನು ಮೃ ತನಾಗಲು, ಸತ್ಯವತಿಯು ಬಹಳ 
ದುಃಖಗೊಂಡು ಮಂತ್ರಿಗಳಿಂದ ಅವನ ಅಂತ್ಯಕ್ರಿಯೆಗಳನ್ನು ಮಾಡಿಸಿದಳು, 


ಫ್ಲಿಂಲೆ ಸ್ಕಂ. ೧. ಅ. ೨೦. ದೇವೀಭಾಗವತಮಹಾಪುರಾಣಂ 


ಭೀಷ್ಮಮಾಹ ತದೈಕಾಂತೇ ವಚನಂ ಚಾತಿದುಃಖಿತಾ । 
ರಾಜ್ಯಂ ಕುರು ಮಹಾಭಾಗೆ ಪಿತುಸ್ತೇ ಶಂತನೋಃ ಸುತ ॥೫೫1 


ಅಲ್ಲದೆ ಆ ಸತ್ಯವತಿಯು ಭೀಷ್ಮನನ್ನು ಕರೆದು ಏಕಾಂತದಲ್ಲಿ ಹೀಗೆ ಹೇಳಿ 
ದಳು. ಎಲ್ಲೆ ಮಹಾಭಾಗ್ಯಶಾಲಿಯೂ, ಶಂತನುರಾಜನ ಮೆಗನೂ ಆದ ಭೀಷ್ಮನೇ, 
ನಿನ್ನ ತಂಜಿಯ ರಾಜ್ಯವು ಅನಾಯಕವಾಗಿರುವುದು. ಆದುದರಿಂದ ಅದನ್ನು ನೀನಾ 
ದರೂ ಆಳು. 


ಭ್ರಾತುರ್ಭಾರ್ಕಾಂ ಗೃಹಾಣ ತ್ವಂ ವಂಶಂ ಚ ಪರಿರಕ್ಷಯ । 
ಯೆಥಾ ನ ನಾಶಮಾಯಾತಿ ಯಯಾತೇರ್ವಂಶ ಇತ್ಯುತ ॥೫೬। 


ಅಲ್ಲದೆ, ನೀನು ನಿನ್ನ ತಮ್ಮನ ಹೆಂಡಿರನ್ನು ಸ್ವೀಕರಿಸಿ ನಮ್ಮ ಯಯಾತಿ. 
ರಾಜನ ಕುಲವನ್ನು ನಿಂತುಹೋಗಿ ನಾಶವಾಗದಂತೆ ಕಾಪಾಡು. 


Il ಭೀಷ್ಮ ಉವಾಚ ॥ 


ಪ್ರತಿಜ್ಞಾ ಮೇ ಶ್ರುತಾ ಮಾತಃ ಪಿತ್ರರ್ಥೇ ಯಾ ಮಯಾ ಕೈತಾ | 
ನಾಹಂ ರಾಜ್ಯಂ ಕರಿಷ್ಯಾಮಿ ನ ಚಾಹಂ ದಾರಸಂಗ್ರಹಂ 18೭ 1 


ಭೀಷ್ಮನು ಹೇಳಿದನು ಎಲೌ ತಾಯಿಯೇ, ನಾನು ನಮ್ಮ ತಂದೆಯ 
ಇಚ್ಛೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಹಿಂದೆ ಮಾಡಿರತಕ್ಕ ಪ್ರತಿಜ್ಞೆಯನ್ನು 
ನೀನು ಕೇಳಿ ತಿಳಿದೇ ಇದ್ದೀಯೆ. ಆ ಪ್ರತಿಜ್ಞೆಯಂತೆ ನಾನು ರಾಜ್ಯವನ್ನೂ ಆಳುವು 
ದಿಲ್ಲ. ಹೆಂಡಿರನ್ನೂ ಮಾಡಿಕೊಳ್ಳುವುದಿಲ್ಲ. 


॥ ಸೂತ ಉವಾಚ ॥ 
ತದಾ ಚಿಂತಾತುರಾ ಜಾತಾ ಕಥಂ ವಂಶೋ ಭವೇದಿತಿ । 


ನಾಲಸಾದ್ಧಿ ಸುಖಂ ಮಹ್ಯಂ ಸಮುತ್ಸನ್ನೇಹ್ಯರಾಜಕೇ ॥೫೮॥ 


ಸೂತನು ಹೇಳಿದನು--ಆಗ ಸತ್ಯವತಿಯು, ವಂಶದ ಉದ್ದಾರವು ಆಗುವುದು 
ಹೇಗೆ? ಈಗ ರಾಜ್ಯವು ಅನಾಯಕವಾಗಿರುವಾಗ ಆಲಸ್ಯಮಾಡುವ ಹಾಗಿಲ್ಲವು ಎಂದು 
ನಾನಾಪರಿಯಾಗಿ ಚೆಂತಿಸಿದಳು, 


ಸ್ಕಂ. ೧. ಆ. ೨೦. ಭೀಷ್ಮನ ಎ ಪು ೩ರ 


ಗಾಂಗೇಯಸ್ತಾಮುವಾಚೇದಂ ಮಾ ಚಿಂತಾಂ ಕುರು ಭಾಮಿನಿ । 
ಪುತ್ರಂ ವಿಚಿತ್ರನೀರ್ಯಸ್ಯ ಶ್ಲೇತ್ರಜಂ ಚೋಪಪಾದಯ ॥೫೯॥ 


ಆಗ ಭೀಷ್ಮನು ಅವಳನ್ನು ಕುರಿತು ಈರೀತಿ ಹೇಳಿದನು ಎಲ್‌ ತಾಯಿಯೇ, 
ಚಿಂತೆಯನ್ನು ಮಾಡಬೇಡ. ವಿಚಿತ್ರವೀರ್ಯನ ಪತ್ನಿಯಲ್ಲಿ ಅನ್ಯಪುರುಷನಿಂದ ಕ್ಲೇತ್ರಜ 
ನಾದ ಪುತ್ರನನ್ನು ಪಡೆಯುವಂತೆ ಏರ್ಪಡಿಸು. 

ಕುಲೀನಂ ದ್ವಿಜಮಾಹೂಯ ವಧ್ವಾ ಸಹ ನಿಯೋಜಯ । 

ನಾತ್ರ ಜೋಷೊಟಸ್ತಿ ವೇದೇಸಿ ಕುಲರಕ್ಷಾನಿಧೌ ಕಿಲ ॥೬೦॥ 

ಸತ್ಯುಲಪ್ರಸೂತನಾದ ಬ್ರಾಹ್ಮಣನನ್ನು ಕರೆಯಿಸಿ ನಿನ್ನ ಸೊಸೆಯರೊಂದಿಗೆ 
ಸೇರಿಸು. ಕುಲನಾಶವು ಒದಗುವ ಸಂದರ್ಭನಲ್ಲಿ ಹೀಗೆ ವಂಶವನ್ನು ಕಾಪಾಡಿ 
ಕೊಳ್ಳುವುದರಲ್ಲಿ ದೋಷವೇನೂ ಇಲ್ಲವೆಂದು ನೇದದಲ್ಲಿಯೂ ಹೇಳಿದೆಯಲ್ಲವೇ? 


ಸೌತ್ರಂ ಚೈವಂ ಸಮುತ್ಬಾದ್ಯ ರಾಜ್ಯಂ ದೇಹಿ ಶುಚಿಸ್ಮಿತೇ । 

ಅಹಂ ಚ ಪಾಲಯಿಷ್ಕಾಮಿ ತಸ್ಯ ಶಾಸನಮೇವ ಹ ॥೬೧॥ 

ಹೀಗೆ ಮೊಮ್ಮಗನನ್ನು ಪಡೆದು ಅವನಿಗೆ ಪಟ್ಟವನ್ನು ಕಟ್ಟು. ನಾನೂ 
ಅವನ ಆಜ್ಞೆಯಂತೆ ನಡೆಯುತ್ತೇನೆ. 

ತಚ್ಛ್ರುತ್ವಾ ನಚನಂ ತಸ್ಯ ಕಾನೀನಂ ಸ್ವಸುತಂ ಮುನಿಂ । 

ಜಗಾಮ ಮನಸಾ ವ್ಯಾಸಂ ದ್ವೈಸಾಯನಮಕೆಲ್ಮಸಂ ॥೬ 91 

ಭೀಷ್ಮನ ಈ ಮಾತನ್ನು ಕೇಳಿ ಸತ್ಯವತಿಯು ತನ್ನ ಕನ್ಯಕಾವಸ್ಥೆ ಯಲ್ಲಿ 
ಹುಟ್ಟಿದ ಪರಮಪವಿತ್ರನಾದ ವ್ಯಾಸಮುನಿಯನ್ನು ಸ್ಮರಿಸಿದಳು. 
ಸ್ಮೃತಮಾತ್ರಸ್ತತೋ ವ್ಯಾಸ ಆಜಗಾಮ ಸ ತಾಪಸಃ । 
ಕೃತ್ವಾ ಪ್ರಣಾಮಂ ಮಾತ್ರೇಃಥ ಸಂಸ್ಥಿತೋ ದೀಪ್ರಿಮಾನ್‌ ಮುನಿಃ 0೬೩॥ 


ಸ್ಮರಣೆಮಾಡಿದ ಕೂಡಲೇ ತೇಜಸ್ವಿಯಾದ ವ್ಯಾಸಮುನಿಯು ಪ್ರತ್ಯಕ್ಷನಾಗಿ 
ಬಂದು ತಾಯಿಗೆ ನಮಸ್ಕಾರಮಾಡಿ ಸಮಾಪದಲ್ಲಿ ನಿಂತುಕೊಂಡನು. 


ಭೀಷ್ಮೇಣ ಪೂಜಿತಃ ಕಾಮಂ ಸತ್ಯವತ್ಕಾ ಚ ಮಾನಿತಃ । 
ತಸ್ಥೌ ತತ್ರ ಮಹಾತೇಜಾ ನಿಧೂನೋಣಗ್ನಿರಿವಾಸರಃ ॥೩೪॥ 


೩೧೦ ಸ್ಯಂ.೧. ಅ. ೨೦. ದೇನೀಭಾಗವತಮಹಾಪುರಾಣಂ 


ಅಲ್ಲಿ ಭೀಷ್ಮನಿಂದಲೂ, ಸತ್ಯವತಿಯಿಂದಲೂ ಚನ್ನಾಗಿ ಸೂಜಿಸಲ್ಪಟ್ಟು, 
ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ಆ ವ್ಯಾಸಮುನಿಯು ಅವರೆದುರಿನಲ್ಲಿ ಹೊಗೆಯಿಲ್ಲದ 
ಎರಡನೆಯ ಅಗ್ನಿಯಂತೆ ಪ್ರಕಾಶಿಸಿದನು. 


ತಮುವಾಚ ಮುನಿಂ ಮಾತಾ ಪುತ್ರನುತ್ಪಾದಯಾಧುನಾ | 
ಶ್ಲೇತ್ರೇ ನಿಚಿತ್ರನೀರ್ಯಸ್ಯ ಸುಂದರಂ ತನ ನೀರ್ಯಜಂ ೬೫! 


ತಾಯಿಯಾದ ಸತ್ಯವತಿಯು ವ್ಯಾಸನನ್ನು ಕುರಿತು, ಈಗ ವಂಶವು ಕ್ಷಯಿಸು 
ತ್ತಲಿದೆ. ವಿಚಿತ್ರವೀರ್ಯನ ಪತ್ನಿಯರಲ್ಲಿ ಸುಂದರನಾದ ಪುತ್ರನನ್ನು ಉತ್ಪಾದನೆ 
ಮಾಡು, ಎಂದು ಹೇಳಿದಳು. 


ವ್ಯಾಸಃ ಶ್ರುತ್ವಾ ವಚೋ ಮಾತುರಾಪ್ತವಾಕ್ಕಮಮನ್ಯತ | 
ಓಮಿತ್ಯುಕ್ತ್ವಾ ಸ್ಥಿತಸ್ತತ್ರ ಯತುಕಾಲಮುಚಿಂತೆಯೆತ್‌ | ॥೬೬॥ 


ತಾಯಿಯ ಮಾತನ್ನು ಆಪ್ತನಾಕ್ಯವೆಂದು ಪರಿಗ್ರಹಿಸಿ ವ್ಯಾಸಮುನಿಯು 
ಹಾಗೆಯೇ ಆಗಲೆಂದು ಒಪ್ಪಿ ಅಲ್ಲಿಯೇ ಚುತುಕಾಲವನ್ನು ನಿರೀಕ್ಷಿಸುತ್ತಿದ್ದನು. 


ಅಂಬಿಕಾ ಚ ಯದಾ ಸ್ನಾತಾ ನಾರೀ ಖುತುಮತೀ ತದಾ | 
ಸಂಗಂ ಪ್ರಾಸ್ಯ ಮುನೇಃ ಪುತ್ರಮಸೂತಾಂಥಂ ಮಹಾಬಲಂ 1೬೭॥ 


ಅಂಬಿಕೆಯು ಖತುವನ್ನು ಪಡೆದು ಸ್ನಾನವನ್ನು ಮಾಡಿದವಳಾಗಿ ಬಂದು 
ಆ ವ್ಯಾಸಮುನಿಯೊಡನೆ ಸಮಾಗಮವನ್ನು ಪಡೆದು ಅವನ ತೇಜಸ್ಸನ್ನು ನೋಡಲಾರದೆ 
ಕಣ್ಣನ್ನು ಮುಚ್ಚಿ ಕೊಂಡಿದ್ದು ದರಿಂದ ಮಹಾಬಲಶಾಲಿಯಾದರೂ ಕುರುಡನಾದ ಮಗ 
ನನ್ನು ಸಡೆದಳು. 


ಜನ್ಮಾಂಧಂ ಚ ಸುತಂ ವೀಕ್ಷ್ಯ ದುಃಖಿತಾ ಸತ್ಯವತ್ಯತಿ | 
ದ್ವಿತೀಯಾಂ ಚೆ ವಧೂಮಾಹ ಪುತ್ರಮುತ್ತಾದಯಾಶು ವೈ ॥೬ಲ॥ 


ಮಗುವು ಹುಟ್ಟುಕುರುಡನಾದುದನ್ನು ನೋಡಿ ಸತ್ಯವತಿಯು ದುಃಖಿಸಿ, 
ಎರಡನೆಯ ಸೊಸೆಯನ್ನು ಕರೆದು ವ್ಯಾಸಮುನಿಯೊಂದಿಗೆ ಸೇರಿ ಮಕ್ಕಳನ್ನು ಸಡೆ 
ಯುವವಳಾಗು ಎಂದು ಹೇಳಿದಳು, 


ಸ್ಕಂ, ೧. ಆ. ೨೦. ಅಪದ್ಧ ರ್ಮೈದ ರೀತಿಯಿಂದ ವಂಶರಕ್ಷಣೆ ೩ರ 


ಯತುಕಾಲೇೇಥೆ ಸಂಪ್ರಾಸ್ತೇ ವ್ಯಾಸೇನ ಸಹ ಸಂಗೆತಾ । 
ತಥಾ ಚಾಂಬಾಲಿಕಾ ಜಾ ಸ ನಾರೀ ದಧಾರ ಸಾ ॥೬೯॥ 


ಆಮೇಲೆ ಖುತುಕಾಲವು ಬರಲಾಗಿ ಅಂಬಾಲಿಕೆಯು ರಾತ್ರಿಯಲ್ಲಿ ಮುನಿ 
ಯೊಡನೆ ಸೇರಿ ಗರ್ಭವತಿಯಾದಳು. 


ಸೋಪಿ ಪಾಂಡುಃ ಸುತೋ ಜಾತೋ ರಾಜ್ಯಯೋಗ್ಕೋ ನ ಸಂಮತಃ । 
ಪುತ್ರಾರ್ಥೇ ಪ್ರೇರಯಾಮಾಸ ವರ್ಷಾಂತೇ ಚ ಪುನರ್ನಧೂಂ ॥೭೦॥ 


ಆ ಹುಟ್ಟಿದ ಮಗುವೂ ಕುಷ್ಕರೋಗಿಯಾಗಿ ರಾಜ್ಯಕ್ಕೆ ಅನರ್ಹವಾಯಿತು. 
ಅದನ್ನು ಕಂಡು ಒಂದು ವರ್ಷವಾದ ಮೇಲೆ ಪುನಃ ಸತ್ಯವತಿಯು ಸೊಸೆಯನ್ನು 
ಪುತ್ರೋತ್ಪಾದನೆಗಾಗಿ ಪ್ರೇರಿಸಿದಳು. 


ಆಹೂಯ ಚ ತತೋ ವ್ಯಾಸಂ ಸಂಸ್ರಾರ್ಥ ಮುನಿಸತ್ತಮಂ | 
ಪ್ರೇಷಯಾಮಾಸ ರಾತ್ರೌ ಸಾ ಶೆಯನಾಗಾರಮುತ್ತಮಂ ॥೭೧॥ 


ತಿರುಗಿ ಮುನಿಶ್ರೆ (ಷೃನಾದ ವ್ಯಾಸನನ್ನು ಕರೆಯಿಸಿ, ಪ್ರಾರ್ಥಿಸಿಕೊಂಡ್ಕು ಸತ್ಯ 
ವತಿಯು ಅವನನ್ನು ಶಯ್ಯಾಗೃ ಹಕ್ಕೆ ರಾತ್ರಿ ಕಳುಹಿಸಿದಳು. 


ನ ಗತಾ ಚ ವಧೂಸ್ತತ್ರ ಪ್ರೇಷ್ಯಾ ಸಂಪ್ರೇಷಿತಾ ತಯಾ | 
ತಸ್ಯಾಂ ಚ ನಿದುರೋ ಜಾತೋ ದಾಸ್ಯಾಂ ಧರ್ಮಾಂಶತಃ ಶುಭಃ ॥ 


ಆಗ ವಿಚಿತ್ರವೀರ್ಯನ ಹೆಂಡತಿಯಾದ ಸತ್ಯವತಿಯ ಸೊಸೆಯು ಆ ವ್ಯಾಸ 
ನಲ್ಲಿಗೆ ಹೋಗಲೇ ಇಲ್ಲವು. ಅವಳು ದಾಸಿಯೋರ್ವಳನ್ನು ಅಲಂಕರಿಸಿ ಕಳುಹಿಸಿದಳು. 
ಆ ದಾಸಿಯಲ್ಲಿ ದಿಕ್ಬಾಲಕನಾದ ಯಮಧರ್ಮನ ಅಂಶದಿಂದ ವಿದುರನು ಜನಿಸಿದನು. 


ಏವಂ ವ್ಯಾಸೇನ ತೇ ಪುತ್ರಾ ಧ್ರೃತರಾಷ್ಟ್ರ್ರಾದಯಸ್ತ್ರಯಃ | 
ಉತ್ಪಾದಿತಾ ಮಹಾವೀರಾ ವಂಶರಕ್ಷಣಹೇತವೇ ॥೭೩॥ 


ಹೀಗೆ ವ್ಯಾಸಮುನಿಯು ಕುರುವಂಶವನ್ನು ರಕ್ಷಿಸುವುದಕ್ಕಾಗಿ ಧೃತರಾಷ್ಟ್ರನೇ 
ನೊದಲಾದ ಮಹಾಪ್ರಭಾವಶಾಲಿಗಳಾದ ಆ ಮೂರುಜನ ಮಕ್ಕಳನ್ನು ಹುಟ್ಟಿಸಿದನು. 


ರಿತಿ ಸ್ವಂ. ೧. ಅ. 3೦. ಡೇಪೀಭಾಗವತಮಹಾಪುರಾಣರಿ 


ಏತದ್ವಃ ಸರ್ವಮಾಖ್ಯಾತಂ ತಸ್ಯ ವಂಶಸಮುದ್ಭುವಂ । 
ವ್ಯಾಸೇನ ರಕ್ಷಿತೋ ನಂಶೋ ಬ್ರಾತೃಧರ್ಮವಿದಾಃನಘಾಃ ॥೭೪॥ 


ಎಲ್ಫೆ ಪಾಸರಹಿತರಾದ ಖಷಿಗಳ ಈ ರೀತಿಯಾಗಿ ಆಪತ್ಕಾಲದಲ್ಲಿ ಮಾತ್ರ 
ಅವಲಂಬಿಸಬಹುದಾದ ಧರ್ಮವನ್ನು ತಿಳಿದವನಾದ ವ್ಯಾಸಮುನಿಯಿಂದ ಕುರುವಂಶವು 
ರಕ್ಷಿಸಲ್ಪಟ್ಟಿತು. ಇಂತು ನಿಮಗೆ ವ್ಯಾಸಮುನಿಯ ವಂಶಚರಿತ್ರೆಯು ಸಂಪೂರ್ಣವಾಗಿ 
ನನ್ನಿಂದ ಹೇಳಲ್ಪಟ್ಟಿದೆ. 


ಇತಿ ಶ್ರೀದೇನೀಭಾಗನತೇ ಮಹಾಪುರಾಣೇ ಪ್ರಫಮಸ್ಕಂಧೇ 
ನಿಂಶೋಧ್ಯಾಯಃ. 
ಇಲ್ಲಿಗೆ ಶ್ರೀದೇವೀಭಾಗವತವೆಂಬ 'ಮಹಾಪುರಾಣದ ಪ್ರಥಮಸ್ವಂಧದಲ್ಲಿ 
ಇಪ್ಪತ್ತನೆಯ ಅಧ್ಯಾಯವು ಮುಗಿದುದು. 


|| ಇತಿ ಪ್ರಥಮಸ್ಕಂಧಃ ಸಮಾಪ್ತಃ | 
ನೊದಲನೆಯ ಸ್ಕಂಧವು ಮುಗಿದುವು. 


ಆರ್ಯಾಣಾಂ ಸಂಸ್ಕೃತಿಂ ತಾಮೃಷಿಕವಿಸುಮನೋಲಾಅಲತಾಂ ಧರ್ಮಮೂಲಾಂ 
ರಕ್ಷಂತೀ ವರ್ಧಯಂಶೀ ವಿಗತಮೃತಿಜರಾ ರಾಜತೇ ವೇದಭಾಷಾ | 
ಸೈಷಾ ಗೀರ್ಮಾಣವಾಣೀ ಜಗದಿದಮವತಾನ್ನಾಶನೇ ಸ್ಪರ್ಧಮಾನಂ 
ದತ್ವಾ ಶಾಂತಿಂ ವಿವೇಕಂ ಸುಖಯತು ಜನತಾಂ ಧಾರ್ಮಿಕತ್ವಾಭಿವೃದ್ಧಾ "' 


ಮಹೀಶೂರಾಧಿಪಶ್ರೀಮಜ್ಞ ಯಚಾಮೇಂದ್ರಶಾಸನಾತ್‌ [ 
ದೇವೀಭಾಗವತಸ್ಕಾನುವಾದಂ ಕನ್ನಡಭಾಷಯಾ ॥ 


ಸುಬ್ಬಮಾಂಬಾದೇವಯಜ್ವ ತನಯಶ್ವಂದ್ರ ಶೇಖರಃ I 
ಜನಾನಾಮುಪಕಾರಾಯ ರಚಯಾಮಾಸ ಸಾದರಂ ॥ 


ಸೇವಿತಾ$ವತು ಸಾ ದೇವೀ ಸರ್ವಶಕ್ತಿಸ್ಟರೂಪಿಣೀ । 
ಪ್ರಾಣಿಕರ್ಮವಶಾದ್ಬ್ರಹ್ಮಣೀಚ್ಛಾ ಜ್ಞ್ಯಾನಕ್ರಿಯಾತ್ಮಿಕಾ || 


॥ ಶ್ರೀರಸ್ತು ॥ 


